ಮಾನವಿಕ ಕರ್ಣಾಟಕ 


ಸಂಪುಟ ೪ ಸಂಚಿಕೆ ೧ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೩ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು " ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗು 
ವುದು. ಲೇಖನ ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರು 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮ್ಮುತಿಯನ್ನೂ ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರ 
ಬೇಕು ; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ' 


ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟತ ಪುಸ ಸ್ಮಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು; 
ಅವುಗಳಲ್ಲಿ ಎಸ ಜಗಳೇನಾದ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸ ಸುವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟ ಕಳುಹಿಸಿಕೊಡಬೇಕು. 


೫ ಅಚ್ಚಾ ದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದ ರೆ ತೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಛ ವನ್ನು ಖಾಕಿ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವು 
ಗಳನ್ನು ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 

೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನ ಡ ಅಥವಾ ಇಂಗ್ಲಿಷ್‌ 


ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು' ಅವುಗಳ ಎರಡೆರಡು 
ಪ್ರತಿ ಕಳುಹಿಸಿಕೊಡಬೇ ಕು. 


ಲ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರಂ 
ಸಂಪಾದಕರು, ಮಾನವಿಕ. ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ಮೆ )) ಸೂರು-೫೭೦೦೧೨ ಎಂಬ ನಿಳಾಸಕ್ಕೆ ಕೆಳುಬಸ ಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟ ೪ ಸಂಚಿಕೆ ೧ 


೧೩ 


ನವೆಂಬರ" ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೩ 


MANAVIKA KARNATAKA, Kannada quarterly of the University 
of Mysore. Volume 4, Number 1, November 1973, Edited by H.S. 


Krishnaswamy Iyengar and Dr. A. V. Narasimha Murthy 


All Rights Reserved 


ಪ್ರಧಾನ ಸಂಪಾದಕರು 
F ಡಾ. ಹಾ. ಮಾ. ನಾಯಕ 


ಸೆಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ. ವಿ. ನರಸಿಂಹಮೂರ್ತಿ 


ಪ್ರಕಾಶಕರು ಶ್ಯ 
ಡಾ. ಪ್ರಭುಶಂಕರ ಚ್ಚ 
ಡೈರೆಕ್ಟರ್‌ ಪ್ರಸಾರಾಂಗ್ಕ ಮೈಸೂರು ವಿಶ್ವನಿದ್ಯಾನಿಲಯ 


ಮುದ್ರಕರು 
ಎಚ್‌. ನರಸಣ್ಣ 
ಡೈರೆಕ್ಟರ್‌, ಮೈ ಸೂರು ನಿಶ್ವನಿದ್ಯಾನಿಲಯ ಮುದ್ರಣಾಲಯ 


೫838ರ 


PRR 


ಣಿ 


ನಿಷಯಸೂಚಿ 


ಶ್ರೀಯುತರಾದ ಪುಟ 
ಆರ್‌. ನರಸಿಂಹಾಚಾರ್‌ ಬಿ. ಜವರಯ್ಯ ೧ 
ಸಿವಸಿರಿ ಪುಳುಮಾವಿಯ ಬನವಾಸಿ ಶಾಸನ ಎ. ವಿ. ನರಸಿಂಹಮೂರ್ತಿ 
ಎಚ್‌. ಆರ್‌. ರಘುನಾಥ ಭಟ್‌ ೩ 
ಕೃಷಿತೆರಿಗೆ ಕುರಿತ ರಾಜ್‌ ಸಮಿತಿ ವರದಿ: 
ಒಂದು ವಿವೇಚನೆ ಬಿ. ಎಸ್‌. ಶ್ರೀಕಂಠಾರಾಧ್ಯ ೯ 
ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ 
ಗ್ರಂಥಾಲಯದ ಪಾತ್ರ ಕೆ. ಎಸ್‌. ರಾಘವನ್‌ ೧೭ 
ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಸ್ಥಾ ನ ಜಿ. ಎಸ್‌. ಭಟ್ಟ ೩೧ 
ಬೀಷರ್‌ ಜಿಲ್ಲೆಯ ಶಾಸನಗಳು-೩ ಬಿ. ಆರ್‌. ಗೋಪಾಲ್‌ ೩೭ 
ಭಾರತದ ಸಕ್ಕರೆ ಕೈಗಾರಿಕೆಯ ಸಮಸ್ಯೆಗಳು ಎನ್‌. ಪ್ರಭುಸ್ವಾಮಿ ೪೩ 
ನಮ್ಮ ಉನ್ನತ ಶಿಕ್ಷಣದಲ್ಲಿ ದೋಷ ಎಲ್ಲಿದೆ? ಎನ್‌. ಎಸ್‌. ವೀರಪ್ಪ ೪೯ 
ಕಾಂದಹಾರದ ಒಂದು ಶಾಸನ. _-ಭವಭೂತಿಯ 
ಸ್ಥ ಲವಿಚಾರ ಸೀತಾರಾಮ ಜಾಗೀರ್‌ದಾರ್‌ ೫೫ 
ಭಾರತದಲ್ಲಿ ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳು ಬಿ. ನಾಗಪ್ಪ ೫೯ 
ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ದಾಖಲೆಗಳು ಎಸ್‌. ವಿ. ಸ್ವರ್ಣಲತಾ ಷ್ಟಿ 
ಪ್ರೋನೋಟು ಎಸ್‌. ನಾರಾಯಣಮೂರ್ತಿ ೭೫ 
ಹಂಸದಮಯಂತಿ ಮತ್ತು ಇತರ ರೂಪಕಗಳ ಕುರೂಡಿ ವೆಂಕಣ್ಣಾಚಾರ್‌ 
ಸಾಹಿತ್ಯಸಂಗೀತಾಂಶಗಳು ಜಿ. ಟಿ. ನಾರಾಯಣರಾವ್‌ ೮೧ 
ಗಂಗರಾಜ ಎಚ್‌. ಎಂ. ನಾಗರಾಜರಾವ್‌ ೯೫ 
ಮಧ್ಯಕಾಲೀನ ಕರ್ಣಾಟಕದ ವಿದೇಶಿ ವ್ಯಾಪಾರ ಎಸ್‌. ಗುರುರಾಜಾಚಾರ್‌ ೧೦೩ 
ವಿದ್ಯಾರ್ಥಿ ಅಶಾಂತಿ: ಕೆಲವು ಸಮಾಜ ಮನೋ 
ವೈಜ್ಞಾನಿಕ ಊಹಾಪೋಹಗಳು ಎಚ್‌. ಎಸ್‌. ಈಶ್ವರ ೧೦೯ 
ಪುಸ್ತಕಲೋಕ ೧೧೪ 
ಅರ್ಥಶಾಸ್ತ್ರದ ಮೂಲತತ್ವಗಳು( ಎಂ. ಎಸ್‌. ಹಳ್ಳೂರ ಮತ್ತು ಕೆ. ಡಿ. ಬಸವಾ) 
ಎನ್ನಿ ಕೆ. ರೇಣುಕಾರ್ಯ; ಆಧುನಿಕ ಭಾರತದ ಆರ್ಥಿಕ ಸಮಸ್ಯೆಗಳು-ಭಾಗ ೧ 
(ಕೃಷ್ಣನಾಯಕ್‌),. ಭಾಗ ೨ (ಟಿ. ಎನ್‌. ವಿಜಯಪ್ಪ)-ಸಿ. ಕೆ. ರೇಣುಕಾರ್ಯ 
ಪತ್ರವ್ಯವಹಾರ ಆರ್‌. ಸುಬ್ಬರಾಯ ೧೧೬ 


ಶ್ರ 


೨ 


೧೭ 


ಣಠ 


ಈ ಸಂಚಿಕೆಯೆ ಲೇಖನಗಾರರು 


ಶ್ರೀಯುತರಾದ 
ಬಿ. ಜವರಯ್ಯ 


ಡಾ. ಎ. ವಿ. ನರಸಿಂಹಮೂರ್ತಿ 
ಎಚ್‌. ಆರ್‌. ರಘುನಾಥ ಭಟ್‌ 


ಡಾ. ಬಿ. ಎಸ್‌. ಶ್ರೀಕಂಠಾರಾಧ್ಯ 
ಕೆ. ಎಸ್‌. ರಾಘವನ್‌ 


ಡಾ. ಬಿ. ಆರ್‌. ಗೋಪಾಲ್‌ 


ಡಾ. ಎನ್‌. ಎಸ್‌. ವೀರಪ್ಪ 


ಸೀತಾರಾಮ ಜಾಗೀರ್‌ದಾರ್‌ 
ಬಿ. ನಾಗಪ್ಪ 


ಎಸ್‌. ವಿ. ಸ್ವರ್ಣಲತಾ 


ಎಸ್‌. ನಾರಾಯಣಮೂರ್ತಿ 
ಕುರೂಡಿ ವೆಂಕಣ್ಣಾಚಾರ್‌ 


ಜಿ. ಟೆ. ನಾರಾಯಣರಾವ್‌ 
ಎಚ್‌. ಎಂ. ನಾಗರಾಜರಾವ್‌ 


ಡಾ. ಎಸ್‌. ಗುರುರಾಜಾಚಾರ್‌ 


ಡಾ. ಎಚ್‌. ಎಸ್‌. ಈಶ್ವರ 


`ಸಿ. ಕೆ. ರೇಣುಕಾರ್ಯ 


೨೦ ಆರ್‌. ಸುಬ್ಬರಾಯ 


ಮಾನಸಗಂಗೋತ್ರಿಯಲ್ಲಿ ಇತಿಹಾಸ ಎಂ.ಎ. ವಿದ್ಯಾರ್ಥಿ 
ರೀಡರ್‌, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಎಿಜಾಗೆ 
ಮಾನಸಗಂಗೋತ್ರಿ; ಮಾನವಿಕ ಕರ್ಣಾಟಕದ ಸಂಪಾದಕರ 
ಲ್ಲೊಬ್ಬರು 

ಅಧ್ಯಾ “ಪಕರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ವಿಭಾಗ, ಮಹಾರಾಜ ಕಾಲೇಜು, ಮೈ ಸೂರು 

ಅಧ್ಯಾ ಪಕರು, ಅರ್ಥಶಾಸ್ತ್ರ ವಿಭಾಗ, ಮಾನಸಗಂಗೋತ್ರಿ 
ಅಧ್ಯಾಪಕರು, ಗ್ರಂಥಾಲಯ ವಿಜ್ಞಾನ ವಿಭಾಗ, ಮಾನಸ " 
ಗಂಗೋತ್ರಿ ಸ್ಯ 
ಉಪಸಂಪಾದಕರು, ಕನ್ನಡ ವಿಶ್ವಕೋಶ, ಕನ್ನಡ ಅಧ್ಯಯನ 1 
ಸಂಸ್ಥೆ, ಮಾನಸಗಂಗೋಶ್ರಿ 
ಶಾಸನತಜ್ಞ ರು, ಎಪಿಗ್ರಾಫಿಯ ಕರ್ನಾಟಿಕ, ಕನ್ನ ಡ ಅಧ್ಯಯನ 
ಸಂಸ್ಥೆ - ಮಾನಸ ಗಂಗೋತ್ರಿ 

ಅಧ್ಯಾ ) ಪಕರು, ಅರ್ಥಶಾಸ್ತ್ರವಿಭಾಗ, ಮಾನಸಗಂಗೋತ್ರಿ 
ಮೈಸೂರಿನ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು, " 
ಕನ್ನ ಡ ವಿಶ್ರ ಕೋಶದ ಜೀವಶಾಸ್ತ್ರ ವಿಭಾಗದ ಗೌರವ - 
i 3 
ಶಾಸನ ಸಹಾಯಕರು, ಎಪಿಗ್ರಾಳಿಯ ಕರ್ನಾಟಿಕ, ಕನ್ನಡ 
ಅಧ್ಯ ಯನ ಸಂಸ್ಥೆ, ಮಾನಸಗಂರೋತ್ರಿ 
ಅಧ್ಯಾಪಕರು, ಗ್ರಂಥಾಲಯ ವಿಜ್ಞಾನ ವಿಭಾಗ, ಮಾನಸ 
ಗಂಗೋತ್ರಿ 

ನಮೋದಯ ಸಾಹಿತ್ಯ ಮಂದಿರ, ೨೫, ಕಾಂತರಾಜ ಅರಸು 
ರಸ್ತೆ, ಮೈಸೂರು-೫೭೦೦೦೪ 

ಡಿಸ್ಟ್ರಿಕ್ಟ್‌ ಮತ್ತು ಸೆಷನ್ಸ್‌ ಜಡ್ಜ್‌, ಮಂಡ್ಯ 
ಸಂಗೀತ ವಿದ್ವಾಂಸರು, ೮೪, ಸಂಪಗೆ 
ಬೆಂಗಳೂರು-೫೬೦೦೦೩ 

ವಿಜ್ಞಾನ ಸಂಪಾದಕರು, ಕನ್ನಡ ವಿಶ್ವಕೋಶ, ಕನ್ನಡ 
ಅಧ್ಯ ಯನ ಸಂಸ್ಥೆ, ಮಾನಸಗಂಗೋತ್ರಿ 

ಶಾಸನ ಸಹಾಯಕರು, ಎಪಿಗ್ರಾಫಿಯ ಕರ್ನಾಟಿಕ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ 
ಅಧ್ಯಾಪಕರು, ಪ್ರಾಚೀನ ಇತಿಹಾಸ ಮತ್ತು 
ವಿಭಾಗ, ಮಹಾರಾಜ ಕಾಲೇಜು, ಮೈಸೂರು 
ರೀಡರ್‌, ಮನೋವಿಜ್ಞಾನ ವಿಭಾಗ, ಮಾನಸಗಂಗೋತ್ರಿ 
ಅಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಮಹಾರಾಜ ಕಾಲೇಜು, 
ಮೈಸೂರು 

ವಂದಗದ್ದೆ, ತುಮರಿ ಅಂಚೆ, ಸಾಗರ-೫೭೭೪೨೧ 


ರಸ್ತೆ, ಮಲ್ಲೇಶ್ವರ, . 


ಪುರಾತತ್ವ 


N 


ಆರ್‌, ನರಸಿಂಹಾಚಾರ್‌ (1860-1936) 


\ 


ಬಿ. ಜವರಯ್ಯ 


ಆರ್‌. ನರಸಿಂಹಾಚಾರ್‌ 


ಶ್ರೀಮಾನ್‌ ರಾಮಾನುಜಪುರಂ ನರಸಿಂಹಾಚಾರ ರು ೧೮೬೦ರ ಏಪ್ರಿಲ್‌ “ಡಸ ಮಂಡ್ಯದ 
ಕೊಪ್ಪಲಿನಲ್ಲಿ ಜನಿಸಿದರು. ತಂದೆ ತಿರುನಾರಾಯಣ: ಪೆರುಮಾಳ್‌; ತುಯಿ ಶಿಂಗಮ್ಮಾ: ಳ್‌. ವಿದ್ಯಾಭ್ಯಾಸ 
ಹುಟ್ಟೂರಿನಲ್ಲಿಯೇ ಮುಂದುವರಿಯಿತು. ಅವರ ಮನೆಯಲ್ಲಿ ಭಂತಪಾರಂಪರ್ಯನಾಗಿ ನೆಲೆಸಿದ್ದ 
ವಿದ್ವತ್ತಿನ ಪರಿಣಾಮವಾಗಿ ಆಚಾರ್ಯರಿಗೆ ಬ ಬಾಲ್ಯದಿಂದಲೂ ವಿದ್ಯಾಭ್ಯಾಸಕ್ಕೆ ತಕ್ಕ ಪ್ರೋತ್ಸಾಹ ದೊರಕಿತು. 
ಅನಂತರ ಅವರು ೧೮೭೮ರಲ್ಲಿ ಮದ್ರಾಸಿ ಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮೆಟ್ರಿಕ ಕ್ಯೂಲೇಷನ್‌ ಪರೀಕ್ಷೆಗೂ 
೧೮೭೯ ರಲ್ಲಿ ಬೆಂಗಳೂರಿನ ಸೆಂಟ್ರ ಲ್‌ಕ ಕಾಲೇಜಿನಲ್ಲಿ ಎಫ್‌. ಎ. ಪರೀಕ್ಷೆಗೂ ೧೮೮೨ರಲ್ಲಿ ಡುವ ಪದವಿ 
ಪರೀಕ್ಷೆಗೂ ಕುಳಿತು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಹಲವಾರು ಪಾರಿತೋಷಕಗಳನ್ನು 
ಗಳಿಸಿದರು. 

ಅನಂತರ ಆರ್‌. ನರಸಿಂಹಾಚಾರ್ಯರು ಹಾಸನ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಪ್ರೌಢ 
ಶಾಲೆಗಳಲ್ಲಿ ಉಪಾಧ್ಯಾಯರಾಗಿದ್ದು ಸ್ವಲ್ಪ ಕಾಲ ಸೇವೆ ಸಲ್ಲಿಸಿದರು. ಆಮೇಲೆ ಅವರು ಅಂದಿನ ಕಾಲ 
ದಲ್ಲಿ ಉತ್ತುಂಗ ಶಿಖರಗಳೆನಿಸಿದ್ದ ಮೈಸೂರಿನ ಮಹಾರಾಜ ಹಾಗೂ ಮಹಾರಾಣಿ ಶಾಲೆಗಳಲ್ಲಿ 
ಉಪಾಧ್ಯಾಯರಾಗಿದ್ದರು. ೧೮೯೩ರಲ್ಲಿ ಕನ್ನಡವನ್ನು ಮುಖ್ಯ ವಿಷಯವನ್ನಾಗಿಯೂ ತಮಿಳನ್ನು 
ಸಹಾಯಕ ವಿಷಯವನ್ನಾಗಿಯೂ ಆರಿಸಿಕೊಂಡು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಎಂ.ಎ. ಪದವಿ 
ಪಡೆದರು. 

೧೮೯೪ರಲ್ಲಿ ಅವರು ವಿದ್ಯಾ ಇಲಾಖೆಯ 9 ಭಾಷಾಂತರಾರರಾಗಿ ನೇಮಕಗೊಂಡರು. ಪುರಾತತ್ವ 
ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದ ಡಾ. ಬಿ. ಎಲ್‌. ರೈಸ್‌ ಅವರು ಅವರನ್ನು ೧೮೯೯ರಲ್ಲಿ ಉಪ 
ನಿರ್ದೇಶಕರನ್ನಾಗಿ ನೇಮಿಸಿಕೊಂಡರು. ತಮಿಳು ಶಾಸನಗಳನ್ನು ಅಧ್ಯಯನ ಮಾಡುವುದರಲ್ಲಿ ಸಹಕರಿಸು 
ವುದು ಹಾಗೂ ಅಡಿ ಟಿಪ್ಪಣಿಗಳನ್ನು ಸಿದ್ದ ಗೊಳಿಸುವುದು ಅವರ ಕೆಲಸವಾಗಿತ್ತು. ತಮಿಳು ಶಾಸನಗಳ 
ಸಮೂಹ ಮುಂದೆ “ಎಪಿಗಾ ್ರಫಿಯ ಕರ್ನಾಟಿಕ'ದ ಭಾಗವಾಗಿ ಪ್ರಕಟಗೊಂಡಿತು. “ಈ ಭಾಗದಲ್ಲಿ 
ಆಚಾರ್ಯರಿಂದ ತಮಗೆ ವಿಶೇಷವಾದ ಸಹಾಯ ದೊರಕಿತೆಂದು, ಅವರ ಸಹಾಯವಿಲ್ಲದಿದ್ದರೆ ಅನೇಕ 
ಅಡಚಣೆಗಳುಂಟಾಗುತ್ತಿದ್ದುವೆಂದು” ರೈಸ್‌ ಅವರು ಅವರನ್ನು ಪ್ರಶಂಸಿಸಿದ್ದಾರೆ. 

೧೯೦೬ರಲ್ಲಿ ರೈಸ್‌ ಅವರು ನಿರ್ದೇಶಕರ' ಪದವಿಯಿಂದ ನಿವೃತ್ತ ರಾದ ಮೇಲೆ ನರಸಿಂಹಾಚಾರ್ಯರು 
ಆ ಪದವಿಗೇರಿ ೧೬' ವರ್ಷಗಳ ಕಾಲ ಅವಿಶ್ರಾಂತವಾಗಿ ದುಡಿದು ಅಂದಿನ ಮೈಸೂರು ಸಂಸ್ಥಾನದ 
ಪುರಾತತ್ವಕ್ಕೆ ಸಂಬಂಧಿಸಿದಂತೆ ಹೊಸ ವಿಷಯಗಳನ್ನು ಬೆಳಕಿಗೆ ತಂದರು. ಇವರ ಕಾಲದಲ್ಲಿ ಹೊಸ ದಾಗಿ 
೫,೦೦೦ ಶಾಸನ p82 ೧.೦೦೦ ಕಟ್ಟಡಗಳು ಹಾಗೂ 9.೧೦೦ ನಾಣ್ಯ ಗಳು ಬೆಳಕು ಕಂಡುವು. ಇವುಗಳಿಂದ 
ಕದಂಬರು, ಗಂಗರು, ರಾಷ್ಟ್ರ ಕೂಟರು, ಚಾಳುಕ್ಯರು, ಚೋಳರು, ಸಂತಾಲ ರು, ಕೊಂಗಾಳ್ಪರು, ಚೆಂಗಾಳ್ವರು 
ಪೊನ್ನಾಡು,' ವಿಜಯ ನಗರ ಅರಸರ ಹಾಗೂ ಅವತಿ, ಬೇಲೂರು, ಹೊಳೆನರಸಿಪುರ, ಹುಲಿಕಲ್‌. 
ಸುಗಟೂರು, ಉಮ್ಮತ್ತೂರು ಸ ಬಗ್ಗೆ ಹೊಸ ಅಂಶಗಳು ಬೆಳಕಿಗೆ ಬಂದುವು. ಅವರು ಸಂಗ್ರಹಿಸಿದ 
ಶಾಸನಗಳು ಗಂಗರ ಇತಿಹಾಸದ ನಿರ್ಮಾ ಣಕ್ಕೆ ಸ ಸಹಾಯಕವಾದುವು. ಗಂಗರ ತಾಮ್ರ ಶಾಸನಗಳ 
ಬಗ್ಗೆ ರೈಸರಿಗೂ ವ ಆಗಾಗ್ಗೆ ವಾದ ವಿವಾದಗಳು ಉದ್ಭವಿಸುತ್ತಲೇ ಇದ್ದುವು. ಗಂಗರ 
ಶಾಸನಗಳು ಕೃತಕವಾದವು; ಇವು ಪರಿಚಯ ಮಾಡಿ ಕೊಡುವ ವಂಶಗಳು ಸಹ ಕಟ್ಟುಕಥೆ ಎಂಬುದು 
ಫ್ಲೀಟರ ವಾದ. ಆದರೆ ೧೯೧೦ರ ಅನಂತರ, ಗಂಗರ ಶಾಸನಗಳ ಬಗ್ಗೆ ನಿಜಾಂಶವನ್ನು ವ್ಯಕ್ತಪಡಿಸಿದ 
ಮೇಲೆ ಫ್ಲೀಟರು ತಮ್ಮ ಸಿದ್ದಾಂತವನ್ನು ಅಲ್ಪಸ್ವಲ್ಪ ಬದಲಾವಣೆಗೆ ಒಳಪಡಿ? ಸಿಕೊಂಡರು. 

ಶಾಸನ ಸಂಗ 4 ಒಸುವುದೆಷ್ಟೇ ಅವರ 3 ಸವಾಗಿರಲಿಲ್ಲ. ಜೊತೆಗೆ ದೇಶದ ಹಲವೆಡೆಗಳಲ್ಲಿ 
ಸಂಚರಿಸಿ ದೇವಾಲಯ, ಬಸದಿ, ವೀರಗಲ್ಲು ಮುಂತಾದ ಪ್ರಾಚೀನ ಸ್ಮಾರಕಗಳ ಸಂಗ್ರಹ ವಿವರಣೆಯನ್ನು 


/ 


9 ಮಾನವಿಕ ಕರ್ಣಾಟಕ | 


ವಾರ್ಷಿಕ ವರದಿಯಲ್ಲಿ ಪ್ರಕಟಗೊಳಿಸಿದರು. ಅನೇಕ ಶ್ರೇಷ್ಠ ಕಲಾಕೃತಿಗಳಾದ ಹೊಯ್ಸಳ ದ್ರಾವಿಡ 
ದೇವಾಲಯಗಳನ್ನು ಪತ್ತೆ ಹಚ್ಚಿದರು. ಚಾಳುಕ್ಯ ಶಿಲ್ಪದ ಬಗಯ ಪರಿಗಣಿಸಲ್ಪಟ್ಟಿದ್ದ ಹೊಯ್ದಳ 
ಕಟ್ಟಡಗಳಲ್ಲಿ ಕಂಡುಬರುವ ಶೈ ಲಿಯ ವಿಶಿಷ್ಟ ತೆಯನ್ನು ಎತ್ತಿ ಹಿಡಿದು ಅದಕ್ಕೆ "ಹೊಯ ಳ ಶೈ ಲಿ” ಎಂಬ 
ಪ್ರತ್ಯೇಕ ನಾಮಕರಣ ಮಾಡಿದವರು ಅವರು. ಸೋಮನಾಥಪುರದ ಕೇಶವ, ಬೇಲೂರು ಜೆನ್ನ ಕೇಶವ, 
ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ದೇವಾಲಯ ರುಗಳ ಪರಿಚಯ ಮಾಡಿಕೊಡುವ ಪ್ರತ್ಯೇಕವಾದ 
ಮೂರು ಲಘು ಗ್ರಂಥಗಳನು. ಹೊರತಂದರು. ಹೀಗೆ ಕರ್ಣಾಟಕದ ಪುರಾತತ್ವ ಸಂಶೋಧನೆ, "ಸಾಹಿತ್ಯ 
ಮತ್ತು ಸಂಸ್ಕೃ ತಿಗೆ ಸೇವೆ ಸಲ್ಲಿಸಿದ ಆಚಾರ್ಯರು ೧೯ ೨೬ರಲ್ಲಿ ನಿವೃತ್ತಿ ಹೊಂದಿದರು. 

ನರಸಿಂಹಾಚಾರ್ಯ ರು ನಿರ್ದೆ ಶಕ ಪದವಿಯಿಂದ ನಿವೃತ್ತ ರಾನರೂ ಅವರು ವಿದ್ವತ್ಕಾ ರ್ಯ ದಿಂದ 
ನಿವೃತ್ತರಾಗಲಿಲ್ಲ. ಅವರ ವಿದ್ವತ್ತು ಬಹುಮುಖ ಪ ತಿಭೆಯುಳ್ಳ ದ್ದು. ಅವರು ಕನ್ನಡ ಜಾ ತಮಿಳಿನಲ್ಲಿ 
ಉದ್ದಾಮ ಪಂಡಿತರು. ಕನ್ನಡ ಸಾಹಿತೃದಲ್ಲಿ ಅಪಾರ ಅಭಿಮಾನ ಉಳ್ಳವರು. ಸಾಹಿತ್ಯಕ್ಷೇತ್ರ ದಲ್ಲಿ 
ನಿರಂತರವಾಗಿ ದುಡಿದುದರ ಫಲವಾಗಿ ಅವರು “ಕರ್ಣಾಟಕ ಕವಿ ಚರಿತೆ'ಯ ಮೂರು ಸಂಪುಟಗಳನ್ನು 
ಕನ್ನಡ ಸಾಹಿತ್ಯ ಕ್ಲೇತ್ರಕ್ಕೆ ಅಚ್ಚಳಿಯದ ಕೊಡುಗೆಗಳನ್ನಾಗಿ ಅರ್ಪಿಸಿದರು. ಅಲ್ಲದೆ ಹಲವಾರು ಲೇಖನ 
ಗಳನ್ನು “ಮಿಥಿಕ್‌ ಸೊಸೆ ಫಟಿಯ ತ್ರೈಮಾಸಿಕ ಪ ತ್ರಿಕೆ', “ಇಂಡಿಯನ್‌ ಆ್ಯಂಟಿಕ್ವರಿ' ಪತ್ರಿ ಕೆಗಳಲ್ಲಿ ಪ್ರಕಟ 
ಪಡಿಸಿದರು. ಅವರು ವಿದ್ದಾ ಂಸರೊಂದಿಗೆ ನಡೆಸಿದ ಪ ಪತ್ರವ್ಯವಹಾರಗಳು ಒಂದು ಗ್ರಂಥವಾಗುವಷ್ಟು 
ವಿಪುಲವಾಗಿಯೂ ಮಹತ್ತ್ವಪೂರ್ಣ ವಾಗಿಯೂ ಇವೆ. 


ನರಸಿಂಹಾಚಾರ್ಯರು ತಮ್ಮ ಜೀವಿತ ಕಾಲದಲ್ಲಿ ಕೆಳಗೆ ಸೂಚಿಸಿರುವ ಗ್ರಂಥಗಳನು, ರಚಿಸಿದರು.: 
೧ ಪ್ರಾಕ್ತನ ಶಾಖೆಯ ೧೬ ವಾರ್ಷಿಕ ವರದಿಗಳು (೧೯೦೬-೧೯೨೨), ೨ ಶ್ರವಣಬೆಳಗೊಳದ ಶಾಸನಗಳು, 
೩ ಗಂಗ ಚರಿತೆ. ೪ ಸಾಯಣ-ಮಾಧವ, ೫ ಬೇಲೂರು. ಸೋಮನಾಥಪುರ, ದೊಡ್ಡಗದ್ದವಳ್ಳಿ 
ದೇವಾಲಯಗಳ ಫರಿಚಯದ ಮೂರು ಲಘು ಗ್ರಂಥಗಳು, ೬ ಕಾವ್ಕಾ ವಲೋಕನ, ಜ್‌ ಘ್‌ 
ಶಬ್ಬಾನುಶಾಸನಗಳ ಸಂಪಾದನೆ, ೭ ಶಾಸನ ಪದ್ಯಮಂಜರಿ, ೮ EE, ಕವಿಚರಿತೆ, ೯ ಕನಡ ಭಾಷಾ 
ಚರಿತ್ರೆ. ೧೦ ನಗೆಗಡಲು, ನೀತಿ ಮಂಜರಿ (ಭಾಗ ೧, ಭಾಗ ೨), ೧೨ ನೀತಿವಾಕ್ಕ ಮಂಜರಿ 

ಆಚಾರ್ಯರು ತಮ್ಮ ಜೀವಿತ ಕಾಲದಲ್ಲಿ ಭಾರತ ಸರ್ಕಾರದ ಪ್ರಾಚ್ಯ ವಿದ್ಯಾ ಇಲಾಖೆ, ಏಷ್ಯಾ ಟಿಕ್‌ 
ಸೊಸೈಟಿ, ಹೈದರಾಬಾದಿನ ಪ್ರಾಚ್ಯ ವಿದ್ಯಾ ಸಮಿತಿ, ಪ್ಯಾರಿಸ್ಸಿನ ಪ್ರಾಚ್ಯ ವಿದ್ಯಾ ಸಂಸ್ಥೆ, ಬೆಂಗಳೂರಿನ 
ಮಿಥಿಕ್‌ ಸೊಸೈ ಟಿ ಮೊದಲಾದುವುಗಳಲ್ಲಿ ಸಂಗಾ ಸೇವೆಸಲ್ಲಿಸಿದರು. 

ಇವರ ಕಾರ್ಯಕ್ಷೇತ್ರ ಕರ್ಣಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ದೇಶದ ಹಲವೆಡೆಗಳಲ್ಲಿ ಚಿರ 
ಪರಿಚಿತವಾದ್ದು. ಇವರ ಕಾರ್ಯದಕ್ಷತೆ, ಕಾರ್ಯನಿರ್ವಹಣೆ, ವಿದ್ವತ್ತಿನ ಫಲವಾಗಿ ಹಲವಾರು ಪ್ರಶಸ್ತಿಗಳು 
ಲಭಿಸಿದುವು. ೧೯೧೩ರಲ್ಲಿ ಅಂದಿನ ಮೈಸೂರು ಅರಸರಾದ "ನಾಲ್ವಡಿ ಕೃಷ್ಣರಾಜ ಓಡೆಯರು' ಇವರಿಗೆ 
“ಪ್ರಾಕ್ತನ ವಿಮರ್ಶ ವಿಚಕ್ಸಣ' ಎಂಬ 'ಬಿರುದನು. ನೀಡಿದರು. ೧೯ ೧೬ರಲ್ಲಿ ಬ್ರಿಟಿಷ್‌ ಸರ್ಕಾರ ಇವರಿಗೆ 
“ರಾವ್‌ಬಹದ್ದೂರ್‌' ಎಂಬ ಪ್ರಶಸ್ತಿ ಕೊಟ್ಟಿತು. ಕಲ್ಕತ್ತದ ಅಖಿಲ ಭಾರತ ಸಾಹಿತ್ಯ ಸಂಘದವರು 
೧೯೨೫ರಲ್ಲಿ ಇವರನ್ನು ಸನ್ಮಾನಿಸಿ “ಕರ್ಣಾಟಕ ಪ್ರಾಚ್ಯ ವಿದ್ಯಾವೈಭವ' ಎಂಬ ಬಿರುದನು ಕೊಟರು. 
೧೯೩೪ರಲ್ಲಿ ಭಾರತ ಸರ್ಕಾರ ಇವರಿಗೆ "ಮಹಾಮಹೋಪಾಧಾ . ಯ' ಎಂಬ ನ ನೀಡುವುದರ 
ಮೂಲಕ ಗೌರವಿಸಿತು. ಡಾ. ಇ. ಹುಲ್ಲ್‌ರವರು, “ನಿಮ್ಮ ವರದಿಗಳು ಪ್ರಾಚ ವಿದ್ಯೆ. ಶಾಸನ ವಿದ್ಯೆ 
ಮತ್ತು ನಾಣ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟ: ಅತ್ಯಮೂಲ್ಯ ವಿಷಯ ke ತುಂಬಿವೆ. ಘಿ 
ಕೊಟ್ಟಿರುವ "ಅಸಂಖ್ಯಾತ ಪಟಗಳು ಬಹು ಉಪಯುಕ್ತವಾಗಿವೆ”, ಎಂದಿದ್ದಾರೆ. 


ರಾವ್‌ ಬಹದ್ದೂರರೂ, ಪ್ರಾಕ್ತನ ವಿಮರ್ಶ ವಿಚಕ್ಷಣರೂ, ಮಹಾಮಹೋಪಾಧ್ಯ್ಮಾಯರೂ 

ದ ಆರ್‌. ನರಸಿಂಹಾಚಾರ್ಕರು ತಮ್ಮ, ೭೭ನೆಯ ವಯಸ್ಸಿ ನಲ್ಲಿ ೧೯೩೬ರ ಡಿಸೆಂಬರ್‌ ೬ರಂದು ಕಣ್ಣು 
ಮುಚ್ಚಿ ದರು. ಅವರ ನಿಧನದ. ಬಗ್ಗೆ ಅನೇಕ ಸ ೦ಘಸ ಸಂಸ್ಥೆ ಗಳು ಸಂತಾಪ ವಕ್ತಪಡಿಸಿದುವು. 

ಆರ್‌. ನರಸಿಂಹಾಚಾರ್ಕರ ಹೆಸರು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳನ್ನು ಅಭ್ಯಸಿಸುವವರಿಗೆ 

ಮಾತ್ರವಲ್ಲದೆ ಚಾರಿತ್ರಿಕ ಸಂಶೋಧನೆಯ ದೃಷ್ಟಿಯಿಂದ ಇಡೀ ಭಾರತದಲ್ಲಿಯೇ ಗೌರವಾರ್ಹವಾದು . 

[6] 


TE 


ಎ ಯಬ ಊಟ್‌ ಇತ್ತರು ಲಳ 


ಡಾ ಇ i} ದ ll) a 
ಖ್ಯ seek ೯ ಇ 


ಆ pp 


ತರಹಲಾದಲ್ಲಿ ದೊರೆತ ಸಿವಸಿರಿ ಪುಳುಮಾವಿಯ ನಾಣ್ಯಗಳು 


ತೌ 


[oc 
1 


ಡಾ. ಎ. ವಿ. ನರಸಿಂಹ ಮೂರ್ತಿ 
ಎಚ್‌. ಆರ್‌. ರಘುನಾಥ ಭಟ್‌ 


ಸಿವಸಿರಿ ಪುಳುಮಾವಿಯ ಬನವಾಸಿ ಶಾಸನ 


ಭಾರತದ ಇತಿಹಾಸಪ್ರಸಿದ್ಧ ನಗರಗಳಲ್ಲಿ ಬನವಾಸಿ ಪ್ರಮುಖವಾದ್ದು. ಇದರ ಪ್ರಾಚೀನತೆಯನ್ನು 
ಸೂಚಿಸುವ ಅನೇಕ ಅವಶೇಷಗಳು ಮತ್ತು ಐತಿಹಾಸಿಕ ಉಲ್ಲೇಖಗಳು ಈಗಾಗಲೆ ಬೆಳಕಿಗೆ ಬಂದಿವೆ. 
ಮೌರ್ಯ ಚಕ್ರವರ್ತಿ ಅಶೋಕ ಬೌದ್ಧಧರ್ಮವನ್ನು ಹರಡಲು ವನವಸಕ (ಬನವಾಸಿ) ಎಂಬಲ್ಲಿಗೆ 
ಬೌದ್ಧ ಭಿಕ್ಷುಗಳನ್ನು ಕಳುಹಿಸಿದ್ದನೆಂಬುದು ಮಹಾವಂಶ ಗ್ರಂಥದಿಂದ ತಿಳಿದುಬರುತ್ತದೆ. ಚುಟು 
ವಂಶದ ಅರಸರ ವಿಷಯವನ್ನು ತಿಳಿಸುವ ನಾಗರ ಕಲ್ಲಿನ ಶಾಸನವೂ ಇಲ್ಲಿದೆ!. ಬನವಾಸಿ ಕದಂಬರ 
ರಾಜಧಾನಿಯಾಗಿದ್ದಿ ತೆಂಬುದು ತಿಳಿದುಬರುವುದಲ್ಲದೆ ಇಲ್ಲಿ ಕದಂಬ ಮೃಗೇಶವರ್ಮನ ಶಾಸನವೂ 
ದೊರಕಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದವರು 
ಈ ಹಿಂದೆ ನಡೆಸಿದ ಉತ್ಪನನದಿಂದ ಬನವಾಸಿಯಲ್ಲಿ ಸಾತವಾಹನರ ಕಾಲದ ಗಜಪೃಷ್ಮಾಕಾರದ 
ಎರಡು ಇಟ್ಟಿಗೆ ಕಟ್ಟಡಗಳೂ ಸಮಕಾಲೀನ ಮಡಕೆ ಕುಡಿಕೆಗಳೂ ವಿಗ್ರಹಗಳೂ ದೊರಕಿವೆ. ಸಾತವಾಹನ 
ಮತ್ತು ಚುಟುವಂಶದ ಅರಸರ ನಾಣ್ಯಗಳೂ ಇಲ್ಲಿ ದೊರಕಿವೆ. ಇವಲ್ಲದೆ ಇಲ್ಲಿ ಚಾಲುಕ್ಕ, ಹೊಯ್ಸಳ, 
ವಿಜಯನಗರ ಮುಂತಾದ ಅರಸರ ಶಾಸನಗಳೂ ನಾಣ್ಯಗಳೂ ದೊರಕಿವೆ. ಇತ್ತೀಚೆಗೆ ಇವೆಲ್ಲಕ್ಕಿಂತಲೂ 
ಪ್ರಾಚೀನವಾದ ಸಾತವಾಹನ ಶಾಸನವೊಂದು ಬೆಳಕಿಗೆ ಬಂದಿದೆ. ಇದು ಅನೇಕ ವಿಧಗಳಲ್ಲಿ ಬಹುಮುಖ್ಯ 
ವಾದ್ದರಿಂದ ಇದನ್ನು ವಿದ್ವಾಂಸರ ಗಮನಕ್ಕೆ ತರುವುದೇ ಈ ಲೇಖನದ ಮುಖ್ಯ ಉದ್ದೇಶ. 


». ಕಳೆದ ಮೂರು ನಾಲ್ಕು ವರ್ಷಗಳಿಂದಲೂ ಬನವಾಸಿಯ ದೇವಾಲಯಗಳ ಜೀರ್ಣೋದ್ಧಾರ 
ಕಾರ್ಯ ಗಣನೀಯವಾಗಿ ನಡೆಯುತ್ತಿದೆ. ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯವರು ಈ ದಿಶೆ 
ಯಲ್ಲಿ ಸ್ತುತ್ಕಾರ್ಹವಾದ ಕೆಲಸ ಮಾಡುತ್ತಿದ್ದಾರೆ. ಸೂಪರಿಂಟೆಂಡಿಂಗ್‌ ಆರ್ಕಿಯಾಲಾಜಿಸ್ಟರಾದ 
ಶೀ ಎಸ್‌. ಆರ್‌. ರಾವ್‌ರವರ ಆಸಕ್ತಿ ಮತ್ತು ಪರಿಶ್ರಮಗಳಿಂದಾಗಿ ಬನವಾಸಿ ಒಂದು ಪ್ರಮುಖವಾದ 
ಪ್ರವಾಸಿ ಕೇಂದ್ರವಾಗುತ್ತಿದೆಯಷ್ಟೇ ಅಲ್ಲ, ವಿದ್ವಾಂಸರ ಗಮನವನ್ನು ಪುನಃ ಸೆಳೆಯುತ್ತಿದೆ. ಇತ್ತೀಚೆಗೆ 
ಪ್ರೀಮಧುಕೇಶ್ವರ ದೇವಾಲಯದ ಆವರಣದಲ್ಲಿ ವಸ್ತುಸಂಗ್ರಹಾಲಯ, ಯಾಗಶಾಲೆ, ಭಂಡಾರ 


& RENO XXXIV, p. 239 ಮತಂ, 1/04. Ant., Vol. XIV, 
pp. 331-34 
2 ಎ. ವಿ. ನರಸಿಂಹ ಮೂರ್ತಿ: “ಕದಂಬರ ಬನವಾಸಿ ಶಾಸನ', ಪ್ರಬುದ್ಧ ಕರ್ಣಾಟಕ, ಸಂಪುಟ 52, 
ಸಂಚಿಕೆ 1, ಪ್ರ. 25-29 
3 A.V. Narasimha Murthy: * Numismatic data from Bana- 
vasi’, Srikanthika, p. 289 


೪ ಮಾನವಿಕ ಕರ್ಣಾಟಕ 


ಮುಂತಾದವುಗಳನ್ನು ಕಟ್ಟುವ ಕಾರ್ಯ ಪ್ರಾರಂಭವಾಗಿದೆ. ಈ ಸಂಬಂಧವಾಗಿ ದೇವಾಲಯದ ಮುಂಭಾಗ 
ದಲ್ಲಿ ತಳಪಾಯವನ್ನು ಅಗೆಯುತ್ತಿದ್ದಾಗ ಈ ಹೊಸ ಶಿಲಾಶಾಸನ ಪತ್ತೆಯಾಯಿತು. ದೇವಾಲಯದ 
ಮೊಕ್ತೇಸರರಾದ ಮ. ಚ. ವಡೆಯರ್‌ ಮತ್ತು ಸಂಬಂಧಪಟ್ಟ ಸಿಬ್ಬಂದಿವರ್ಗದವರು ಸೇರಿ ಈ 
ಕಲ್ಲನ್ನು ಜಾಗರೂಕತೆಯಿಂದ ಭೂಮಿಯಿಂದ ಹೊರತೆಗೆಸಿ ಸುರಕ್ಷಿತವಾಗಿರಿಸಿದ್ದ ರು. 


ಫ್ರೀ ಮಧುಕೇಶ್ವರ ದೇವಾಲಯದ ಎಡಭಾಗದಲ್ಲಿರುವ ಪಾರ್ವತಿ ದೇವಸ್ಥಾನದಿಂದ ಸುಮಾರು 
೫೦ ಅಡಿ ದೂರದಲ್ಲಿ ದೊರೆತಿರುವ ಈ ಶಿಲಾಶಾಸನವನ್ನು ೪'ಅಡಿ ೮ ಅಂಗುಲ ಉದ್ದ, ೧ ಅಡಿ ೧೦ 
ಅಂಗುಲ ಅಗಲ ಮತ್ತು ೫ ಅಂಗುಲ ದಪ್ಪವಿರುವ ಬೂದುಬಣ್ಣದ ಮೆದುಗಲ್ಲಿನ ಮೇಲೆ ಕೆತ್ತಲಾಗಿದೆ. 
ಈ ಶಾಸನಶಿಲೆಯ ರಚನೆ ಕಲಾತ್ಮಕವಾಗಿದ್ದು ಬುಡದ ಭಾಗ ಬೆಣೆಯಂತೆ ಮುಂಚಾಚಿದೆ. ಕಲ್ಲಿನ 
ಮಧ್ಯಭಾಗದಲ್ಲಿರುವ ಶಾಸನವನ್ನು ಬಿಟ್ಟು ಉಳಿದ ಭಾಗವನ್ನೆಲ್ಲ ಉಳಿಯಿಂದ ಕೆತ್ತಿದ್ದು ಕಂಡುಬರುತ್ತದೆ. 
ಇದರಿಂದಾಗಿ ಈ ಭಾಗದಲ್ಲಿ ಏನಿತ್ತೆಂದು ಊಹಿಸುವುದೂ ಕಷ್ಟ. ಆದರೂ ಈ ಶಿಲೆಯ ಮೇಲ್ತುದಿ 
ಯಲ್ಲಿ ಚೈತ್ಯ ಚಿಹ್ನೆ ಭಾಗಶಃ ಉಳಿದುಕೊಂಡಿರುವುದು ಗಮನಾರ್ಹ. 

ಇದು ಎರಡು ಸಾಲುಗಳ ಶಾಸನ. ಇದರ ಭಾಷೆ ಪ್ರಾಕೃತ. `ಇದರ ಲಿಪಿ ಬ್ರಾಹ್ಮೀ. ಕ್ರಿ. 
ಸುಮಾರು ಎರಡನೆಯ ಶತಮಾನದ ಉತ್ತರಾರ್ಧಕ್ಕೆ ಸೇರಬಹುದೆಂದು ಲಿಪಿ ಲಕ್ಷಣಗಳ ಆಧಾರದಿಂದ 
ಹೇಳಬಹುದು. ಬರಹ ಬಹು ಸುಂದರವಾಗಿಯೂ, ಸ್ರುಟವಾಗಿಯೂ ಇದೆ. ಮೊದಲನೆಯ ಸಾಲಿನಲ್ಲಿ 
೧೪ ಅಕ್ಷರಗಳೂ ಎರಡನೆಯ ಸಾಲಿನಲ್ಲಿ ೧೫ ಅಕ್ಷರಗಳೂ ಇವೆ. ಲಿಪಿಲಕ್ಷಣಗಳ ದೃಷ್ಟಿಯಿಂದ ಇದು 


ನಾಸಿಕದಲ್ಲಿರುವ ಮಹಾರಾಣಿ ಬಲಶ್ರೀ (ಸಿರಿ ಪುಳುಮಾವಿಯ ೧೯ನೆಯ ಆಳ್ವಿಕೆಯ ವರ್ಷ) ಕೆತ್ತಿಸಿದ: 


ಶಾಸನಕ್ಕಿಂತ ಇತ್ತೀಚಿನದೆಂದು ಸುಲಭವಾಗಿ ಹೇಳಬಹುದು. ಈ ಶಾಸನದಲ್ಲಿ ಕಂಡುಬರುವ ಪ್ರತಿ 
ಯೊಂದು ಅಕ್ಷರದ ಮೇಲ್ತುದಿಯೂ ತ್ರಿಕೋಣಾಕಾರದಲ್ಲಿದೆ (Nailheaded). ಈ ತ್ರಿಕೋಣಾಕಾರ 
ಧ (ಸಿಧಂ), ಠೀ (ವಾಸಿಠೀ), ಥ !ಪಥರೊ)--ಈ ಅಕ್ಷರಗಳಲ್ಲಿ ಕಂಡುಬರುವುದಿಲ್ಲ. ಇಕೊ, (ರಇಕೊ) 
ಎಂಬ ಅಕ್ಷರದಲ್ಲಿ ಮಾತ್ರ ಬಲತುದಿಯಲ್ಲಿ ತ್ರಿಕೋಣಾಕಾರವಿರುವುದು ಗಮನಾರ್ಹ. ಈ ಶಾಸನದ 
ಲಿಪಿ ನಾಸಿಕದ ಶಾಸನದ ಲಿಪಿಗಿಂತ ವಿಕಾಸ ಹೊಂದಿದ್ದೆರೂ ಜಗ್ಗಯ ಪೇಟೆ, ನಾಗಾರ್ಜುನಕೊಂಡ 
ಗಳಲ್ಲಿ ಕಂಡುಬರುವ ಇಕ್ಟ್ವಾಕು ಶಾಸನಗಳ ಲಿಪಿಯಷ್ಟು 'ಆಲಂಕಾರಿಕವಾಗಿಲ್ಲ. ಲಿಪಿಯ ಕೆಳತುದಿಯನ್ನು 
ಲಂಬಿಸಿ ಗುಂಡಾಗಿ ಬರೆಯುವ (100151) ಆಲಂಕಾರಿಕ ಪ್ರವೃತ್ತಿ ಪ್ರಸ್ತುತ ಶಾಸನದಲ್ಲಿ ಪ್ರಾರಂಭ 
ವಾಗಿದೆಯೆನ್ನ ಬಹುದು. ಆದರೆ ಅಕ್ಷರದ ಕೆಳತುದಿ ಗುಂಡಾಗಿ ಬಾಗಿದೆಯೆ ಹೊರತು, ,ನಾಗಾರ್ಜುನ 
ಕೊಂಡದ ಶಾಸನಗಳ ಅಕ್ಷರಗಳಂತೆ ಕೊಂಡಿಯಾಕಾರವನ್ನು ಪಡೆದಿಲ್ಲ.6 ಅಥವಾ ಕೆಳಗಿನಿಂದ ಮೇಲಿನ 
ವರೆಗೆ ಹೋಗುವ ಪ್ರವೃತ್ತಿಯೂ ಕಂಡುಬರುವುದಿಲ್ಲ. ರ, ರಿ, ಪು. ಳು, ರೊ ಮುಂತಾದ ಅಕ್ಷರಗಳು 
ಇದಕ್ಕೆ ಉತ್ತಮ ಉದಾಹರಣೆಗಳು. ಸಿ, ವಿ, ರಿ ಎನ್ನುವ ಅಕ್ಷರಗಳಲ್ಲಿ "ಇ'ಕಾರವನ್ನು ಸೂಚಿಸುವ 
ಚಿಹ್ನೆ ಲಂಬವಾಗಿರದ ಸಣ್ಣ ಕೊಂಡಿಯಾಕಾರದಲ್ಲಿರುವುದನ್ನು ಇಲ್ಲಿ ಗಮನಿಸಬಹುದು. ನಾಗಾರ್ಜುನ 
ಕೊಂಡದ ಶಾಸನಗಳಲ್ಲಿ ಈ ಚಿಹ್ನೆ ಹೆಚ್ಚು ಲಂಬವಾಗಿರುವುದೂ ಗಮನಾರ್ಹ. 

ಈ ಶಾಸನದಲ್ಲಿ ಅಲಂಕಾರವಿಲ್ಲದ ಅಕ್ಷರಗಳು ಸುಮಾರು ಒಂದೂವರೆ ಅಂಗುಲ ಉದ್ದವಾಗಿವೆ. 
ಕೆಳತುದಿ ಲಂಬಿಸಿರುವ ಅಕ್ಷರಗಳು ನಾಲ್ಕೂವರೆ-ಆರು ಅಂಗುಲ ಉದ್ದವಾಗಿವೆ. ಮೇಲೆ ಲಂಬಿಸಿರುವ 
ಅಕ್ಷರಗಳು ಎರಡೂವರೆ-ನಾಲ್ಕು ಅಂಗುಲಗಳಷ್ಟಿವೆ. ಇಲ್ಲಿ ಅನೇಕ ಸಾರಿ ಬಳಸಲಾಗಿರುವ “ಸ' ಕಾರ 

4 ಇತ್ತೀಚೆಗೆ ಬನವಾಸಿಗೆ ಸಂಶೋಧನಾರ್ಥವಾಗಿ ಹೋದಾಗ ಈ ಶಂಸನದತ್ತ ಲೇಖಕರ 
ಗಮನ ಸೆಳೆದವರು ಮ. ಚ. ವಡೆಯರ್‌ ಮತ್ತು ಶ್ರೀನಿವಾಸ ಭಟ್ಟರು. ಶಾಸನದ 
ಪ್ರತಿ ತೆಗೆದುಕೊಳ್ಳುವಲ್ಲಿ ಸಹಕರಿಸಿದ ಈ ಮಹನೀಯರಿಗೂ ದೇವಾಲಯದ ಸಿಬ್ಬಂದಿ ವರ್ಗದವರಿ 
ಗೆಲ್ಲರಿಗೂ ಕೃತಜ್ಞತೆಗಳು. 


5 ೫.1, Vol. VIII, p. 60 
6 ಅದೇ, Vol. XX, p. 12, 18 


ಪ್ರ 


| 
4 
ತೆ 
1 
ಇ 


ಸಿವಸಿರಿ ಪುಳುಮಾವಿಯ ಬನವಾಸಿ ಶಾಸನ ೫ 


ವನ್ನು ಬರೆಯುವಾಗ ಏಕರೂಪತೆ ಕಂಡುಬರುತ್ತದೆ. ಆದರೆ ಈ ಏಕರೂಪತೆ "ವ' ಕಾರವನ್ನು ಬರೆಯು 
ವಾಗ. ಕಂಡು ಬರುವುದಿಲ್ಲ. ಮೊದಲನೆಯ ಸಾಲಿನಲ್ಲಿ “ವಾ” (ವಾಸಿಠೀ) ಎನ್ನುವ ಅಕ್ಬರ ರ ತ್ರಿಕೋಣಾಕಾರ 
ದಲ್ಲಿರದೆ ಮೇಲ್ಭಾ ಗದಲ್ಲಿ ಅಡ್ಡರೇಖೆಯಿಂದ ಸೇರಿಸಲ್ಪಟ್ಟಿರುವುಡು ಗಮನಾರ್ಹ ಆದರೆ. ಸಿವ, 
ಪುಳುಮಾವಿ, ದೇವಿ ಎನ್ನು ವಾಗ ಯ ಕಾರ ತ್ರೀಕೋಣಾಕೃ ತಿಯಲ್ಲಿದ್ದು ನಾಸಿಕದ ಶಾಸನವನ್ನೇ ಹೋಲು 
ತ್ತದೆ: “ಠೀ” (ವಾಸಿಠೀ) ಎನ್ನುವ ಅಕ್ಷರದಲ್ಲಿ ಈಕಾರವನ್ನು ಸೂಚಿಸುವ ಚಿಹ್ನೆ ಆಲಂಕಾರಿಕವಾಗಿರದೆ 
ಎಡ ಮತ್ತು ಬಲ ಪಾಶ್ವ ೯ಗಳಲ್ಲಿ ಒಂದೊಂದು ಚಿಕ್ಕ ಗೆರೆಯನ್ನು ಸೇರಿಸಿರುವುದನ್ನು ಗಮನಿಸಬೇಕು. 
ವಾಶ ಈ ಶಾಸನದ ಕಾಲಕ್ಕಿಂತ ಸ್ವಲ್ಪ ಪ್ರಾಚೀನ ರೂಪವೆನ್ನ ಬಹುದು?, “ಪ' ಎಂಬ ಅಕ್ಬರ 

ಲ್ಪ ಹೆಚ್ಚು ಕಡಿಮೆ: ಒಂದೇ ರೂಪದಲ್ಲಿದೆ. 'ಪುತಸ (೧ನೆಯ ಸಾಲು), ಪುಳುಮಾವಿ (೨ನೆಯ ಸಾಲು) 
ಬತ ಬಲಭಾಗದ ರೇಖೆ ಸ್ವಲ್ಪ ಬಾಗಿದಂತೆ ಕಂಡುಬರುತ್ತದೆ. ಆದರೆ ಪಥರೊ (೨ನೆಯ ಸಾಲು) 
ಎಂಬಲ್ಲಿ "ಪ" ಕಾರದ ಯಾವ ರೇಖೆಯೂ ಬಾಗಿರದೆ ಆಯತಾಕಾರದಲ್ಲಿದೆ. "ತ' ಎಂಬ ಅಕ್ಷರ ಈ 
. ಶಾಸನದಲ್ಲಿ ಒಂದೇ ಬಾರಿ (ಪುತಸ) ಕಾಣಿಸಿಕೊಳ್ಳುತ್ತದೆ. ಇದು ಈ ಕಾಲದ ಇತರ ಶಾಸನಗಳಲ್ಲಿ 
ಕಂಡುಬರುವ ರೂಪಕ್ಕಿಂತ ಭಿನ್ನವಾಗಿದೆ. ನಾಸಿಕದ ಅಥವಾ ಕಾರ್ಲೆಯ ಯಾವ ಶಾಸನದಲ್ಲೂ ಈ 
ರೂಪ ಕಾಣಬರುವುದಿಲ್ಲ. ಕೆಳಭಾಗದ ಕೊಂಡಿ ಸಣ್ಣ ಬಿಂದುವಿನಾಕಾರದಂತೆ ಇರದೆ, ಇಲ್ಲಿ ಅದೊಂದು 
ದೊಡ್ಡ ಕೊಂಡಿಯ ಆಕಾರವನ್ನೇ ಪಡೆದಿದೆ. "ಮ' ಕಾರದ ತಳಭಾಗ ಗುಂಡಗಿರದೆ ಸರಳರೇಖೆಯಿಂದಲೇ 
ಕೂಡಿದೆ. "'ಮಾ' ಎನ್ನುವಾಗ "ಆ' ಚಿಹ್ನೆ ನಾಸಿಕದ ಶಾಸನದಲ್ಲಿ ಕಂಡುಬರುವಂತೆ ಅಕ ಶರದ ಮಧ್ಯಭಾಗ 
ದಲ್ಲಿರುವುದು ಗಮನಾರ್ಹ. 

ಸ್ಪರಗಳಲ್ಲಿ "ಆ' (ಛಆ) ಎಂಬುದು ಮಾತ್ರ ಬಳಸಲ್ಪಟ್ಟಿದೆ. 'ಸಿಧಂ' ಎನ್ನುವಾಗ ಅನುಸ್ವಾರ 
ಅಕ್ಷರದ ಮೇಲ್ಭಾಗದಲ್ಲಿ ಒಂದು ಸಣ್ಣ ಬಿಂದುವಿನಿಂದ ತೋರಿಸಲ್ಪಟ್ಟಿದೆ. ಒಟ್ಟಿನಲ್ಲಿ ಈ ಶಾಸನ 
ಆ ಕಾಲದ ಲಿಪಿಲಕ್ಟಣಗಳನ್ನೆ ವಿಶೇಷವಾಗಿ ಪಡೆದಿದೆಯೆನ್ನಬಹುದು. 


ಶಾಸನದ ಪಾಠ 
ಸಿದ್ದಂ ರಇಜಚೋ ವಾಸಿಠೀ ಪುತಸ ಸಿವಸಿರಿ ೧ನೆಯ ಸಾಲು' 
ಪುಳುಮಾವಿಸ ಮಹಾದೇ*ವಿಯ ಛಆಪಥರೋ ೨ನೆಯ ಸಾಲು 


“ಮಂಗಳ ರಾಜ ವಾಸಿಷ್ಠೀಪುತ್ರ ಸಿವಸಿರಿ ಪುಳುಮಾವಿಯ ಮಹಾರಾಣಿಯ ಸ್ಮಾರಕಶಿಲೆ”, ಎಂದು 
ಈ ಶಾಸನವನ್ನು ಅರ್ಥೈ ಸಬಹುದು. 

ಈ ಶಾಸನ ಚಿಕ್ಕದಾಗಿದ್ದರೂ ಇತಿಹಾಸ ದೃಷ್ಟಿಯಿಂದ ಪ್ರಮುಖವಾದ್ದು. ಜಮ ವಂಶ 
ದೆಲ್ಲಿ ಆಳಿದ ರಾಜರು "ಎಷ್ಟು. ಮತ್ತು ಅದರಲ್ಲಿ "ಪ್ರತಿಯೊಬ್ಬ ರಾಜನೂ ಎಷ್ಟೆಷ್ಟು ರ್ಷ ಆಳಿದ 
ಎಂಬುದು ಇನ್ನೂ ವಿವಾದಾಸ್ಪದವಾಗಿಯೇ ಉಳಿದಿದೆ. ಇದಕ್ಕೆ ಪರಸ್ಪರ ವಿರೋಧಾತ್ಮಕ ಆಕರಗಳೇ 
ಕಾರಣ. ಸಾತವಾಹನರ ರಾಜಕೀಯ ಇತಿಹಾಸವನ್ನು ಪುನರ್ರ ಚಿಸುವಲ್ಲಿ ಮತ್ಸ್ಯ, ವಾಯು, ಭಾಗವತ 
ಪ್ರರಾಣಗಳೂ ಟಾಲೆಮಿಯ ಗ್ರಂಥ, ಶಾಸನಗಳೂ ನಾಣ್ಮಗಳೂ ಮುಖ್ಯವಾದ ಆಕರಗಳಾಗಿವೆ. ಮತ್ಸ್ಯ 
ಪುರಾಣದ ಪ್ರಕಾರ ಎರಡನೆಯ ಪುಳುಮಾವಿಯ ಅನಂತರ ಶಿವಶ್ರೀ ಎಂಬ ರಾಜ ಪಟ್ಟಕ್ಕೆ ಬಂದ. 
ಇವನು ೭ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ಇವನ ಕಾಲ ಕ್ರಿ.ಶ. ೧೧೪ರಿಂದ 9೨೧ರ ವರೆಗೆ 
7 ಅದೇ. ಈ ಶಾಸನದಲ್ಲಿ ಕಂಡುಬರುವ "ವಾಸಿರೀಪುತಸ' ಎಂಬ ಪದವನ್ನು ಇಲ್ಲಿ ಹೋಲಿಸಿ 
ನೋಡಿದಲ್ಲಿ ಈ ವೃತ್ಕಾಸ ಸ್ಪಷ್ಟವಾಗಿ ತೋರುವುದು. 

8 ಈ ವಿಷಯದಲ್ಲಿ ಪ್ರೊ. ಆ. ನೇ. ಉಪಾಧ್ಯೆ ಮತ್ತು ಡಾ. ಜೆ. ವಿ. ರಮೇಶ್‌ ಅವರು ನಮಗೆ 
ಸಹಾಯಮಾಡಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞ ತೆಗಳು. 

9 Yazdani (Ed.);: Early History of Deccan, p. 112 

* ಈ ಭಾಗದಲ್ಲಿ ಶಾಸನಶಿಲೆಯ ಸಣ್ಣ ಚಕ್ಕೆ ಎದ್ದಿ ರುವುದರಿಂದ ಒರಟಾಗಿದೆ. 


ಶ್ರ ಮಾವವಿಕ ಕರ್ಣಾಟಕ 


ಎಂಬುದಾಗಿ ಕೆಲವು ಇತಿಹಾಸಕಾರರು ಒಪ್ಪಿದ್ದಾರೆ. 'ವಾಯುಪುರಾಣದಲ್ಲಿ ಶಿವಶ್ರೀಯ ಪ್ರಸ್ತಾಪವೇ 
ಇಲ್ಲ39, ' ಗೌತಮೀಪುತ್ರ ಸಾತಕರ್ಣಿಯ ಅನಂತರ ಯಜ್ಞಶ್ರೀ ಪ್ರಸ್ತಾಪ ಮಾತ್ರ ಕಂಡು ಬರುತ್ತದೆ. 
ಅಂದರೆ ವಾಸಿಷ್ಮೀ ಪುತ್ರ ಪುಳುಮಾವಿ, ಶಿವಶ್ರೀ ಪುಳುಮಾವಿ ಮತ್ತು ಶಿವಸ್ಕಂಥ ಪುಳು 
ಮಾವಿಯನ್ನು ವಾಯುಪುರಾಣದಲ್ಲಿ ಹೆಸರಿಸುವುದಿಲ್ಲ. ಅಂದರೆ ಮತ್ಸ್ಯ ಪುರಾಣದ ಪ್ರಕಾರ 
ಸಿವಸಿರಿ ಪುಳುಮಾವಿ ವಾಸಿಷ್ಕೀ ಪುತ್ರ ಪುಳುಮಾವಿಯ ಉತ್ತರಾಧಿಕಾರಿ. ೧೫ನೆಯ ಸಾತವಾಹನ 
ರಾಜನನ್ನು ಮತ್ಸ ಪುರಾಣ ಪುಳುಮಾವಿ ಎಂಬುದಾಗಿ ಹೆಸರಿಸಿರುತ್ತದೆ. ಇದರಿಂದ ಸಿವಸಿರಿ ಪುಳುಮಾವಿ 
ಯನ್ನು 25ನೆಯ ಸಾತವಾಹನ ರಾಜನೆಂದೂ ಮೂರನೆಯ ಪುಳುಮಾವಿಯೆಂದೂ ನಾವು ತಿಳಿಯ 
ಬಹುದು. ಅಲತೆಕರ್‌ರವರು ಈತ ವಾಸಿಷ್ಠೀಪುತ್ರ ಪುಳುಮಾವಿಯ ತಮ್ಮನೆಂದೂ ಆಂಧ್ರದೇಶದಲ್ಲಿ 
ಇವನು ಉಪರಾಜನಾಗಿ ಆಳುತ್ತಿದ್ದನೆಂದೂ ಇವನ ನಾಣ್ಯಗಳ ಆಧಾರದ ಮೇಲೆ ಹೇಳಿದ್ದಾರೆ! 
ಇವರು ಆಂಧ್ರದೇಶದಲ್ಲಿ ದೊರಕಿರುವ ನಾಣ್ಯಗಳನ್ನು ವರ್ಣಿಸಿದ್ದಾರೆ. ೯೦ ಗ್ರೇನ್‌ ತೂಗುವ ಈ 
ನಾಣ್ಯಗಳ ಮುಮ್ಮುಖದಲ್ಲಿ ಮೂರು ಕಮಾನಿನ ಬೆಟ್ಟ, ನದಿ ಮತ್ತು ರಣಕೊ ವಾಸಿಷ್ಕೀಪುತ್ತ ಸಿವಸಿರಿಸ 
ಎಂಬ ಬರಹ ಇವೆ. ಹಿಮ್ಮುಖದಲ್ಲಿ ಅಲಂಕೃತ ಉಜ್ಜಯಿನಿ ಚಿಹ್ನೆಯಿದೆ. ಅಂದರೆ ಇದರಲ್ಲಿ ಸಿವಸಿರಿ 
ಎಂಬ ಹೆಸರಿದೆಯೇ ಹೊರತು ಪುಳುಮಾವಿಯ ಪ್ರಸ್ತಾಪವಿಲ್ಲ. 

ಆದರೆ ಗೋಪಾಲಾಚಾರಿಯವರ ಪ್ರಕಾರ ವಾಸಿಷ್ಕೀಪುತ್ರ ಪುಳುಮಾವಿಯ ಅನಂತರ ಸಿರಿ 
ತಕರ್ಣಿ ಜನಾದ (ಕ್ರಿ.ಶ... ೧೨೦-೧೪೯). ಇವನ ಅನಂತರ ಬಂದವನೇ ಸಿವಸಿರಿ ಪುಳುಮಾವಿ 
ಇವನ ರಾಜ್ಯಭಾರದ ಕಾಲ ಕ್ರಿ.ಶ. ೧೫೦-೧೫೬. ಇವರ ಪಕಾರ ಇವನು ಎರಡನೆಯ ಪುಳುಮಾವಿಯ 
ಮೊಮ್ಮಗ. ಅಷ್ಟೇ ಅಲ್ಲದೆ ರುದ್ರದಾಮನನಿಂದ ಪರಾಜಿತನಾದ ದಕ್ಷಿಣಾಪಥದ ರಾಜ ಸಾತಕರ್ಣಿ 12. 
ರುದ್ರದಾಮನ್‌ ಎರಡುಸಾರಿ ಇವನನ್ನು ಯುದ್ಧದಲ್ಲಿ ಸೋಲಿಸಿದರೂ, ಅವನು ಬಂಧುವೆಂಬ ಕಾರಣ 
ಅವನನ್ನು ಪೂರ್ಣ ನಾಶಮಾಡಲಿಲ್ಲ ಎಂಬ ಗಿರ್ನಾರ್‌ ಶಾಸನ ವಾಕ್ಯವನ್ನು ಗೋಪಾಲಾಚಾರಿಯವರು 
ಶಿವಶ್ರೀ ಸುಳುಮಾವಿಗೇ ಅನ್ವಯಿಸುತ್ತಾರೆ. ಸಾತವಾಹನ ರಾಜನಿಂದ ನಹಪಾಣ ಪರಾಜಿತನಾದುದಕ್ಕೆ 
ಪ್ರತೀಕಾರವಾಗಿ ಶಿವಶ್ರೀ ಮೇಲೆ ರುದ್ರದಾಮನ್‌ ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿದನೆಂಬುದು 
ಇವರ ಅಭಿಪ್ರಾಯ!3. ಆದರೆ ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವಲ್ಲಿ ಇವರು ಒದಗಿಸಿರುವ 
ಆಧಾರಗಳು ಸಾಲವು. ಸ 

ಡಿ. ಸಿ. ಸರ್ಕಾರ್‌ ಅವರು ತರಹಲ ನಾಣ್ಕರಾಶಿಯಲ್ಲಿ ಶಿವಶ್ರೀ ಪುಳುಮಾಮಿಯ ನಾಣ್ಯವನ್ನು 
ಗಮನಿಸಿ, ಅವನನ್ನು ಪ್ರಮುಖ ಸಾತವಾಹನ ರಾಜನೆಂದು ಪರಿಗಣಿಸುವುದೇ ಇಲ್ಲ14. ಇವರ ಪ್ರಕಾರ 
ಇವನು ದಕ್ಷಿಣಾಪಥದಲ್ಲಿ ಆಳಿದ ಹತ್ತಾರು ಸಾತವಾಹನ ಉಪಶಾಖಾ  ರಾಜರಲ್ಲೊಬ್ಬ. 2ನೆಯ 
ಪುಳುಮಾವಿಯ ಅನಂತರ ಆಳಿದವನು ವಾಸಿಷ್ಠೀಪುತ್ರ ಶಿವಶ್ರೀ ಶಾತಕರ್ಣಿ (ಕ್ರಿ.ಶ.: ೧೫೯-೧೬೬). 
ವಾಸಿಷ್ಠೀಪುತ್ತ. ಶಾತಕರ್ಣಿ ಪಟ್ಟಕ್ಕೆ ಬಂದಾಗ ಶಿವಶ್ರೀ ಎಂಬ ಹೆಸರನ್ನು ಧರಿಸಿರಬೇಕು ಎನ್ನುವ 
ಸರ್ಕಾರ್‌ ಅವರ ಊಹೆಗೂ ಯಾವ ಆಧಾರವೂ ಇಲ್ಲ. 

ಮೇಲಿನ ಅಂಶಗಳನ್ನು ಗಮನಿಸಿದರೆ ಶಿವಶ್ರೀ ಪುಳುಮಾವಿಯ ವಿಷಯದಲ್ಲಿ ಇರುವ 
ಸಂದೇಹ ವ್ಯಕ್ತವಾಗುತ್ತದೆ. ಆದರೆ ಪ್ರಸ್ತುತ ಶಾಸನ ಈ ದಿಶೆಯಲ್ಲಿ ಬಹು ಮುಖ್ಯವಾದ ಮಾಹಿತಿ 


39 ವಾಯುಪುರಾಣದ ಒಂದೇ ಒಂದು ಹಸ್ತಪ್ರತಿಯಲ್ಲಿ ಸಿವಸಿರಿಯ ಹೆಸರಿದೆ ಎಂದು ಪಾರ್ಜಿಟರ್‌ 
ಹೇಳಿದ್ದಾರೆ. ೫೩೯811೦೯: Dynasties of the Kali Age, ಐ. 42 
"1 Yazdani (Ed) : Early History of the Deccan, p. 794 


ಕ 4 ತ 
12 K.A.Nilakantha Sastri (Ed.): A Comprehensive History 
of India, Vol. 2, p. 322 
13 ಅದೇ 


14 R.C. Majumdar (Ed.): The Age of Imperial Unity, ೧. 210 


ತ್‌ 


ಹ ರ 0 ಇ || 0... (2 ಜು 


Rey pO A 


ಸಿವಸಿರಿ ಪುಳುಮಾವಿಯ ಬನವಾಸಿ ಶಾಸನ ಹ 


ಒದಗಿಸುತ್ತದೆ. ಪುರಾಣಗಳಲ್ಲಿ ಶಿವತ್ರೀ ಎಂಬ ಹೆಸರು ಮಾತ್ರ ಕಂಡುಬಂದಿದ್ದರಿಂದ ಇವನು ಶಿವಪ್ರೀ 
ಶಾತಕರ್ಣಿ ಇರಬಹುದೆಂದು ಕೆಲವರೂ ಶಿವಶ್ರೀ ಪುಳುಮಾವಿ ಇರಬಹುದೆಂದು ಮತ್ತೆ ಕೆಲವರೂ 
ಈ ಎರಡು ಹೆಸರೂ ಒಂದೇ ವ್ಯಕ್ತಿಯನ್ನು ಕುರಿತವು: ಎಂದು ಮತ್ತೆ ಹಲವರೂ ಭಾವಿಸಿದ್ದರು. 
ಆದರೆ ಈ ಶಾಸನದಲ್ಲಿ ಅವನ ಹೆಸರು ಸಿವಸಿರಿ ಪುಳುಮಾವಿ ಎಂದು ಸ್ಪಷ್ಟವಾಗಿ ಹೇಳಿದ್ದರಿಂದ ಇವನೇ 
ಶಿವತ್ರೀ ಶಾತಕರ್ಣಿ ಎನ್ನುವ ಅಭಿಪ್ರಾಯವನ್ನು ಕೈಬಿಡಬೇಕಾಗಿದೆ. ಮತ್ಸ ಪುರಾಣದಲ್ಲಿ ಇವನ 
ಹೆಸರು ೨ನೆಯ ಪುಳುಮಾವಿಯ ಅನಂತರ ಬರುವುದರಿಂದ ಇವನು ಸಾತವಾಹನರ ಪ್ರಮುಖ ಶಾಖೆ 
ಯಲ್ಲಿ ರಾಜನಾಗಿದ್ದನೆಂದು ತಿಳಿಯಬೇಕೇ ಹೊರತು, ಉಪಶಾಖೆಯಲ್ಲಲ್ಲ. ಇದುವರೆಗೂ ಸಿವಸಿರಿ 
ಪುಳುಮಾವಿಯ ಶಾಸನ ದೊರಕಿರಲಿಲ್ಲವಾದುದರಿಂದ ಸಂದೇಹಕ್ಕೆ ಅವಕಾಶವಿತ್ತು. ಆದರೆ ಈ ಶಾಸನ 
ಈ ಸಂದೇಹಗಳನ್ನೆಲ್ಲವನ್ನೂ ದೂರಮಾಡಿ ಸಿವಸಿರಿ ಪುಳುಮಾವಿಗೆ ಸಾತವಾಹನರ ಪ್ರಮುಖಶಾಖೆ- 
ಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. | 

ಸಿವಸಿರಿ ಪುಳುಮಾವಿಯ ನಾಣ್ಯಗಳನ್ನು ಈಗ ಗಮನಿಸೋಣ. ಬ್ರಿಟಿಷ್‌ ಮ್ಯೂಸಿಯಂ ನಾಣ್ಕ 
ಗಳ ಪಟ್ಟಿಯಲ್ಲಿ ರ್ಯಾಪ್ಸನ್‌ ಇದನ್ನು ಸೇರಿಸಿಲ್ಲ. ಚಾಂದದಲ್ಲಿ (ಮಹಾರಾಷ್ಟ್ರ) ದೊರಕಿದ ನಾಣ್ಯ 
ರಾಶಿಯಲ್ಲಿ "ಸಿವಸಿರಿ ಪುಳುಮಾವಿಸ' ಎಂಬ ಬರಹವನ್ನುಳ್ಳ ನಾಣ್ಯವನ್ನು ಹೊರ್ನೆಲ್‌ ಎಂಬ ವಿದ್ವಾಂಸ 
ಗುರುತಿಸಿದ]. ಮಾರ್ಟಿನ್‌ ಎಂಬ ಮತ್ತೊಬ್ಬ ವಿದ್ವಾಂಸ ಇದನ್ನು ತನ್ನಲ್ಲಿದ್ದ ನಾಣ್ಯಗಳಿಂದ ದೃಢ 
ಪಡಿಸಿದ86. ಆಂಧ್ರದಲ್ಲಿ ದೊರಕಿರುವ ಸೀಸದ ನಾಣ್ಯವೊಂದರಲ್ಲಿ "ರಾಣಕೊ ವಾಸಿಠೀ ಪುತಸ ಸಿವಸಿರಿ 
ಪುಳುಮಾವಿಸ' ಎಂಬ ಬರಹವು ಚೈತ್ಯ ಚಿಹ್ನೆಯೊಡನೆ ಇರುವುದು ಗಮನಾರ್ಹ. ಈ ಬರಹ 
ಪ್ರಸ್ತುತ ಶಾಸನಕ್ಕೆ ಸರಿಹೊಂದುತ್ತದೆ. ಚೈತ್ಯ ಚಿಹ್ನೆಯ ಬದಲು ಆನೆಯ ಚಿತ್ರ ಮತ್ತು ಅದರ ಮೇಲೆ 
ಕುಳಿತಿರುವ ಮನುಷ್ಯನ ಚಿತ್ರ ಹಾಗೂ "ಸಿವಸಿರಿ ಪುಳುಮಾವಿಸ' ಎಂಬ ಬರಹವುಳ್ಳ ನಾಣ್ಯಗಳೂ 
ದೊರಿವೆ1ಕ. ಅಕೋಲ ಜಿಲ್ಲೆಯ ತರಹಾಲ ಎಂಬಲ್ಲಿ ದೊರಕಿರುವ ನಾಣ್ಯರಾಶಿಯಲ್ಲಿ ೩೨ ನಾಣ್ಮಗಳ 
ಮೇಲೆ “ರಾಣ: ಸಿವಸಿರಿ ಪುಳುಮಾವಿಸ' ಎಂಬ ಬರಹವಿದೆ. ಈ ಎಲ್ಲ ನಾಣ್ಯಗಳೂ ಒಬ್ಬನೇ 
ಸಾತವಾಹನ ರಾಜನಿಂದ ಟಂಕಿಸಲ್ಪಟ್ಟವೆಂದೂ ಇವನೇ ಪ್ರಸ್ತುತ ಶಾಸನದಲ್ಲಿ ಕಂಡುಬರುವ ಪುಳುಮಾವಿ . 
ಯೆಂದೂ ತೀರ್ಮಾನಿಸಬಹುದು. ಇಷ್ಟೊಂದು ನಾಣ್ಯಗಳು ದೊರಕಿದ್ದರೂ ಇವನ ಶಾಸನ ದೊರಕಿರಲಿಲ್ಲ. ' 
ಪ್ರಸ್ತುತ ಶಾಸನ ಈ ಕೊರತೆಯನ್ನು ನಿವಾರಿಸುತ್ತದೆ. 

ಕರ್ನಾಟಕದಲ್ಲಿ ಸಾತವಾಹನರ ರಾಜ್ಯಭಾರದ ಬಗೆಗೂ ಈ ಶಾಸನ ಬೆಳಕು ಚೆಲ್ಲುತ್ತದೆ. ಮಸಿಷ್ಠ್ಮೀ 
ಪುತ್ರ ಪುಳುಮಾವಿ ತನ್ನ ಶೌರ್ಯದಿಂದ ದಕ್ಷಿಣಾಪಥದ ಅನೇಕ ಭಾಗಗಳನ್ನು ವಶಮಾಡಿಕೊಂಡನೆಂದು ' 
ತಿಳಿದುಬಂದಿದೆ. ಬಳ್ಳಾರಿಯ ಸುತ್ತಮುತ್ತಲ ಪ್ರದೇಶ ಇವನ ಕಾಲದಲ್ಲಿ ಸಾತವಾಹನರ ಆಳ್ವೆಕೆಗೆ 
ಸೇರಿತ್ತು. ಈಗ ಈ ಶಾಸನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊರಕಿರುವುದರಿಂದ ವಾಸಿಷ್ಕೀ ಪುತ್ತ 
ಪುಳುಮಾವಿಯ ಕಾಲಕ್ಕೆ ಈ ಪ್ರದೇಶವೂ ಸಾತವಾಹನ ರಾಜ್ಯದಲ್ಲಿ ಸೇರಿತ್ತೆಂಬುದು ಖಚಿತವಾಗುತ್ತದೆ. 
ಬನವಾಸಿಯಲ್ಲಿ ಸಾತವಾಹನರಿಗೆ ಸಂಬಂಧಿಸಿದ ಅನೇಕ ಅವಶೇಷಗಳು ದೊರಕಿದ್ದರೂ ಅವರ ಶಾಸನ 
ಗಳು (ನುಗರ ಕಲ್ತಿನ ಚುಟು ಶಾಸನವನ್ನು ಬಿಟ್ಟು) ದೊರಕದೆ ಇದ್ದುದು ಸೋಜಿಗದ ಸಂಗತಿಯಾಗಿತ್ತು. 


15 Proceedings of the Asiatic Society of Bengal, 1903, p. 11 

16 Journal of the Asiatic Society of Bengal, Numismatic Supple- 
ment, 1934 ಪ 

17 ಅದೇ, ಪು. 61 

18 Journal of the Numismatic Society of India, Vol. 20 
(Supplement) 

19 ಅದೇ, Vol. 2, p. 88 


೮ ಮಾನವಿಕ ಕರ್ಣಾಟಕ 


ಪ್ರಸ್ತುತ ಶಾಸನ ಈ ಕೊರತೆಯನ್ನು ನಿವಾರಿಸುವುದು. ಬನವಾಸಿಯಲ್ಲಿ ಇದುವರೆಗೆ ದೊರಕಿರುವ 
ಶಾಸನಗಳಲ್ಲಿಲ್ಲ ಇದು ಅತ್ಯ ೦ತ ಪ್ರಾಚೀನವಾದ್ದೆ ಬುದು ಇಲ್ಲಿ ಗಮನಾರ್ಹ. 


ನಾವು ಆಗಲೆ ಗಮನಿಸಿದಂತೆ ಸಿವಸಿರಿ ಪುಳುಮಾವಿಯ ರಾಜ್ಯ ಭಾರಕಾಲದ ವಿಷಯದಲ್ಲೂ 
ಖಚಿತತೆಯಿಲ್ಲ. ಗೋಪಾಲಾಚಾರಿಯವರ ಪಕಾರ ಇವನ ಕಾಲ ಕ್ರಿ ಜೆ ೧೫೨-೧೦೫೬. ಓರುಗಂಟಿ 
ರಾಮಚಂದ್ರಯ್ಮನವರು ಇವನ ರಾಜ ಭಾರಕಾಲ ಕ್ರಿ.ಶ. ೧೧೪-೧೨೧ ಎಂದಿದ್ದಾರೆ. ಲಿಏಶಾಸ್ತ್ರದ 
ಆಧಾರದ ಮೇಲೆ ಹೇಳುವುದಾದರೆ ಗೋಪಾಲಾಚಾರಿಯವರ ಆಭಿಪ್ರಾ ಯವೇ ಸರಿಯೆಂದು ತೋರು 
ತ್ತದೆ. ಏಕೆಂದರೆ ಪ್ರಸ್ತುತ ಶಾಸನ ಕ್ರಿ.ಶ. ೨ನೆಯ ಶತಮಾನದ ಮಧ್ಯ ಭಾಗಕ್ಕೆ ಸೇರಬಹುದೇ ಹೊರತು 
ಆದಿಭಾಗಕ್ಕಲ್ಲ. ಆದ್ದ ರಿಂದ ಸಸ ಪುಳುಮಾವಿಯ ರಾಜ್ಯಭಾರಕಾಲವನ್ನು ನಿರ್ಧರಿಸುವಲ್ಲೂ 
ಈ ಶಾಸನ ಸ ಹಕಾರಿಯಾಗಿದೆ. 
ಕರ್ನಾಟಕದಲ್ಲಿ ಸಾತವಾಹನ ಶಾಸನಗಳು ಅಷ್ಟಾಗಿ ದೊರಕಿಲ್ಲ. ಹಾಗೆಯೆ ಪ್ರಾಕೃತ ಭಾಷೆಯ 
ಶಾಸನಗಳೂ (ಅಶೋಕನ ಶಾಸನಗಳೂ ಸೇರಿದಂತೆ) ಇಲ್ಲಿ ವಿರಳವೆನ್ನಬಹುದು. ಈ ಗುಂಪಿಗೆ ಪ್ರಸ್ತುತ } 
ಶಾಸನವನ್ನು ಸೇರಿಸಬಹುದು. 
ಆಗಲೇ ಗಮನಿಸಿದಂತೆ ಇದು ಸಿವಸಿರಿ ಪುಳುಮಾವಿಯ. “ಛಆ ಪಥರೊ', ಅಂದರೆ ಛಾಯಾ ಪ ಪ್ರಸ್ತರ 
ಅಥವಾ ಸ್ಮಾರಕಶಿಲೆ. ಬರಹವುಳ್ಳ ಸ್ಮಾರಕ ಶಿಲೆಗಳನ್ನು ಸ್ಥಾಪಿಸುವ ಪದ್ಧತಿ ಪ್ರಾಚೀನ ಕಾಲ 
ದಿಂದಲೂ ಪ್ರಚಲಿತವಾಗಿದ್ದಿ ತೆಂಬುದು “ತಿಳಿದುಬಂದಿದೆ. ಇಲ್ಲಿ' ಛಾಯಾ(ಛಆ) ಎಂಬುದನ್ನು ಪ್ರತಿಮೆ 
ಯೆಂದೂ ಅಥೈ ೯ಸಬಹುದು. ಈ ಅರ್ಥದಲ್ಲಿ ಇದು ಈಗಾಗಲೆ ಬಳಕೆಯಲ್ಲಿರುವುದೂ ಅನೇಕ ಶಾಸನ 
ಗಳಿಂದ ತಿಳಿದುಬಂದಿದೆ. ನಾಗಾರ್ಜುನಕೊಂಡದ ಶಾಸೆನವೊಂದರಲ್ಲಿ, ಮೃತಳಾದ ರಾಣಿ ವಮ್ಮಾಭಟಾ 
ಎಂಬವಳ ಜ್ಞಾಪಕಾರ್ಥವಾಗಿ ಛಾಯಾಸ್ತಂಭವನ್ನು ಸ್ಟಾ tad ಹೇಳಲಗಿದೆ?0. 'ಅಲ್ಲದೆ 
ಈ ಕಂಬದ ಮೇಲೆ ಆ ರಾಣಿಯ ರೇಖಾಚಿತ್ರವನ್ನು ಕಿತ್ತ ಲಾಗಿದೆ. ಇದೇ ಅರ್ಥದಲ್ಲಿ “ಛಾಯಾದೀಪ' ; 
ಎನ್ನುವ ಪದವನ್ನೂ ಬಳಸಲಾಗಿದೆ. ಇದೇ ರೀತಿಯ ಬ್ರಾಹ್ಮೀಶಾಸನವುಳ್ಳ ಛಾಯಾ ಕಂಬದ ಭಾಗ ೬ 
ವೊಂದು ಕರ್ನುಟಕದ ಬೆಳವಡಿಗೆಯಲ್ಲೂ ಬೆಳಕಿಗೆ ಬಂದಿದೆಶಿ!. ಈ ನಿದರ್ಶನಗಳಿಂದ ಪ್ರಸ್ತುತಶಾಸನ y 
ದಲ್ಲಿ ಕಂಡುಬರುವ ಛಾಯಾಪ್ರಸ್ತರ ಎನ್ನುವುದನ್ನು ಸ್ಕಾ: ರಕ ಶಿಲೆಯೆಂದು ಅಥೈ RN 
ಆದರೆ ಈ ಶಿಲೆಯ ಮೇಲೆ ಮಹಾರಾಣಿಯ ಚಿತ್ತ ಕಾಣುವುದಿಲ್ಲ. ಶಾಸನಭಾಗವನ್ನು ಬಿಟ್ಟು ಉಳಿದೆಲ್ಲ 
ಭಾಗಗಳನ್ನು ಉಳಿಯಿಂದ ಅನಂತರದಲ್ಲಿ ಕೆತ್ತಿದಂತೆ ತೋರುತ್ತದೆಯೆಂದು ಆಗಲೆ ಹೇಳಿದೆವಷ್ಟೆ. ಈಗ ' 
ಶಾಸನದ ಮೇಲ್ತುದಿಯಲ್ಲಿ ಮಾತ್ರ ಚೈತ್ಯ ಚಿಹ್ನೆ (Chaitya motif) ಭಾಗಶಃ ಉಳಿದುಕೊಂಡಿದ್ದು, 
ಇದರ ಕೆಳಭಾಗದಲ್ಲಿ ಬಹುಶಃ ರಾಣಿಯ ರೇಖಾಚಿತ್ರವಿದ್ದಿತೆಂದು ಊಹಿಸಲೂ ಅವಕಾಶವಿದೆ. 
ಒಟ್ಟಿನಲ್ಲಿ ಸಿವಸಿರಿ ಪುಳುಮಾವಿಯ ಬನವಾಸಿ ಶಾಸನ ಪ್ರಾಚೀನ ಭಾರತೀಯ ' ಇತಿಹಾಸ 
ಅಧ್ಯಯನದಲ್ಲಿ ಪ್ರಮುಖವಾಗಿದೆ. 


20 ೫.1, Vol. XXXIV, No. 4, ಐ. 20 
3. 7,1, Nol, XXKVIL, No: 22, ೨.133 


ಡಾ. ಜಿ. ಎಸ್‌. ಶ್ರೀಕಂಠಾರಾಧ್ಯ 


ಕೃಷಿತೆರಿಗೆ ಕುರಿತ ರಾಜ್‌ ಸಮಿತಿ ವರದಿ" : 
ಒಂದು ವಿವೇಚನೆ 


ಕೃಷೀತರ ಮೂಲಗಳಿಂದ ದೊರಕುವ ಆದಾಯದ ಮೇಲೆ ಬೀಳುವ ತೆರಿಗೆಯ ಹೊರೆ ಕೃಷಿಯಿಂದ 
ದೊರಕುವ ಆದಾಯದ ಮೇಲೆ ಬೀಳುವ ತೆರಿಗೆಯ ಹೊರೆಗಿಂತ ಬಹಳ ಹೆಚ್ಚಾಗಿರುವುದು ಭಾರತದ 
ತೆರಿಗೆ ನೀತಿಯಲ್ಲಿ ಬಹಳ ವರ್ಷಗಳಿಂದಲೂ ಕಂಡುಬಂದಿರುವ ಒಂದು ಪ್ರಮುಖ ದೋಷ. ಕೃಷಿ ಅಭಿವೃದ್ಧಿ 
ಗಾಗಿ ಸರ್ಕಾರ ಮಾಡುತ್ತಿರುವ ವೆಚ್ಚ ಅಗಾಧವಾಗಿ ಬೆಳೆಯುತ್ತಿದ್ದರೂ ಕೃಷಿವಲಯದಿಂದ ತೆರಿ 

ಮೂಲಕ ಸಂಪನ್ಮೂಲಗಳ ಕ್ರೋಡೀಕರಣ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತಿಲ್ಲ ಭೂಕಂದಾಯ ಕೃಷಿಯ 
ಮೇಲಿನ ಪ್ರತ್ಯಕ್ಷ ತೆರಿಗೆಗಳ ಪೈಕಿ ಬಹು ಮುಖ್ಯವಾದದ್ದಾಗಿದ್ದು, ಎಲ್ಲ ಪ್ರಮಾಣಗಳ ಹಿಡುವಳಿಗಳ 
ಮೇಲೂ ಎಕರೆಗೆ ಇಂತಿಷ್ಟು ಎಂದು ನಿಗದಿಯಾಗಿರುವುದರಿಂದ ಹೆಚ್ಚು ಆದಾಯ ಪಡೆಯುವವರು ಮತ್ತು 
ಕಡಿಮೆ ಆದಾಯ ಪಡೆಯುವವರ ನಡುವೆ ದರದಲ್ಲಿ ತಾರತಮ್ಯವಿರುವುದಿಲ್ಲ. ಆದ್ದರಿಂದ ಹೆಚ್ಚು ಸಂಪ 
ನ್ಮೂಲಗಳ ಕ್ರೋಡೀಕರಣಕ್ಕೆ ಮತ್ತು ತೆರಿಗೆ ಹೊರೆ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವುದಕ್ಕೆ ಅಗತ್ಯ 
ವಾದ ಏರುಗತಿ ನಿಯಮ (Principle of progression) ಕೃಷಿತೆರಿಗೆ ಪದ್ಧತಿಯಲ್ಲಿ 
ಇಲ್ಲವಾಗಿದೆ. ಕೃಷಿವಲಯದಿಂದ ತೆರಿಗೆಯ ಮೂಲಕ ಹೆಚ್ಚು ಸಂಪನ್ಮೂಲಗಳನ್ನು ಕ್ರೋಡೀಕರಿಸುವುದು, 
ಕೃಷಿ ಮತ್ತು ಕೃಷೀತರ ವಲಯಗಳ ಮೇಲಿನ ತೆರಿಗೆ ಹೊರೆಯ ಅಸಮತೆಯನ್ನು ನೀಗಿಸುವುದು 
ಅಥವಾ ಕಡಿಮೆ ಮಾಡುವುದು ಮತ್ತು ಕೃಷಿವಲಯದಲ್ಲೇ ವಿವಿಧ ತೆರಿಗೆದಾರರ ನಡುವಣ ತೆರಿಗೆ 
`ಹೊರೆಯ ಅಸಮತೆಯನ್ನು ನೀಗಿಸುವುದು ಅಥವಾ ಕಡಿಮೆಮಾಡುವುದು ಮುಖ್ಯವಾಗಿ ಸರ್ಕಾರ 
ವನ್ನು ಮತ್ತು ತೆರಿಗೆ ನೀತಿಪರಿಣತರನ್ನು ಕಾಡುತ್ತಿರುವ ಸಮಸ್ಯೆಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 
ಹಲವಾರು ಸಮಿತಿಗಳು ಮತ್ತು ಅನೇಕ ಪರಿಣತರು ಈ ಸಮಸ್ಯೆಗಳ ಅಧ್ಯಯನ ನಡೆಸಿ ಪರಿಹಾರಗಳನ್ನು 
ಸೂಚಿಸಿದ್ದಾರೆ. ಆದರೆ ಈ ಸಮಸ್ಯೆಗಳು ಹಾಗೆಯೇ ಉಳಿದಿರುವುದರಿಂದ ಹೊಸ ಅಧ್ಯಯನಗಳು 
ಮತ್ತು ಪರಿಹಾರ ಸೂಚಿಸುವ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಇಂತಹ ಪ್ರಯತ್ನಗಳಲ್ಲಿ ಪ್ರೊ. 
ಕೆ. ಎನ್‌. ರಾಜ್‌ ಅವರು ಅಧ್ಯಕ್ಷರಾಗಿದ್ದ ಸಮಿತಿಯೊಂದು ನಡೆಸಿದ ಅಧ್ಯಯನ ಇತ್ತೀಚಿನದೂ 
ಅತಂತ ಮಹತ್ತಪೂರ್ಣವಾದುದೂ ಆಗಿದೆ. ಕೃಷಿ ಸಂಪತ್ತು ಮತ್ತು ಆದಾಯ ತೆರಿಗೆ ಕುರಿತ ಸಮಿತಿ 
(Committee on Taxationof Agricultural wealth and Income) 
ಎಂಬ ಈ ಸಮಿತಿಯನ್ನು ಕೇಳಿದ್ರ ಸರ್ಕಾರ ೧೯ ೭೨ರ ಫೆಬ್ರವರಿಯಲ್ಲಿ ನೇಮಿಸಿತು ಮತ್ತು ಅದರ ವರದಿ 
ಅದೇ ವರ್ಷದ ಅಕ್ಟೋಬರ್‌ ತಿಂಗಳಿನಲ್ಲಿ ಪ್ರಕಟವಾಯಿತು. ಕೃಷಿಯ ಮೇಲಿನ ತೆರಿಗೆಯನ್ನು ಕುರಿತ 
ಈ ಸಮಿತಿಯ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಪರಿಶೀಲಿಸಿ ಅವು ಎಷ್ಟರಮಟ್ಟಿಗೆ ಉಪಯುಕ್ತ 


* Government of India, Report of the Committee on Tax- 
ation of Agricultural wealth and Income, 1972 


೧೦ ಮಾನವಿಕ ಕರ್ಣಾಟಕ 


ಎಂಬುದನ್ನು ವಿವೇಚಿಸುವುದು ಈ ಲೇಖನದ ಉದ್ದೆ ೇೀಶ. ಭೂಕಂದಾಯಕ್ಕೆ ಬದಲಾಗಿ ಕೃಷಿ ಹಿಡುವಳಿ 
ತೆರಿಗೆ ವಿಧಿಸ ಸಬೇಕೆಂಬ ಸಮಿತಿಯ ಸಲ ಲಹೆಯನ್ನು ಪರಿಶೀಲಿಸುವುದಕ್ಕೆ ಇಲ್ಲಿ ಪ್ರಯತ್ನಿ ಸಲಾಗಿದೆ. ಸಮಿತಿಯ 
ಇತರ ಸಲಹೆಗಳು ಅಷ್ಟೇನೂ ವಿವಾದಾತ್ಮ ಕವಾದುವಲ್ಲವಾದುದರಿಂದ 'ಅವುಗಳನ್ನು ಪರಿಶೀಲಿಸಲು ಇಲ್ಲಿ 


ಯತ್ನಿ ಸಿಲ್ಲ. 


ಅಭಿಪ್ರಾಯಗಳು ಮತ್ತು ಸಲಹೆಗಳು 
ಕೃಷಿತೆರಿಗೆಯ ಸಮಸ್ಯೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿರುವ ಈ ಸಮಿತಿಯ ಮುಖ್ಯ ಅಭಿಪ್ರಾಯ 
ಗಳು ಮತ್ತು ಸಲ ಹೆಗಳು ಈ ರೀತಿ ಇವೆ: ಕ 
1 ವರದಿಯ ಪ್ರಾರಂಭದಲ್ಲಿಯೇ ಸಮಿತಿಯು ಕೃಷಿವಲಯದ ಮೇಲೆ ಪ್ರತ್ಯಕ್ಷ ತೆರಿಗೆ 
ವಿಧಿಸುವ ಪರ್ಯಾಯ ವಿಧಾನಗಳನ್ನು ಪರಿಶೀಲಿಸುತ್ತ ಕೃಷಿ ಸಂಪತ್ತು ' ತೆರಿಗೆಯನ್ನು (Wealth 
Tax on Agriculture) ಸಂಪೂರ್ಣವಾಗಿ ಅಥವಾ ಬಹು ಮುಖ್ಯವಾಗಿ _ ಅವಲಂಬಿಸುವ, 
ಕೃಷಿ ಮತ್ತು ಕೃಷೀತರ ಮೂಲಗಳಿಂದ ಬರುವ ಆದಾಯವನ್ನು ಒಟ್ಟಾಗಿ ತೆಗೆದುಕೊಂಡು ಕೇಂದ್ರ 
ಸರ್ಕಾರವೇ ತೆರಿಗೆ ವಿಧಿಸುವ ಅಥವಾ ಭೂಕಂದಾಯದ ಮೇಲೆ ಏರುಗತಿ ಸರ್‌ಛಾರ್ಜ್‌ ವಿಧಿಸುವ 
ಮಾರ್ಗಗಳನ್ನು ಅನುಸರಿಸುವುದು ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ! 


2 ಕೃಷಿಯ ಮೇಲಿನ ಪ್ರತ್ಯಕ್ಷ ತೆರಿಗೆ ಪದ್ರತಿ ತೃಪ್ತಿಕರವಾಗಿರಬೇಕಾದರೆ ಅದರ ಲಕ್ಷಣಗಳು 
ಹೀಗಿರಬೇಕು: 


(ಅ) ಕೃಷಿತೆರಿಗೆ ಪದ್ಧತಿ ಆದಷ್ಟು ಮಟ್ಟಿಗೆ ಹಾಲಿ ಇರುವ ಸಂವಿಧಾನದ ಚೌಕಟ್ಟಿ 
ನೊಳಗಿರಬೇಕು. 

(ಆ) ಅದು ತೆರಿಗೆದಾರನ ಪ್ರತಿವರ್ಷದ ವಾಸ್ತವ ಆದಾಯವನ್ನು ಗೊತ್ತುಪಡಿಸುವ 
ಆವಶ್ಯಕತೆಯನ್ನು ತಪ್ಪಿಸುವಂತಿದ್ದು ಸಾಕಷ್ಟು ಸರಳವಾಗಿರಬೇಕು. 

(ಇ) ಕೃಷಿತೆರಿಗೆ ಪಡ್ತತಿ ಮೂರು ಮುಖ್ಯ ಅಗತ್ಯಗಳನ್ನು ಪೂರೈಸಬೇಕು. ಮೊದಲನೆಯ 
ದಾಗಿ ಒಂದು ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳ ಅಧಾರದ ಮೇಲೆ" ಭೂಮಿಯ 
ಉತ್ಪಾದನ ಸಾಮರ್ಥ್ಯದಲ್ಲಿರುವ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳ ಸಬೇಕು. 
ಎರಡನೆಯದಾಗಿ, ಕೃಷಿತೆರಿಗೆಯ ಹೊರೆ ದೇಶದ ವಿವಿಧ ಭಾಗಗಳಲ್ಲಿ ಏಕರೀತಿ 
ಯಾಗಿರಬೇಕು. ಅಂದರೆ ದೇಶದ ವಿವಿಧ ಭಾಗಗಳಲ್ಲಿ ಭೂಮಿಯ ಉತ್ಪಾದನ 
ಸಾಮರ್ಥದಲ್ಲಿರುವ ವ್ಯತ್ಕಾಸಗಳನ್ನು ಗಣನೆಗೆ ಸಬ... ಮೂರನೆಯ 
ದಾಗಿ, ಕಾಲದಿಂದ ಕಾಲಕ್ಕೆ ಉತ್ಪಾದನ ಸಾಮರ್ಥ್ಯ, ಮತ್ತು ಬೆಲೆಗಳಲ್ಲಿ 
ಆಗುವ ಬದಲಾವಣೆಗಳು ತೆರಿಗೆ ಪದ್ಧತಿಯಲ್ಲಿ pe ಮುಖ್ಯ 
ವಾಗಿ ಕೃಷಿ ತೆರಿಗೆ ಪದ್ಧತಿಗೂ ಕೃಷೀತರ. ತೆರಿಗೆ ಪದ್ಧತಿಯಂತೆ ಏರುಗತಿ ನಿಯಮ 
ಇರಬೇಕು ಮತ್ತು ಅದು ಉತ್ಪಾದನ ಸಾಮರ್ಥ್ಯ ಮತ್ತು ಬೆಲೆಗಳಲ್ಲಿ ಕಾಲದಿಂದ 
ಕಾಲಕ್ಕೆ ಆಗುವ ಬದಲಾವಣೆಗಳಿಗೆ ಸಂವಾದಿಯಾಗಿರಬೇಕು. 


“a ಹಾಲಿ ಜಾರಿಯಲ್ಲಿರುವ ಮುಖಿ ಪ್ರತ್ನಕ್ಷ ಕೃಷಿತೆರಿಗೆಯಾದ ಭೂಕಂದಾಯ ಮೇಲೆ ಹೇಳಿರುವ 
ರ್ಪಕ ತೆರಿಗೆ ಪ ಪದ್ಧತಿಯ ಲಕ್ಷಣಗಳನ್ನು ಹೊಂದಿಲ್ಲ. ಭೂಕಂದಾಯದ ಹೊರೆ ದೇಶದ ಎವಿಧ 
se ಬೇರೆಬೇರೆಯಾಗಿದೆ ಮತ ತ್ತು ಕೃಷಿಯಿಂದ "ಹೆಚ್ಚು ಆದಾಯ ಪಡೆಯುವವರು ಅದಕ್ಕನು 
ಗುಣವಾಗಿ ಹೆಚ್ಚು ತೆರಿಗೆ ಕೊಡುವಂತೆ 'ಮಾಡುವ ನಿಯಮವನ್ನು ಭೂಕಂದಾಯ ಪದ್ಧತಿ ಒಳ 
ಗೊಂಡಿಲ್ಲ. ಈ ನ್ಯೂ ನತೆಗಳಿರುವ ಭೂಕಂದಾಯ ಪದ್ಧ ತಿಯನ್ನು 'ರದ್ದು ಪಡಿಸಿ ಅದಕ್ಕೆ “ಬದಲಾಗಿ 


1 Jbid., pp 16-21 


FN 
ತೆ 


ಕೃಷಿತೆರಿಗೆ ಕುರಿತ ರಾಜ್‌ ಸಮಿತಿ ವರದಿ: ಒಂದು ವಿವೇಚನೆ ೧೧ 


ಮೇಲೆ ಹೇಳಿರುವ ಸಮರ್ಪಕ ತೆರಿಗೆ ಪದ್ಧ ತಿಯ ಲಕ್ಷಣಗಳನ್ನೊಳಗೊಂಡಿರುವ ಕೃಷಿ ಹಿಡುವ 
ತೆರಿಗೆಯನ್ನು ವಿಧಿಸಬೇಕು. 


ಕೃಷಿ ಹಿಡುವಳಿ ತೆರಿಗೆ 


ಷಿ ಹಿಡುವಳಿಯಿಂದ ಬರುವ ಆದಾಯದ ಮೇಲೆ 


ಬ 


ವಿಧಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ಸಮಿತಿ 


ಷಿ ಹಿಡುವಳಿ ತೆರಿಗೆ ಬೀಳುತ್ತದೆ. ಇದನ್ನು 
ರೀತಿ ಸೂಚಿಸಿದ: 


rk et 


೧ ತೆರಿಗೆಯನ್ನು ಭೂಮಿಯ ಉತ್ಪಾದನ ಸಾಮರ್ಥಕ್ಕ್ಕೆ ಸಂಬಂಧಿಸುವುದು ಬಹುಮುಖ್ಯ. ಆಗ 
ಮಾತ್ರ ತೆರಿಗೆ ಹೊರೆಯಲ್ಲಿರುವ ಅಸಮತೆಯನ್ನು ಹೋಗಲಾಡಿಸುವುದು ಸಾಧ್ಯ. ಭೂಮಿಯ 
ಉತ್ಪಾದನ ಸಾಮರ್ಥ್ಯವನ್ನು ನಿರ್ಣಯಿಸುವ ಅಂಶಗಳಲ್ಲಿ ಮುಖ್ಯವಾದವು ಒಂದು ಪ್ರದೇಶದಿಂದ 
ಮತ್ತೊಂದು ಪ್ರದೇಶಕ್ಕೆ ಭೂಸಾರ ಮತ್ತು ಹವಾಮಾನಗಳಲ್ಲಿರುವ ವ್ಯತ್ಯಾಸಗಳು, ಕೃಷಿಗೆ ಅಗತ್ಯ 
ವಾದ ನೀರಾವರಿ ಸೌಲಭ್ಯ ವಿದೆಯೆ ಇಲ್ಲವೆ ಎಂಬುದು ಮತ್ತು ಸ ಬೆಳೆಗಾಗಿ ಭೂಮಿಯನ್ನು 

ಪಯೋಗಿಸಿದೆ ಎಂಬುದು. ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡರೆ ಭೂಮಿಯ ಉತ್ಪಾದನ 
ನ ವ್ಯತ್ಯಾಸಗಳನ್ನುಂಟುಮಾಡುವ ಎಲ್ಲ ಅಂಶಗಳನ್ನೂ ಗಣನೆಗೆ ತೆಗೆದುಕೊಂಡಂತಾಗು 
ತ್ತದೆಂಬುದು ಸಮಿತಿಯ ಅಭಿಪ್ರಾಯವಾಗಿದೆ. ಇದಕ್ಕಾಗಿ ಸಮಿತಿ ಮೊದಲು ಇಡೀ ರಾಷ್ಟ್ರವನ್ನು 
ಭೂಸಾರ ಮತ್ತು ಹವಾಮಾನದಲ್ಲಿ ಏಕತೆ ಇರುವ ಹಲವಾರು ವಲಯಗಳಾಗಿ ವಿಂಗಡಿಸಬೇಕೆಂದು 
ಸೂಚಿಸಿದೆ. ಈ ಉದ್ದೇಶಕ್ಕಾಗಿ ಒಂದೊಂದು ಜಿಲ್ಲೆಯನ್ನೂ ಎರಡು, ಮೂರು ಅಥವಾ ಹೆಚ್ಚು 
ವಲಯಗಳಾಗಿ ವಿಂಗದಿಸಬೇಕಾಗಬ ಹುದು. 


೨ ಭೂಸಾರ ಮ್ಹತ್ತು ವಾಯುಗುಣಗ್ಗಳಲ್ಲಿ ಏಕರೂಪವಾಗಿರುವ ವಲಯಗಳನ್ನು ಗೊತ್ತುಮಾಡಿದ 
ಅನಂತರ ಪ್ರತಿ ವಲಯದಲ್ಲಿ ಲ್ಲಿಯೂ ವಿವಿಧ ಬೆಳೆಗಳ ಪ್ರ ತಿ ಹೆಕೆ ಫೇರ್‌ ಉತ್ಪನ್ನದ ಕ್ಲುಪ್ತ ಪ್ರಮಾಣ 
ವನ್ನು ನಿರ್ಧರಿಸಬೇಕು. ಹಿಂದಿನ ಹತ್ತು ವರ್ಷಗಳ ನ ಇದಕ್ಕೆ ಆಧಾರವಾಗಿಟ್ಟುಕೊಳ್ಳಬೇಕು. 
ಹತ್ತು ವರ್ಷಗಳ ಅವಧಿಯನ್ನು ಗಣನೆಗೆ ತೆಗೆದುಕೊಂಡರೆ ಬೆಳೆ ಚೆನ್ನಾಗಿ ಬಂದಿರುವ ವರ್ಷಗಳು 
ಮತ್ತು ಬೆಳೆ ಕೆಟ್ಟಿರುವ ವರ್ಷಗಳೆಲ್ಲವೂ ಸೇರುತ್ತವೆ ಮತ್ತು ಹೆಚ್ಚು ಸಂಖ್ಯೆಯ ಫಸಲು ಕಟಾವು 
ಪ್ರಯೋಗಗಳನ್ನು 'ಗಣನೆಗೆ ತೆಗೆದುಕೊಂಡಂತಾಗುತ್ತದೆ. ಹೀಗೆ ಮಾಡುವುದರಿಂದ ವಿವಿಧ ಬೆಳೆಗಳ 
ಉತ್ಪನ್ನದ ಕ್ಲುಪ್ತ ಪ್ರಮಾಣವನ್ನು ಆದಷ್ಟು ಕರಾರುವಾಕ್ಕಾಗಿ ತಿಳಿದುಕೊಂಡಂತಾಗುತ್ತದೆಂಬುದು 
- ಸಮಿತಿಯ ಅಭಿಪ್ರಾಯ. ಒಂದು ಬಾರಿ ಉತ್ಪನ್ನದ ಕುಪ್ಪ ಪ್ಪ ಪ್ರಮಾಣವನ್ನು ನಿರ್ಧರಿಸಿದ ಮೇಲೆ 
' ಪ್ರತಿವರ್ಷವೂ ಅದನ್ನು ಹಿಂದಿನ ಹತ್ತು ವರ್ಷಗಳ ಉತ್ಪನ್ನದ ಆಧಾರದ ಮೆ ಮೇಲೆ ಪರಿಷ್ಕರಿಸುತ್ತಿರ 
ಬೇಕೆಂದು ಸಮಿತಿ ಸಲಹೆಮಾಡಿದೆ. 


೩ ಬೇರೆ ಬೇರೆ ಬೆಳೆಗಳ ಪ್ರತಿ ಹೆಕ್ಟೇರ್‌ ಉತ್ಪನ್ನ ಪರಿಮಾಣವನ್ನು ಗೊತ್ತುಮಾಡಿದ ಮೇಲೆ 
ಅದರ ಮೌಲ್ಯ ವನ್ನು ನಿಗದಿ ಮಾಡಬೇಕಾಗುತ್ತ ಕ ಹಿಂದಿನ ಮೂರು ವರ್ಷಗಳ ಸು ಸುಗ್ಗಿ ಬೆಲೆಯ ಸರಾಸರಿ 
ಯನ್ನು ಗಣನೆಗೆ ತೆಗೆದುಕೊಳ್ಳ ಬೇಕೆಂದು ಸ ಸೂಚಿಸಿದೆ. ಒಂದು ಬಾರಿ ನಿಗದಿಯಾದ ಮೇಲೆ 
ಇದನ್ನು ಪ್ರತಿವರ್ಷವೂ ಹಿಂದಿನ ಮೂರು ಸಾ ಬೆಲೆಯ ಆಧಾರದ ಮೇಲೆ ಪರಿಷ್ಕರಿಸುತ್ತ 
ಹೋಗಬೇಕು. 

೪ ಮೇಲೆ ಹೇಳಿರುವೆ ಕ್ರಮವನ್ನ ನುಸರಿಸುವುದರಿಂದ ಪ್ರತಿ ಹೆಕ್ಟೆ €ರ್‌ ಭು ಣಮಿಯಲ್ಲಿ ವಿವಿಧ ಬೆಳೆ 
ಗಳಿಂದ ದೊರಕುವ ಉತ್ಪನ್ನದ ಮೌಲ್ಯ ಗೊತ್ತಾಗುತ್ತದೆ. ಇದೇ ಪ್ರತಿ ಹೇಕ್ಟೇರ್‌ನಿಂದ ದೊರಕುವ 
ಒಟ್ಟಿನ ಆದಾಯ. ಇದನ್ನು ತರಿಗೆಗೆ ಆಧಾರವಾಗಿಟ್ಟು ಕೊಳ್ಳುವ ಮೊದಲು ವ್ಯ ವ್ಯವಸಾಯಕ್ಕೆ ತಗಲುವ 
ವೆಚ್ಚವನ್ನು ಇದರಿಂದ ಕಳೆಯಬೇಕು. ವ್ಯವಸಾಯಕ್ಕೆ ತಗಲುವ ವೆಚ್ಚವನ್ನು ಕಳೆಯುವ ಅವಕಾಶವಿದ್ದರೆ 
ತೆರಿಗೆದಾರರು ಅದನ್ನು ಅತಿಯಾಗಿ ತೋರಿಸಿ ತೆರಗೆ ತಪ್ಪಿ ಸಿಕೊಳ್ಳಲು ಯತ್ನಿಸಬಹುದು. ಆದ್ದ ರಿಂದ 
ಒಂದು ನಿರ್ದಿಷ್ಟ ಬೆಳೆಗೆ ಒಂದು ಹೆಕ್ಕಿ 'ರ್‌ಗೆ ಇಂತಿಷ್ಟು ವೆಚ್ಚ ತಗಲುತ್ತ ದೆಂದು : ನಿರ್ಧರಿಸಿ ಅದನ್ನು ಕೃಷಿ 


೧೨ ಮಾನವಿಕ ಕರ್ಣಾಟಕ 
ಆದಾಯದಿಂದ ಕಳೆಯಬೇಕಾಗುತ್ತದೆ. ವಾಸ್ತ ವಾಗ ಪ್ರತಿ ಹೆಕ್ಕೆ ರ್‌ಗೆ ವಿವಿಧ ಬೆಳೆಗಳಿಗೆ ಎಷ್ಟು ವೆಚ್ಚ 
ತಗಲುತ್ತದೆಂಬುದರ ಅಂದಾಜು ಸರ್ಕಾರಕ್ಕಿರಬೇಕು. ಆದರೆ ಈ ರೀತಿಯ ಅಂಕಿ ಅಂಶಗಳು ದುರ್ಲಭ 
ವೆಂದೇ ಹೇಳಬೇಕು. ಇದಕ್ಕೆ ಬೇಕಾದ ಅಂಕಿ ಅಂಶಗಳ ಶೇಖರಣೆ ಸರಿಯಾದ ರೀತಿಯಲ್ಲಿ ಆಗಬೇಕಾಗಿದೆ. 
ಆದ್ದರಿಂದ ವ್ಶ ಪ ವೆಚ್ಚಕ್ಕಾಗಿ ಕಳೆಯಬಹುದಾದ ಮೊಬಲಗನ್ನು : ಸಮಿತಿಯೇ ಈ ರೀತಿ 
ಸೂಚಿಸಿದೆ: (ಅ) ಸಾಧಾರಣ ಸಂದರ್ಭಗಳಲ್ಲಿ ಒಟ್ಟಿನ ಉತ್ಪನ್ನದ ಸೇಕಡ ೪೦ರಷ್ಟ ನ್ನು ವ್ಯವಸಾಯದ 
ವೆಚ್ಚಕ್ಕಾಗಿ (ನೀರಾವರಿ ಸೌಲಭ್ಯವುಳ್ಳ ಮತ್ತು ನೀರಾವರಿ ಸೆ ಲಭ್ಯವಿಲ್ಲದ ಬೆಳೆಗಳೆಲ್ಲಕ್ಕೂ) ಕಳೆಯಬೇಕು. 
(ಆ) ವಿಶೇಷ ಸಂದರ್ಭಗಳಲ್ಲಿ ಒಟ್ಟಿನ ಉತ್ಪನ್ನದ ಸೇಕಡ ೪೫ರಿಂದ ೫೦ರಷ್ಟನ್ನು ವ್ಯವಸಾಯದ ವೆಚ್ಚ 
ಕ್ಕಾಗಿ ಕಳೆಯಬೇಕು. ಸ 
೫ ನೀರಾವರಿ ಸೌಲಭ್ಯಕ್ಕಾಗಿಯೂ ವ್ಯ ವಸಾಯಗಾರರು ವೆಚ ಕಮಾಡುವುದು ಅನಿವಾರ್ಯ. 
ಈ ವೆಚ್ಚವನ್ನೂ ಒಟ್ಟಿನ ಆದಾಯದಿಂದ ಕಳೆಯುವುದು ಅಗತ್ಯ. ನೀರಾದರಿ ವೆಚ್ಚಕ್ಕಾಗಿ ಕಳೆಯಬೇಕಾದ 
ಮೊಬಲಗನ್ನು ನಿರ್ಧರಿಸುವಾಗ il ಸೌಲಭ್ಯ ಸಚಿ ಮೂಲಗಳಿಂದ ಯಾತಿ ಶ್ರಿದೆಯೇ 


೦ 


ಅಥವಾ ಖಾಸಗಿ ಮೂಲಗಳಿಂದ ದೊರಕುತ್ತಿದೆಯೇ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಬೇಕು. 
ಸರ್ಕಾರಿ ಮೂಲಗಳಿಂದ ಪಡೆಯುವ ನೀರಾವರಿ ಸೌಲಭ ಧಕ್ಕೆ ತಗ ಲವ ಜು ಮೊಃ ಬಲಗನ್ನು 'ಿರ್ಧರಿ 
ಸುವುದು ಸುಲಭ. ಕೃಷಿಕ ವಾಸ್ತವವಾಗಿ ಪಾವತಿಮಾಡುವ ನೀರುದರದ ಮೊಬಲಗನ್ನು ಕಳೆದರಾಯಿತು. 
ಆದರೆ ಖಾಸಗಿ ಮೂಲಗಳಿಂದ ಪಡೆಯ ಚ ಎವಾ! ೌಲಭ್ಯಕ್ಕೆ ತಗಲುವ ವೆಚ್ಚ ದ ಮೊಬಲಗನ್ನು 


ನಿರ್ಧರಿಸುವುದು ಸುಖಂ ಹಾಂ 1ಜಿ ತಗಲುವ ವೆಚ್ಚ ವನ್ನು ಜಃ ತೋರಿಸಿ ತೆರಿಗೆ 
ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ಯತ್ನಿಸುವ ಸಾಧ್ಯತೆ ಉಂಟು. ಆದ್ದರಿಂದ ಸಮಿತಿ 


ಯಾವುದೇ ಸಂದರ್ಭದಲ್ಲ ನೀರಾವರಿ ವೆಚ ಕೂ ಸೇರಿದಂತೆ ವ್ಯವಸಾಯ ಬಜ ನೀರಾವರಿ: 


ಬೆಳೆಗಳಿಗೆ ಒಟ್ಟಿನ ಉತ್ಪನ್ನದ ಸೇ. ೬೦ರಷ್ಟಕ್ಕೆ' ಮೀರದಂತೆ ಕಳೆಯಬೇಕೆಂದು ಸೂಜಿಿಸಿದೆ. 

೬ ವ್ಯವಸಾಯದ ವೆಚ್ಚಕ್ಕಾಗಿ ಇದುವರೆಗೆ ಗಣನೆಗೆ ತೆಗೆದುಕೊಂಡಿರುವುದು ಸಾಮಾನ್ಯ ವೆಚ್ಚ 
ಗಳನ್ನು ಮಾತ್ರ. ಆದರೆ ಈ ವೆಚ್ಚ ೇ ಅಲ್ಲದೆ ವ್ಯವಸಾಯದ ಭೂಮಿಯ ಅಭಿವೃ ದ್ರಿಗಾಗಿ ಮಾಡುವ 
ವಿಶೇಷ ವೆಚ್ಚ ಸತ ಗಣನೆಗೆ ತೆಗೆದುಕೊಳ್ಳ ಬೇಕು. ಬಾವಿ ತೋಡುವುದು, ಭೂಸಾರ ಸಂರಕ್ಷಣೆ, 
ಉಳುವ ಎತ್ತುಗಳು, ವ್ಯವಸಾಯ ಉಪಕರಣ ಗಳು, ಯಂತ್ರಗಳು ಮುಂತಾದವುಗಳಿಗಾಗಿ ಮಾಡುವ 
ಅಭಿವೃ ದ್ಧಿ ವೆಚ್ಚವನ್ನೂ ಒಟ್ಟಿ ಕಿನ ಆದಾಯದಿಂದ ಕಳೆಯಲು ಸಮಿತಿ ಅವಕಾಶಮಾಡಿದೆ. ಎಲ್ಲ ಹಿಡುವಳಿ 
ಗಳಿಗೂ, "ತೆರಿಗೆಗೆ ಈಡಾಗುವ ಮೌಲ್ಯದ (Rateable value), ಅಂದರೆ ಒಟ್ಟಿನ. ಉತ್ಪನ್ನದ 
ಮೌಲ್ಯದಿಂದ ವ್ಯವಸಾಯದ ವೆಚ್ಚ ಮತ್ತು ನೀರಾವರಿ ವೆಚ್ಚಗಳನ್ನು ಕಳೆದ ಮೇಲೆ ಉಳಿಯುವ 
ಹಗ ಸೇಕಡ ೨ ೨೦ರಷ್ಟನ್ನು “(ಗರಿಷ್ಠ ಮೊತ್ತ ಒಂದು ಸಾವಿರ ರೂಪಾಯಿಗಳಿಗೆ ಮೀರದಂತೆ) 
ಅಭಿವೃದ್ಧಿ ವೆಚ್ಚಕ್ಕಾಗಿ ಕಳೆಯಬೆ ಕೆಂದು ಸಮಿತಿ ಸಲಹೆ ಮಾಡಿದೆ. ಒಟ್ಟಿನಲ್ಲಿ ಒಂದು ಹಿಡುವಳಿಯ 
ಒಟ್ಟಿನ ಉತ್ಪನ್ನ ಮೌಲ್ಯ ದಿಂದ ವ್ಯವಸಾಯದ ಸಾಮಾನ್ಯ ವೆಚ್ಚ, ನೀರಾವರಿ ವೆಚ್ಚ ಮತ್ತು ಅಭಿವೃದ್ಧಿ 


ವೆಚೆ ಕೈಗಳನ್ನು ಕಳೆದ ಮೇಲೆ ಉಳಿಯುವ ಮೊಬಲಗು ತೆರಿಗೆ ಹಾಕಬಹುದಾದ ಹಣ ಅಥವಾ ತೆರಿಗೆಗೆ 
ಈಡಾಗುವ. ಮೌಲ್ಯ ವಾಗುತ್ತದೆ. 


೭ ಮೇಲೆ ಹೇಳಿರುವ ರೀತಿ ತೆರಿಗೆಗೆ ಈಡಾಗುವ ಮೌಲ್ಯವನ್ನು ನಿರ್ಧರಿಸಿದ ಮೇಲೆ ಪ 
ಹಿಡುವಳಿದಾರನೂ ಪಾವತಿ ಮಾಡಬೇಕಾದ ತೆರಿಗೆಯ ಮೊತ್ತ ವನ್ನು ಸಮಿತಿ ಸೂಚಿಸಿರುವ ತ 
ಪ್ರಕಾರ ನಿರ್ಧರಿಸಬೇಕಾಗುತ್ತದೆ. ಪ್ರತಿ ಹಿಡುವಳಿಯ ತೆರಿಗೆ ಮೊತ್ತ ವನ್ನು ನಿರ್ಧರಿಸಲು ಸಮಿತಿ 
ಸೂಚಿಸಿರುವ ಸೂತ್ರ ಈ ರೀತಿ ಇದೆ: ಒಂದು ಹಿಡುವಳಿಯ ತೆರಿಗೆಗೆ ಈಡಾಗುವ ಮೌಲ್ಕ ದಲ್ಲಿ 
° (ateable value) ಅಭಿವೃದ್ಧಿ ವೆಚ್ಚವನ್ನು ಕಳೆದು ಉಳಿಯುವ ಮೊತ್ತ ೫ ಸಾವಿರ ರೂಪಾಯಿ 

ಗಳಾಗಿದ್ದರೆ ಕೃಷಿ ಹಿಡುವಳಿ ತೆರಿಗೆ ಇ ಮೊತ್ತ ದ ಸೇಕಡ ೫x /೨ ಆಗಿರುತ್ತದೆ. ಉದಾಹರಣೆಗೆ, ಒಂದು 
ಹಿಡುವಳಿಯ" ತೆರಿಗೆಗೆ ಈಡಾಗುವ ಮೌಲ್ಯ ೨೫೦೦ ರೂಪಾಯಿಗ್ಗಳಾಗಿದ್ದ ರೆ, ಇದರ ಸೇಕಡ ೩೦, 
ಅಂದರೆ ೫೦೦ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಕಳೆಯಬೇಕಾಗುತ್ತದೆ. ಅಭಿವೃದ್ಧಿ ವೆಚ್ಚ 


NS RO 


ತ 


ಕೃಷಿತೆರಿಗೆ ಕುರಿತ ರಾಜ್‌ ಸಮಿತಿ ವರದಿ: ಒಂದು ವಿವೇಚನೆ ೧೩ 


ವನ್ನು ಕಳೆದ ಮೇಲೆ ತೆರಿಗೆಗೆ ಈಡಾಗುವ ಮೌಲ್ಯ ೨೦೦೦ ರೂಪಾಯಿಗಳಾಗುತ್ತದೆ. 
ಆದ್ದರಿಂದ ಕೃಷಿತೆರಿಗೆ ೨.೦/೨ ಅಥವಾ ಸೇಕಡ ೧, ಅಂದರೆ ೨೦ ರೂಪಾಯಿಯಾಗುತ್ತದೆ. : ಈ 
ಸೂತ್ರಕ್ಕನುಗುಣವಾಗಿ ಪ್ರತಿ ಹಿಡುವಳಿಯ ಕೃಷಿತೆರಿಗೆಯ ಮೊತ್ತವನ್ನು ಅದರ ತೆರಿಗೆಗೆ ಈಡಾಗುವ 
ಮೌಲ್ಯದ ಆಧಾರದ ಮೇಲೆ ನಿರ್ಧರಿಸಬೇಕು. ಒಂದು ಹಿಡುವಳಿಯ ತೆರಿಗೆಗೆ ಈಡಾಗುವ ಮೌಲ್ಯ 
೬೦೦ ರೂಪಾಯಿಗಳಿಗಿಂತ ಕಡಿಮೆ ಇರುವಾಗ ಒಂದು ಹಿಡುವಳಿಗೆ ಒಂದು ರೂಪಾಯಿ. ಮಾತ್ರ 
ತೆರಿಗೆ ವಿಧಿಸಬೇಕೆಂದು ಸೂಚಿಸಲಾಗಿದೆ. ಅದು ೬೦೦ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚು, ಇರುವಾಗ 
ಮೇಲೆ ಹೇಳಿರುವ ಸೂತ್ತವನ್ನನುಸರಿಸಿ ತೆರಿಗೆ ಮೊತ್ತವನ್ನು ನಿರ್ಧರಿಸಿದರೆ ತೆರಿಗೆಗೆ ಈಡಾಗುವ 
ಮೌಲ್ಯ ಹೆಚ್ಚಿದಂತೆ ತೆರಿಗೆ ಪಾವತಿಮಾಡಬೇಕಾದ ಮೊತ್ತವೂ ಹೆಚ್ಚುತ್ತ ಹೋಗುತ್ತದೆ. ಉದಾಹರಣೆಗೆ, 
ತೆರಿಗೆಗೆ ಈಡಾಗುವ ಮೌಲ್ಯ ೬೦೦ ರೂಪಾಯಿಗಳಾಗಿದ್ದರೆ, ತೆರಿಗೆ ದರ ೦.೨೪.%,, ೨೫೦೦ ರೂಪಾಯಿ 
ಗಳಾಗಿದ್ದರೆ ೧.೦%. .೫೦೦೦ ರೂಪಾಯಿಗಳಾಗಿದ್ದರೆ ೨.೦%, , ೧.೦೦೦ ರೂಪಾಯಿಗಳಾಗಿದ್ದರೆ 
೪.೫೦% , ೨೦,೦೦೦ ರೂಪಾಯಿಗಳಾಗಿದ್ದರೆ ೯.೫೦% ಮತ್ತು ೨೫.೦೦೦ ರೂಪಾಯಿಗಳಾಗಿದ್ದರೆ 
೧೨.೦೦%. 

೮ ಮೇಲೆ ಹೇಳಿರುವ ರೀತಿಯಲ್ಲಿ ಪ್ರತಿವರ್ಷವೂ ಪ್ರತಿ ಹಿಡುವಳಿದಾರನೂ ಆಯಾ ವರ್ಷ 
ಕೊಡಬೇಕಾದ ತೆರಿಗೆಯ ಮೊತ್ತವನ್ನು ನಿರ್ಧರಿಸಿ, ಅದರ ಬಗ್ಗೆ ಅವನಿಗೆ ತಿಳಿವಳಿಕೆ ಕೊಟ್ಟು ಮುಂದಿನ 
ವರ್ಷದಲ್ಲಿ ಸೂಕ್ತ ಪ್ರಮಾಣದ ಕಂತುಗಳಲ್ಲಿ ತೆರಿಗೆ ವಸೂಲಿಮಾಡಬೇಕು ಎಂದು ಸಮಿತಿ ಸೂಚಿಸಿದೆ. 

೯ ಆಡಳಿತದ ಅನುಕೂಲ ದೃಷ್ಟಿಯಿಂದ ಪ್ರತಿ ಹಿಡುವಳಿದಾರನಿಗೂ ಒಂದು ಕೃಷಿ ಹಿಡುವಳಿ 
ಪುಸ್ತಕವನ್ನು ಕೊಟ್ಟು ಅದರಲ್ಲಿ ಹಿಡುವಳಿಯ ವಿವರಗಳು, ಯಾವ ಬೆಳೆಗಳಿಗಾಗಿ ಭೂಮಿಯನ್ನು 
ಉಪಯೋಗಿಸಿಕೊಳ್ಳಲಾಗುತ್ತಿದೆ, ಹಿಡುವಳಿದಾರನ ಕುಟುಂಬದ ಜನಸಂಖ್ಯೆ ಮುಂತಾದ ವಿವರ 
ಗಳನ್ನು ಬರೆಯಬೇಕು ಮತ್ತು ತೆರಿಗೆ ಪಾವತಿಮಾಡಿದ ಬಗ್ಗೆ ವಿವರಗಳನ್ನು ಬರೆಯಬೇಕೆಂದೂ ಸಮಿತಿ 
ಸೂಚಿಸಿದೆ. 

೧೦ ಸಮಿತಿಯ ಇತರ ಸಲಹೆಗಳ ಪೈಕಿ ಮುಖ್ಯವಾದವು ವ್ಯಕ್ತಿಗೆ ಬದಲಾಗಿ ಕುಟುಂಬವನ್ನು 
ತೆರಿಗೆಹಾಕುವ ಘಟಕವಾಗಿಟ್ಟುಕೊಳ್ಳಬೇಕೆಂಬುದು ಮತ್ತು ತೆರಿಗೆಗೆ ಒಳಪಡುವ ಹಿಡುವಳಿ ಕೃಷಿಕನ 
ಸ್ವಂತ ಭೂಮಿಯನ್ನಷ್ಟೇ ಅಲ್ಲದೆ ಅವನು ಗುತ್ತಿಗೆಗಾಗಲಿ, ಬೇರೆ ಯಾವುದೇ ರೂಪದಲಾಗಲಿ ಇತರರಿಂದ 
ಪಡೆದು ವ್ಯವಸಾಯಕ್ಕೆ ಉಪಯೋಗಿಸುತ್ತಿರುವ ಭೂಮಿಯನ್ನೂ ಒಳಗೊಂಡಿರಬೇಕೆಂಬುದು, ಬೆಳೆ 
ನಷ್ಟವಾದಾಗ ಅಥವಾ ಪೂರ್ಣವಾಗಿ ವಿಫಲಗೊಂಡಾಗ ತೆರಿಗೆ ವಿನಾಯಿತಿ ಕೊಡಬೇಕೆಂಬುದು; ಕೃಷಿ 
ಹಿಡುವಳಿ ತೆರಿಗೆಯನ್ನು ಮೊದಲ ಘಟ್ಟದಲ್ಲಿ ೫೦೦೦ ರೂಪಾಯಿಗಳಿಗಿಂತ ಮೇಲ್ಪಟ್ಟು ತೆರಿಗೆಗೆ 
ಈಡಾಗುವ ಮೌಲ್ಯವನ್ನುಳ್ಳ ಹಿಡುವಳಿಗಳ ಮೇಲೆ : ವಿಧಿಸಬೇಕು ಮತ್ತು ಎರಡನೆ ಘಟ್ಟದಲ್ಲಿ ಇತರ 
ಹಿಡುವಳಿಗಳಿಗೆ ಇದನ್ನು ವಿಸ್ತರಿಸಬೇಕೆಂಬುದು ಮತ್ತು ಕೃಷಿ ಹಿಡುವಳಿ ತೆರಿಗೆ ಕುರಿತ ಅಖಿಲ ಭಾರತ 
ಸಮಿತಿಯೊಂದನ್ನು ಸ್ಥಾ ಪಿಸಬೇಕೆಂಬುದು. 


ಗುಣವಿಮರ್ಶೆ 

ರಾಜ್‌ ಸಮಿತಿಯ ಸಲಹೆಗಳು ಮೊದಲ ನೋಟಕ್ಕೇನೋ ಮಹತ್ವಪೂರ್ಣವಾದವಾಗಿ ಕಾಣುತ್ತವೆ. 
ಆದರೆ ಅವು ಎಷ್ಟರಮಟ್ಟಿಗೆ ಉಪಯುಕ್ತವೆಂಬುದನ್ನು ಅರಿಯಬೇಕಾದರೆ ಸಮಿತಿಯ ಒಟ್ಟಾರೆ 
ಸಲಹೆಯನ್ನೂ ಅದರ ವಿದಿಧ ಅಂಶಗಳನ್ನೂ ಹಲವು ದೃಷ್ಟಿಗಳಿಂದ ಪರಿಶೀಲಿಸಬೇಕಾಗುತ್ತದೆ. ಸ್ಮೂಲ 
ವಾಗಿ ಈ ಸಮಿತಿಯ ಸಲಹೆಗಳನ್ನು ಈ ದೃಷ್ಟಿಗಳಿಂದ ಪರಿಶೀಲಿಸಬಹುದು: (೧) ಸಮಿತಿ ಸೂಚಿಸಿರುವ 
ನೂತನ ಕೃಷಿತೆರಿಗೆ ಪದ್ಧತಿ ಎಷ್ಟರಮಟ್ಟಿಗೆ ಈಗಿನ ಕೃಷಿತೆರಿಗೆ ಪದ್ಧತಿಯ ನ್ಯೂನತೆಗಳನ್ನು ಹೋಗ 
ಲಾಡಿಸಬಲ್ಲದು? (೨) ಅದರ ಒಟ್ಟಾರೆ ಸಲಹೆಯ ವಿವಿಧ ಅಂಶಗಳು ಎಷ್ಟರಮಟ್ಟಿ ಗೆ ಒಪ್ಪತಕ್ಕವಾಗಿವೆ? 
(೩) ಹೊಸ ವಿಧಾನವನ್ನು ಜಾರಿಗೆ ತರುವುದರಿಂದ ಸರ್ಕಾರದ ಆದಾಯ ಎಷ್ಟರಮಟ್ಟಿಗೆ ಹೆಚ್ಚು ತ್ತದೆ? 
ಮತ್ತು (೪) ಎಲ್ಲಕ್ಕಿಂತ ಮುಖ್ಯವಾಗಿ ನೂತನ ವಿಧಾನ ಎಷ್ಟರಮಟ್ಟಿಗೆ ಅನುಷ್ಕಾನಯೋಗ್ಯವಾಗಿದೆ? 


೧೪ ಮಾನವಿಕ ಕರ್ಣಾಟಕ 


ಸಲಹೆ ಮಾಡಿರುವಂತೆ ಕೃಷಿ- ಹಿಡುವಳಿ ತೆರಿಗೆಯನ್ನು ಜಾರಿಗೆ ತಂದರೆ ಹಾಲಿ ಇರುವ 

ಪಡ ತಿಯ ನ್ಯೂ ನತೆಗಳು ಬಹುಮಟ್ಟಿಗೆ ನಿವಾರಣೆಯಾಗುತ್ತ ವೆಂಬುದೇನೋ ಖಚಿತ. 
ಹೊಸ ತೆರಿಗೆ ಪ ದೃತಿ ಜಬ ಉತಾ ) ದನಸಾಮರ್ಥ್ಯಕ್ಕೆ ತೆರಿಗೆಯ ಮೊತ್ತವನ್ನು ಸಂಬಂಧಿಸು 
ವುದರಿಂದ ಮತ್ತು 'ನಿವಿಧ ಪ್ರ ಪ್ರದೇಶಗಳ ನಡುವೆ ಭೂಮಿಯ ಉತ್ಪಾದನ ಸಾಮರ್ಥ್ಯದಲ್ಲಿರುವ ವ್ಯತ್ಯಾಸ 
ಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರಿಂದ ತೆರಿಗೆಯ ಹೊರೆ ಆದಷ್ಟು ಸಮಾನವಾಗಿ ಹಂಚಿಕೆಯಾಗಲು 
ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಭೂಕಂದಾಯ ಪದ್ಧತಿಯಲ್ಲಿರುವ ಎಲ್ಲ ಪ್ರಮಾಣದ ಹಿಡುವಳಿ 
ಗಳಿಗೂ ಒಂದೇ ದರದ ತೆರಿಗೆ ವಿಧಿಸುವ ನ್ಯೂ ನತೆ ಮತ್ತು. ಇದರಿಂದಾಗಿ ತೆರಿಗೆ ಹೊರೆ ಸಮಾನವಾಗಿ 
ಹಂಚಿಕೆಯಾಗದಿರುವ ನ್ಯೂನತೆಗೂ ಹೊಸ ವಿಧಾನ ಪರಿಹಾರ ಒದಗಿಸುತ್ತದೆ. ಕೃಷಿ ಹಿಡುವಳಿಯ 
ನಿವ್ವಳ ಆದಾಯ ಅಥವಾ ತೆರಿಗೆಗೆ ಈಡಾಗುವ ಮೌಲ್ಯ ಹೆಚ್ಚಿದಂತೆ ತೆರಿಗೆಯ ದರವೂ ಏರುವುದರಿಂದ 
ಕೃಷೀತರ ಆದಾಯದ ಮೇಲಿನ ತೆರಿಗೆಯಂತೆಯೇ ಕೃಷಿ ತೆರಿಗೆಯೂ ಏರುಗತಿನಿಯಮಕ್ಕೆ ಒಳ 


ಪಡುತ್ತ ದೆ. ಕ್ಸ ee: ಪದ್ಧ ತಿಯ ನ್ಯೂ ನತೆಗಳನ ನ್ನು ಹೋಗಲಾಡಿಸಲು ಇದುವರೆಗೆ ಸೂಚಿಸಲ್ಪಟ್ಟಿರುವ 


ಹಲವಾರು ಸಲಹೆಗಳ ಪೈಕಿ ಕೃಷಿ ಹಿಡುವಳಿ ತೆರಿಗೆ ವಿಧಿಸಬೇಕೆಂಬ ಸಲಹೆ ಅತ್ಯಂತ ವೈಜ್ಞಾನಿಕ 
ಬ ಮುವೆದರಲ್ಲಿ ಸಂದೇಹವಿಲ್ಲ. ನೂತನ ತೆರಿಗೆ ವಿಧಿಸಲು ಅನುಸರಿಸಬೇಕಾದ ಕ್ರಮಗಳು, ತೆರಿಗೆ 
ವಿನಾಯಿತಿ ಕೊಡಬೇಕಾದ ಸಂದರ್ಭಗಳು ಮುಂತಾದವೆಲ್ಲವನ್ನೂ ಸಮಿತಿ ಸವಿ ಗಿ ಚರ್ಚಿಸಿ 
ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಆದರೆ ಇಷ್ಟರಿಂದಲೇ ಸಮಿತಿಯ ಸಲಹೆಗಳು 
ಉಪಯುಕ್ತವೆಂದು ತೀರ್ಮಾನಿಸುವುದು ಸಾಧ್ಯವಿಲ್ಲ. 

ಕೃಷಿ ಹಿಡುವಳಿ ತೆರಿಗೆ ವಿಧಿಸಲು ಸಮಿತಿ ಸೂಚಿಸಿರುವ ಕೆಲವು ವಿಧಾನಗಳು ವಿವಾದಾತ್ಮಕ 

ವಾಗಿವೆ. ಮೊದಲನೆಯದಾಗಿ, ಪ್ರತಿ ಹೆಕ್ಟೇರ್‌ ಉತ್ಪನ್ನದ ಕ್ಲುಪ್ತ ಪ್ರಮಾಣವನ್ನು ನಿಗದಿಮಾಡುವಾಗ 
ಹಿಂದಿನ ಹತ್ತು ವರ್ಷಗಳ ಉತ್ಪನ್ನದ ಸರಾಸ ಸರಿಯನ್ನು ತೆಗೆದುಕೊಳ್ಳಬೇಕೆಂಬ ಸಲಹೆಯನ್ನು ಒಪ್ಪ 
ಲಾಗುವುದಿಲ್ಲವೆಂಬುದು ಕೆಲವರ ಅಭಿಪ್ರಾಯ. ಇತ್ತೀಚಿನ ವರ್ಷಗಳಲ್ಲಿ ನೀರಾವರಿ ಸೌಲಭ್ಯ ಪಡೆ 
ದಿರುವ ಪ್ರದೇಶಗಳಲ್ಲಿ ಕೆಲವು ವರ್ಷಗಳಿಂದೀಚೆಗೆ ಉತ್ಪಾ ಸರಗಳು ಗಣನೀಯವಾಗಿ ಹೆಚ್ಚಿದೆ. 
ಇಂಥ ಕಡೆಗಳಲ್ಲಿ ಹಿಂದಿನ ಹತ್ತು ವರ್ಷಗಳ ಸರಾಸರಿಯನ್ನು ತೆಗೆದುಕೊಂಡರೆ ಉತ್ಪನ್ನ ಪ್ರಮಾಣ 
ಕಡಿಮೆ ಇರುವಂತೆ ಕಂಡುಬಂದು ವಾಸ್ತವ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ತೆರಿಗೆಯ ಹೊರೆ ಕಡಿಮೆ 
ಯಾಗುತ್ತದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಹತ್ತು ವರ್ಷಗಳ ಸರಾಸರಿಗೆ ಬದಲು ಹಾಲಿ ಉತ್ಪನ್ನ 
ಪ್ರಮಾಣವನ್ನೂ ಗಲಿ, ಹಿಂದಿನ ಎರಡು, ಮೂರು ವರ್ಷಗಳ ಸರಾಸರಿಯನ್ನಾ ಗಲಿ ಗಣನೆಗೆ ತೆಗೆದು 
ಕೊಳ್ಳು ವುದು ಸೂಕ್ತ, ಎರಡನೆಯದಾಗಿ, ತೆರಿಗೆ ವಿಧಿಸಲು ಸಮಿತಿ ಸೂಚಿಸಿರುವ ವಿಧಾನವನ್ನು ಅನು 
ಸರಿಸಿದಾಗ, ಕೃಷಿಕ ತನ್ನ ಹಿಡುವಳಿಯಿಂದ ಎಷ್ಟು ಸಂಪಾದಿಸುತ್ತಾನೆಂದು ತೆರಿಗೆ ಅಧಿಕಾರಿಗಳು ನಿರೀಕ್ಷಿ 
ಸುತ್ತಾರೋ ಆ ಸಂಪಾದನೆಯ ಮೇಲೆ ತೆರಿಗೆ ಬೀಳುತ್ತ ದೆಯೇ ಹೊರತು ಕೃಷಿಕ ತನ್ನ ಹಿಡುವಳಿಯಿಂದ 
ವಾಸ್ತವವಾಗಿ ಎಷ್ಟು ಸಂಪಾದಿಸುತ್ತಾನೋ ಅದರ ಮೇ ಲಲ್ಲ. ಆದರೆ ತೆರಿಗೆ ನಿಜ ವಾಗಿ ಬೀಳಬೇಕಾದದ್ದು 
ಕೃಷಿಕ ತನ್ನ ಹಿಡುವಳಿಯಿಂದ ವಾಸ್ತವವಾಗಿ ಎಷ್ಟು ಸಂಪಾದಿಸುತ್ತಾನೋ ಅದರ ಮೇಲೆ. ಹಾಗಲ್ಲದಿದ್ದ ಠ 
ತಂಗೆ ಹೊರೆಯನ್ನು ವಾಸ್ತವ ಆದಾಯಕ್ಕೆ ಸಂಬಂಧಿಸಿದಂತಾಗುವುದಿಲ್ಲ. ಮೂರನೆಯದಾಗಿ, ಕೃಷಿ 
ಹಿಡುವಳಿ ತೆರಿಗೆಯನ್ನು ಕೃಷಿಕನ ಸ್ವಂತ ಭೂಮಿಯನ್ನೊ ಳಗೊಂಡ ಹಿಡುವಳಿಯ ಮೇಲೆ ವಿಧಿಸುವ 
ಬದಲು, ಸಮಿತಿ ಸೂಚಿಸಿರುವಂತೆ 'ಅವನು ವಾಸ್ತವವಾಗಿ ವ್ಯವಸಾಯ ಮಾಡುತ್ತಿರುವ ಎಲ್ಲ ಭ್‌ 
ಯನ್ನೊಳಗೊಂಡ (ಗೇಣಿಗೆ ಪಡೆದ ಭೂಮಿಯೂ ಸೇರಿ) "ಏಡುವಳಿಯ ಮೇಲೆ ವಿಧಿಸಿದರೆ ಸ 
ವೈವಸಾಯ ಮಾಡದೆ ಗೇಣಿಯಿಂದ ಆದಾಯ ಪಡೆಯುವವರು ಸಂ ಪೂರ್ಣವಾಗಿ ಕ್ಷ ೈಷಿ ಎಡ 


> ನೋಡಿ; ೮. 11. Hanumantha Rao, "" Argicultural Taxation, 


Raj Committee Report”, Economic and political weekly, 
November, 25, 1972 


| 


x 
ಎಂಿಕಂಡ ತ. 


ಕೃಷಿತೆರಿಗೆ ಕುರಿತ ರಾಜ್‌ ಸಮಿತಿ ವರದಿ : ಒಂದು ವಿವೇಚನೆ ೧೫ 


ತಪ್ಪಿಸಿಕೊಂಡಾಂತಾಗುತ್ತದೆ. ಭೂಮಾಲೀಕ ಗೇಣಿಯಿಂದ ಪಡೆಯುವ ಆದಾಯ ಕೃಷಿ ಹಿಡುವಳಿ 
ತೆರಿಗೆಯ ವ್ಯಾಪ್ತಿಯಿಂದ ಹೊರಗುಳಿಯುತ್ತದೆ. ಗೇಣಿ ಆದಾಯದ ಮೇಲೆ ತೆರಿಗೆ ವಿಧಿಸದಿರುವುದನ್ನು 
ಸಮರ್ಥಿಸು ಹ ಕಷ್ಟವಾಗುತ್ತದೆ. 
ಯಾವುದೇ ಹೊಸ ವಿಧಾನದ ತೆರಿಗೆಯನ್ನು ಜಾರಿಗೆ ತರುವಾಗ ಅದರಿಂದ ಸರ್ಕಾರಕ್ಕೆ ಎಷ್ಟರ 
ಮಟ್ಟಿಗೆ ಹೆಚ್ಚಿನ ಆದಾಯ ದೊರಕುತ್ತದೆ ಎಂಬ ಅಂಶವನ್ನೂ ಗಣನೆಗೆ ತೆಗೆದುಕೊಳ್ಳಬೇಕು. ಹಾಲಿ 
ಇರುವ, ಭೂಕಂದಾಯದಿಂದ. ಸರ್ಕಾರಕ್ಕೆ ದೊರಕುತ್ತಿರುವ ಆದಾಯ ಬಹಳ ಕಡಿಮೆ ಪರಿಮಾಣ 
ದ್ಹಾಗಿದೆ ಎಂಬುದು ಸರ್ವವಿದಿತ. ಇತ್ತೀಚಿನ ವರ್ಷಗಳಲ್ಲಿ ಇತರ ತೆರಿಗೆಗಳಿಂದ ದೊರಕುವ ಆದಾಯ 
ಒಂದೇ ಸಮನೆ ಹೆಚ್ಚುತ್ತಿರುವುದರಿಂದ ಅವುಗಳಿಗೆ ಹೋಲಿಸಿದರೆ ಭೂಕಂದಾಯದಿಂದ ದೊರಕುವ 
ಆದಾಯ ಅತ್ಯಲ್ಪ. ಯೋಜನಾಬದ್ಧ ಬೆಳೆವಣಿಗೆಗಾಗಿ ಬಂಡವಾಳ ಹೂಡಲು ಸಂಪನ್ಮೂಲಗಳನ್ನು 
ಕ್ರೋಡೀಕರಿಸು ವ ಸ ಸ್‌ ಬೃಹದಾಕಾರವನ್ನು ತಾಳಿರುವ ಇಂದಿನ ಪರಿಸ್ಥಿತಿಯಲ್ಲಿ ಹೊಸ ಕೃಷಿತೆರಿಗೆ 
ಪದ್ಧ ತಿ ಸರ್ಕಾರದ ಆದಾಯವನ್ನು ಹೆಚ್ಚಿ ಕ್ಲಿಸಬಲ್ಲದಾಗಿದ್ದರೆ ಅದಕ್ಕೆ ಸಮರ್ಥನೆ ಜೇ ಬತ್ತಿ 
ದೊರಕುತ್ತದೆ. ಈ ದೃಷ್ಟಿಯಿಂದ ಕೃಷಿ ಬೆಡುವಳಿ ತೆರಿಗೆಯನ್ನು ಸಮರ್ಥಿಸುವುದು ಕಷ್ಟವೆಂದೇ 
ಹೇಳಬೇಕು. ಈ ತೆರಿಗೆಯಿಂದ ಎಷ್ಟು ಆದಾಯ ಬರಬಹುದೆಂಬುದನ್ನು ಅಂದಾಜುಮಾಡುವುದರಲ್ಲಿ 
ಸಮಿತಿ ಅಷ್ಟೇನೂ ಯಶಸ್ವಿಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಗತ್ಯ ವಾದ ಅಂಕಿ ಅಂಶಗಳು ದೊರಕ 
ದಿರುವುದು. “ತನಗೆ ದೊರೆತ ಅಲ್ಪಸ್ವಲ್ಪ ಅಂಕಿ ಅಂಶಗಳ ಆಧಾರದ ಮೇಲೆ ಮತ್ತು ಊಹಾಪೋಹದ 
ತೀರ್ಮಾನಗಳ ಆಧಾರದ ಮೇಲೆ ಸಮಿತಿ ಮಾಡಿರುವ ಅಂದಾಜಿನ ಪ್ರಕಾರ ಈಗಿನ ಭೂಕಂದಾಯದಿಂಧ 
೯ರಕ್ಕೆ ದೊರಕುತ್ತಿರುವ ಆದಾಯಕ್ಕಿಂತ ೧೫೦- ೦೦ಕೋಟಿ ರೂಪಾಯಿ ಹೆಚ್ಚು ಆದಾಯ 
ಕೃಷಿ ಹಿಡುವಳಿ ತೆರಿಗೆಯಿಂದ ದೊರಕುತ್ತ ದೆಸಿ ಈ ಮೊತ್ತ ಅಲ್ಪಪ್ರಮಾಣದ್ದೇನಲ್ಲ. ಅದರೆ ಅಂದಾಜು 
ಬಹಳ ಅವೈಜ್ಞಾನಿಕವಾದುದಾಗಿರುವುದರಿಂದ ನಷ ಹೆಚ್ಚಿ ಸಿಕೊಳ್ಳುವ ದೃಷ್ಟಿಯಿಂದ ಯಾವ 
ರಾಜ್ಯ ಸರ್ಕಾರವೂ ಇ ಕೃಷಿ ಹಿಡುವಳಿ ತೆರಿಗೆ ವಿಧಿಸುವ ಸಲುವಾಗಿ ಗಂಭೀರ ಪ್ರಯತ್ನ. ಮಾಡಲಾರದು. 
ಕೃಷಿ ಹಿ ಡುವಳಿ ತೆರಿಗೆ ಎಷ್ಟರಮಟ್ಟಿಗೆ ನ )ನಯೋ ಗ್ಯವಾಗಿದೆ ಎಂಟುದು ಮತ್ತೊಂದು 
ಬಹು ಮುಖ್ಯವಾಗಿ RES ವ ಯಾವುದೇ ತೆರಿಗೆ ಪದ್ಧ ತಿ ಅನುಷ್ಕಾನಯೋಗ್ಯವಾಗಿರ 
ಬೇಕಾಗಿದ್ದರೆ ಅದರ ವಿಧಾನ ಸರಳವಾಗಿರಬೇಕು. ತನ್ನ ಉದ್ದೇಶ ಸರಳ ತೆರಿಗೆ ಪದ್ದ ತಿಯನ್ನು ಸೂಚಿ 
ಸುವುದೇ « ಆಗಿದೆ ಎಂದು ಸಮಿತಿಯೇನೋ ಹೇಳಿಕೊಂಡಿದೆ. "ಅದರೆ ಅದು ಸೂಚಿಸಿರುವ ವಿಧಾನಗಳು 
ಸರಳವೆಂದು ಯಾರೂ ಒಪ್ಪಲಾರರು. ತೆರಿಗೆಗೆ ಈಡಾಗುವ ಮೌಲ್ಯ ನಿರ್ಧರಿಸಲು ಪ್ರತಿ ಹೆಕ್ಟೇರ್‌ 
ಭೂಮಿಯ ಕ್ಲುಪ್ತ ಉತ್ಪನ್ನ ಪರಿಮಾಣವನ್ನು ಗೊತ್ತು ಮಾಡುವುದಕ್ಕೆ ಸರಿಯಾದ ಅಂಕಿ ಅಂಶಗಳು 
ದೊರಕುವುದಿಲ್ಲ. ವ್ಯವಸಾಯದ ವೆಚ್ಚವನ್ನು ಕರಾರುವಾಕ್ಕಾಗಿ ತಿಳಿಯುವುದಂತೂ ಸದ್ಯದ ಪರಿಸ್ಥಿತಿ 
ಯಲ್ಲಿ ಸ ಸಾಧ್ಯ ನಿಲ್ಲವೆಂದೇ ಹೇಳ ಬೇಕು. ಅಗತ್ಯ ವಾದ ಅಂಕಿ ತಳು ದೊರಕದಿರುವುದರಿಂದ ಬಂದು 
ನಿರ್ದಿಷ್ಟ ಪ್ರಮಾಣದಲ್ಲಿ ವೆಚ್ಚವನ್ನು ಒಟ್ಟಿನ ಉತ್ಪನ್ನದ ಮೌಲ್ಯದಿಂದ ಕಳೆದಾಗ ಅದು ಕರಾರು 
ವಾಕ್ಕಾಗಿರುವುದು ಸಾಧ್ಯವಿಲ್ಲ. ದರೆ ಪ ಪ್ರ 3 ಹಿಡುವಳಿಯ ವಾಸ್ತ ಫ ವ್ಯವಸಾಯ ವೆಚ್ಚವನ್ನು ಗಣನೆಗೆ 
ತೆಗೆದುಕೊಳ್ಳ ದಿದ್ದರೆ, ನಿವ್ವಳ ಆದಾಯಕ್ಕೆ ತೆರಿಗೆ ಹೊರೆ ಸಂಬಂಧಿಸಿ ದುದಾಗಿರಬೇಕು ಎಂಬ ನಿಯಮ 
ವನ್ನು ಪ ಪಾಲಿಸಿದುತಾಗುವುದಿಲ್ಲ. ಖಾಸಗಿ ಮೂಲಗಳಿಂದ ಪಡೆಯುವ ನೀರಾಷರಿ ಸೌ ಸೌಲಭ್ಯಕ್ಕೆ ತಗಲುವ 
ವೆಚ್ಚ ದ ವಿಷಯದಲ್ಲೂ ಇಂತಹದೇ ಸಮಸ್ಯೆ ಉದ್ದವಿ ವಿಸುತ್ತದೆ. ಪ್ರತಿ ಹೆಕ್ಟೇರ್‌ ಉತ್ಪನ್ನದ 
ಮೌಲ್ಯ ನಿರ್ಧರಿಸಲು ಆಧ್ಯಾರವಾಗಿ ಬಳಸು ವ ಸುಗ್ಗಿ ಕಾಲದ ಬೆಲೆಗಳಿಗೆ ಸಂಬಂಧಿಸಿದ "ಅಂಕಿ ಅಂಶಗಳೂ 
ಕರಾರುವಾಕ್ಕಾ ಗಿ ದೊರಕಲಾರವು. ಪ ಸತವರ್ಷವೂ ಪ್ರ ಪ್ರತಿ ಹಿಡುವಳಿಯ ತೆರಿಗೆಗೆ ಈಡಾಗುವ ಮೌಲ್ಯವನ್ನು 
ಪರಿಷ್ಕರಿಸಿ, ಓಡುವಳಿದಾರ ಪಾವತಿಮಾಡಬೇಕಾದ ಮೊಬಲಗನ್ನು ಸಕಾಲದಲ್ಲಿ ಅವನಿಗೆ ತಿಳಿಸುವ 
ಕ್ರ ಮವನ್ನು ಸಮಿತಿ ತಿಳಿಸಿರುವಂತೆ ಅನುಸರಿಸಬೇಕಾಗುತ್ತದೆ. ಇಂತಹ ತೊಡಕಾದ ಕಾರ್ಯವನ್ನು ಹಾಲಿ 
ಇರುವ ಆಡಳಿತಯಂತ್ರ ನಿರ್ವಹಿಸಲಾರದೆಂಬ ಸಂಶಯ ಮೂಡುವುದು ಸಹಜ. 


3 Op. Cit. p. 63 


೧೬ ಮಾನವಿಕ ಕರ್ಣಾಟಕ 


ಉಪಸಂಹಾರ 


ಒಳ್ಳೆಯ ತೆರಿಗೆ ಪದ್ಧತಿಯ ಲಕ್ಷಣಗಳನ್ನೊಳಗೊಂಡ ನೂತನ ಕೃಷಿತೆರಿಗೆ ಪದ್ಧತಿಯನ್ನು ರೂಪಿಸು ವ 
ಸಲುವಾಗಿ ಸಲಹೆ ನೀಡಲು ರಾಜ್‌ ಸಮಿತಿ ಪ್ರಾಮಾಣಿಕವಾಗಿ ಯತ್ನಿಸಿದೆ. ಈ ಸಮಿತಿಯ ಸಲಹೆಯ 
ಕೆಲವು ಅಂಶಗಳನ್ನು ಒಪ್ಪುವುದು ಕಷ್ಟವಾದರೂ ಒಟ್ಟಿನಲ್ಲಿ ಭೂಕಂದಾಯಕ್ಕೆ ಬದಲಾಗಿ ಕೃಷಿ ಹಿಡುವಳಿ 
ತೆರಿಗೆ ವಿಧಿಸಬೇಕೆಂಬ ಸಲಹೆಯನ್ನು ಕಾರ್ಯರೂಪಕ್ಕೆ : ತರುವುದು ಸಾಧ್ಯವಾಗುವುದಾದರೆ ಈಗ 
ಜಾರಿಯಲ್ಲಿರುವ ಕೃಷಿತೆರಿಗೆ ಪದ್ಧತಿಯ ನ್ಯೂನತೆಗಳನ್ನೆ ಲ್ಲ ಹೋಗಲಾಡಿಸಬಹುದು. ಆದರೆ ಈ ಸಲಹೆಯ 
ಮೂಲ ಉದ್ದೇಶ ಈಡೇರುವ ರೀತಿಯಲ್ಲಿ ಕೃಷಿ ಹಿಡುವಳಿ ತೆರಿಗೆಯನ್ನು ಜಾರಿಗೆ ತರುವುದು ಕಷ್ಟ 
ಸಾಧ್ಯವೆಂದೇ ಹೇಳಬೇಕು. ಸರಳ ವಿಧಾನವನ್ನು ಸೂಚಿಸಹೊರಟ ಸಮಿತಿ ವಾಸ್ತವವಾಗಿ ತುಂಬ 
ತೊಡಕಾದ ವಿಧಾನವನ್ನೇ ಸೂಚಿಸಿದೆ. ಅಗತ್ಯವಾದ ಅಂಕಿ ಅಂಶಗಳು ದೊರಕದಿರುವುದರಿಂದ ಕೃಷಿ 
ಹಿಡುವಳಿ ತೆರಿಗೆ ವಿಧಿಸಲು ಸಮಿತಿ ಸೂಚಿಸಿರುವ ವಿಧಾನವನ್ನು ಅನುಸರಿಸುವುದು ಸಾಧ್ಯವಿಲ್ಲದ ಕೆಲಸ. 


ಅಷ್ಟೇ ಅಲ್ಲದೆ ಹೊಸ ತೆರಿಗೆ ಪದ್ಧತಿಯಿಂದ ಈಗಿನ ಆದಾಯಕ್ಕಿಂತ ಬಹಳ ಹೆಚ್ಚಿನ ಆದಾಯ ಸರ್ಕಾರಕ್ಕೆ, 


ದೊರಕುವ ಸಾಧ್ರತೆಯೂ ಕಡಿಮೆ. ಅಲ್ಪ ಹೆಚ್ಚಿನ ಆದಾಯಕ್ಕಾಗಿ ಇಂತಹ ತೊಡಕಾದ. ತೆರಿಗೆ ಪದ್ಧತಿ 
ಯನ್ನು ಜಾರಿಗೆ ತರುವ ಪ್ರಯೋಗ ನಡೆಸಲು ರಾಜ್ಯ ಸರ್ಕಾರಗಳು ಆಸಕ್ತ ವಾಗಿಲ್ಲದಿರುವುದು ಸಹಜ 
ವಾಗಿಯೇ. ಇದೆ. ಈಗ ಜಾರಿಯಲ್ಲಿರುವ ಭೂಕಂದಾಯ ಪದ್ಧತಿಯನ್ನೇ ಸೂಕ್ತ ಮಾರ್ಪಾಡು 
. ಗಳೊಡನೆ ಮುಂದುವರಿಸಿಕೊಂಡು ಹೋಗುವುದು ಸರಿಯಾದ ಮಾರ್ಗವೆಂದು ತೋರುತ್ತದೆ. 
ಈಗ “ಜಾರಿಯಲ್ಲಿರುವ ಎಲ್ಲ ಗಾತ್ರದ ಹಿಡುವಳಿಗಳಿಗೂ ಒಂದೇ ದರದ ಭೂಕಂದಾಯ ವಿಧಿಸುವ 
ಬದಲು ಹಿಡುವಳಿಯ ಗಾತ್ರ ಹೆಚ್ಚಿದಂತೆ ತೆರಿಗೆ ದರವನ್ನೂ ಹೆಚ್ಚಿಸುವ ಕ್ರಮ ಕೈಗೊಂಡರೆ ಕೃಷಿ 
ತೆರಿಗೆ ಪದ್ಧತಿಯ ಈಗಿನ ಮುನ್ಸೂಚನೆಗೆ ತಕ್ಕಮಟ್ಟಿನ ಪರಿಹಾರ ದೊರಕಿದಂತಾಗುತ್ತದೆ. ಪರ್ಯಾಯ 
ವಿಧಾನಗಳು ಯಾವುವೂ ಸಮರ್ಪಕವಾಗಿ ಕಂಡುಬರುವುದಿಲ್ಲವಾದ್ದರಿಂದ ಸದ್ಯದ ಪರಿಸ್ಥಿ ತಿಯಲ್ಲಿ 
ಇಂಥ ಅಲ್ಪ ಸುಧಾರಣೆಯಿಂದಲೇ ತೃಪ್ತಿಪಟ್ಟುಕೊಳ್ಳಬೇಕಾಗುತ್ತದೆ. 


1 


| ನ 


ತೆ. ಎಸ್‌. ರಾಘವನ್‌ 


ಗ್ರಂಥಸೂಚೀಕರಣದಲ್ಲಿ 
ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ 


ಕೇಂದ್ರೀಕೃತ ಗ ಂಥಸೂಚೀಕರಣ ವ್ಯವಸ್ಥೆ ಯೆಂದರೆ ಒಂದು ಕೇಂದ್ರದಲ್ಲಿ ಸೂಚೀಕರಣ ಕಾರ್ಯ ವನ್ನು 
ಕೈಗೊಂಡು ದೇಶದ ಮತ್ತು ಹೊರಗಿನ 'ಗ್ರಂಥಾಲ ಯಗಳಿಗೆ ಸೂಚೀ ಮಾಹಿತಿಯನ್ನು (Catalogue 
Information) ವಿತರಣೆಮಾಡುವುದು. ಯಾವುದೇ ಒಂದು ದೇಶದಲ್ಲಿ ಸರ್ಕಾರವೇ ಇಂಥ 
ಒಂದು ಕೇಂದ್ರವನ್ನು ಸ್ಥಾಪಿಸಬಹುದು ಅಥವಾ ಈ ಕೇಂದ್ರ ಒಂದು ಗ್ರಂಥಾಲಯದ ಅಥವಾ 
ಯಾವುದಾದರೊಂದು ಖಾಸಗಿ ಸಂಸ್ಥೆ ಯ, ಅಂಗವಾಗಿ ಕೆಲಸಮಾಡಬಹುದು. ಅನೇಕ ಗ್ರಂಥಾಲಯ 
ಗಳು ಪರಸ್ಪರ ಸಹಕರಿಸಿ ಒಂದು ಕೇಂದ್ರವನ್ನು ಸ್ಥಾಪಿಸಿ, ಆ ಕೇಂದ್ರದ ಸೂಚೀಕರಣ ಕಾರ್ಯವನ್ನು 
ಉಪಯೋಗಿಸಿಕೊಂಡಲ್ಲಿ ಅದನ್ನು ಸಹಕಾರೀ ಗ್ರಂಥಸೂಚೀ ಕರಣವೆಂದು ಕರೆಯಬಹುದು. ವಿಶ್ವಾದ್ಯಂತ 
ಈಗಿರುವ ಸೂಚೀಕರಣ ವ ವ್ಯವಸ್ಥೆಗಳಲ್ಲಿ ಳಲ್ಲಿ ಬಹುಮಟ್ಟಿನವು ಸಹಕಾರೀ ಗ್ರಂಥಸೂಚೀಕರಣ ಹಾಗೂ ತೇಂದ್ರೀ 


ಶಿ 
ಕೃತ ಗ್ರಂಥಸೂಚೀಕರಣಗಳೆರಡರ ಮಿಶ್ರಣವೆನ್ನಬಹುದು. ಈ ಎರಡು ಪದ್ಧತಿಗಳನ್ನನುಸರಿಸಿ ಸೂಚೀ 
ಕರಣ ವ್ಯವಸ್ಥೆಗಳನ್ನು ವರ್ಗಿಚರಿಸುವುದರಿಂದ ಕ್ರಿಯಾತ್ಮಕವಾದುದನ್ನೇನೊ ಸಾಧಿಸಿದಂತಾಗುವುದಿಲ್ಲ. 


ಸ €ಂದ್ರೀಕೃತ ಗ್ರಂಥಸೂಚೀಕರಣ ಎಂಬ ಪದಸಮೂಹದ ಬಳಕೆಯನ್ನು 
ಕೇಂದ್ರೀಕೃತ ಹಾಗೂ ಸಹಕಾರೀ ಗ್ರಂಥಸೂಚೀಕರಣಗಳನ್ನು ಒಟ್ಟಾಗಿ ನಿರ್ದೇಶಿಸಲು ಉಪಯೋಗಿಸ 
ಲಾಗಿದೆ. 
ಆವಶ್ಯಕತೆ 

ವಿಶ್ವಾದ್ಯಂತ ಗ್ರಂಥಾಲಯಗಳ ಬೆಳವ ಣಿಗೆಯನ್ನು ಯ್‌ ಈ ಬೆಳವಣಿಗೆಯ ತಃ Pts ಹಂತ 
ಗಳನ್ನು ನ್ನು "ಗುರುತಿಸಬಹುದು. ಪ್ರಾಚೀನ ಗ್ರಂಥಾಲಯಗಳು ಗ್ರಂಥಸಂಗ್ರಹಣೆ ಸಂರಕ್ಷಣೆಗೆ 
ವಿಶೇಷ ಮಹತ್ತ_ ಕೊಡುತ್ತಿದ್ದುವು. ಮುದ್ರಣ ಯಂತ್ರಗಳೇ ಇಲ್ಲದ ಚ ತಿಗಳು 


೦ಎ [ae] 


ನ್ಮಾ ಯವಾಗಿಯೇ “ ಅಪೂರ್ವವೆಂದು ಪರಿಗಣಿಸಲ್ಪಟ್ಟಿ ದ್ವ:ವೆಂಬುದನ್ನು ಅರ್ಥಮಾಡಿಕೊಳ್ಳಲು ಕಷ್ಟ 
ವಾಗುವುದಿಲ್ಲ. ಈ ಕಾರಣದಿಂದಾಗಿ ಸಂಗ್ರಹಣೆ ಹಾಗೂ ಸಂರಕ್ಷ ಣೆ ಗ್ರಂಥಾಲಯಗಳ ವ ಖ್ಯ ಉದ್ದೆ ಶ 
ಗಳಾಗಿದ್ದುವು. ಆದರೆ ಯಾಂಶ್ರೀಕೃತ ಕಾಗದ ತಯಾರಿಕೆ ತೊಡಗಿದ ಅನಂತರ ಮೆತ್ತು ಮುದ್ರ ಣ 
ಯಂತ್ರ ಗಳು ಕಂಡುಹಿಡಿಯಲ್ಪ್ಬಟ್ಟ "ಅನಂತರ ಗ್ರಂಥಗಳು ಅಪೂರ್ವ ಎಂಬ ಮನೋಭಾವ ಕ್ರಮೇಣ 
ಕಡಿಮೆಯಾಯಿತು. ಗ್ರಂಥಗಳ ಮೇಲಿನ ಸಮಾಜದ ಈ ಮನೋಭಾವ ಬದಲಾದಾಗ ಗ್ರಂಥಾಲಯಗಳು 
ಕೂಡ ಅದಕ್ಕ ನುಗುಣವಾಗಿ ತಮ್ಮ ಧ್ಯೇಯೋದ್ದೆ ೇೀಶಗಳನ್ನು ಬದಲಾವಣೆ ಮಾಡಿಕೊಳ್ಳ ಬೇಕಾಯಿತು. 
ಗ್ರಂಥಸಂಗ್ರ ಹಣೆ ಹಾಗೂ ಸಂರಕ್ಷ ಣೆಯಂತೆಯೇ ಗ್ರಂಥವಿತರಣೆಗೂ ಪ್ರಾಮುಖ್ಯ ನೀಡಲಾಯಿತು. 
ಅಂದರೆ ಗ್ರಂಥಗಳು ಉಪಯೋಗಕ್ಕಾಗಿ ಎಂಬ ಮನೋಭಾವ ಗ್ರಂಥಾಲಯ ಆಡಳಿತವರ್ಗದವರಲ್ಲಿ 


೧೮ ಮಾನವಿಕ ಕರ್ಣಾಟಕ 


ಮೂಡಿತು. ಆದರೆ ಗ್ರಂಥಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಈ ಹೊಸ ಉದ್ದೇಶವನ್ನು ಸಾಧಿಸಲು ಕಷ್ಟ 
ವಾಯಿತು. ಗ್ರಂಥಾಲಯ ವ್ಯವಸ್ಥೆ ಯಲ್ಲಿ ವಿಶೇಷ  ಮಾರ್ಪಾಡುಗಳಾಗಬೇಕಾಯಿತು. ಗ್ರಂಥಪಾಲರು 
ಗ್ರಂಥಸೂಚಿಗಳ ತಯಾ ತೊಡಗಿದರು. ಇಂದಿನ . ಗ್ರಂಥಾಲಯದಲ್ಲಿ ಗ್ರಂಥಸೂಚಿ ವಾಚಕರ 
ಅನುಕೂಲಕ್ಕೆಂದು ರೂಪಿಸಿದ ಒಂದು ಮುಖ್ಯಸಾಧನ. 


ಹತ್ತೊಂಬತ್ತನೆಯ 'ಶತಮಾನದ ಮಧ್ಯದ ವೇಳೆಗೆ ಪ್ರಕಟಿತ ಪುಸ್ತಕಗಳ ಸಂಖ್ಯೆ ಬಹಳವಿದ್ದುದಷ್ಟೇ 
ಅಲ್ಲದೆ ಅದು ತ್ವರಿತವಾಗಿ ವೃದ್ಧಿಯಾಗುತ್ತಿತ್ತು. ಹಣದ ಕೊರತೆ ಹಾಗೂ ಸ್ಥಳಾಭಾವಗಳಿಂದಾಗಿ ' 
ಯಾವುದೇ ಒಂದು ಗ್ರಂಥಾಲಯವೂ ತನ್ನ ವಾಚಕರ ಎಲ್ಲ ಗ್ರಂಥಾವ ಶ್ಯಕತೆಗಳನ್ನೂ ಸಾಧಿಸಲು 
ಸಮರ್ಥವಾಗಿರಲಿಲ್ಲ. ಸ್ವಾಭಾವಿಕವಾಗಿಯೇ ಗ್ರಂಥಾಲಯಗಳು ಪರಸ್ಪರ ಸಹಕರಿಸಬೇಕಾಯಿತು. 
ಈ ಸಹಕಾರ ತಳೆದ ಮೊತ್ತಮೊದಲ ರೂಪವೆಂದರೆ “ಅಂತರ ಗ್ರಂಥಾಲಯ ಎರವಲು ಪದ್ಧತಿ' (Inter- 
Library Loan System). ಆದರೆ ಈ ಕಾರ್ಯಕ್ಕೆ ಅನೇಕ ಅಡೆತಡೆಗಳು ಬಂದುವು. 
ಮುಖ್ಯವಾಗಿ ವಿವಿಧ ಗ್ರಂಥಾಲಯಗಳ ಗ್ರಂಥಸೂಚಿಗಳು ವಿಭಿನ್ನವಾಗಿದ್ದು ಅವುಗಳಲ್ಲಿ ಅನೇಕ 
ವ್ಯತ್ಕಾಸಗಳಿದ್ದ ುವು. ಈ ಕಾರಣದಿಂದಾಗಿ ಗ್ರಂಥಾಲಯಗಳ ನಡುವಣ ಸಹಕಾರ ಪರಿಣಾಮಕಾರಿ 
ಯಾಗಲಿಲ್ಲ. ಈ ಅಡಚಣೆಯನ್ನು ಹೋಗಲಾಡಿಸಲು ಗ್ರಂಥಾಲಯಗಳು ತಮ್ಮ ಗ್ರಂಥಸೂಚಿಗಳಲ್ಲಿ 
ಸಾಧ್ಯವಾದಷ್ಟು ಮಟ್ಟಿಗಾದರೂ ಏಕರೂಪತೆ ತರಬೇಕಾಯಿತು. ಈ ಕಾರ್ಯಸಾಧನೆಗೆ ಕೇಂದ್ರೀಕೃತ 
ಗ್ರಂಥಸೂಚೀಕರಣ ಅತ್ಯುತ್ತಮ ಮಾರ್ಗವಾಗಿದ್ದಿತು. ಏಕೆಂದರೆ ಕೇಂದ್ರೀಕೃತ ಗ್ರಂಥಸೂಚೀಕರಣ 
ವ್ಯವಸ್ಥೆಗೆ ಒಳಪಟ್ಟ ಗ್ರಂಥಾಲಯಗಳಲ್ಲಿ ಪರಸ್ಪರೆ ಸಹಕಾರ ಹಾಗೂ ವಿಷಯ ವಿನಿಮಯ ಸುಲಭ. 


ಇದ್‌ 


ಈ ಕಾರಣದಿಂದಾಗಿ ಹತ್ತೊ ಫಾಂಬತ್ತನೆಯ ಶತಮಾನದಿಂದೀಚೆಗೆ ಕೇಂದ್ರೀಕೃತ ಗ್ರಂಥಸೂಚೀಕರಣಕ್ಕೆ 
ವಿಶೇಷ ಪ್ರಾಮುಖ್ಯ ನೀಡಲಾಗುತ್ತಿದೆ. ಕೇಂದ್ರೀಕೃತ ಗ್ರಂಥಸೂಚೀಕರಣದ ಇತರ ಹಲವು ಉಪಯೋಗ 
ಗಳು ಹೀಗಿವೆ: 
1 ಸೂಚೀಕರಣ ವೆಚ ತ ದಲ್ಲಿ ವಿಶೇಷ ಉಳಿತಾಯ ; ಡಾ. ಎಸ್‌. ಆರ್‌. ರಂಗನಾಥನ್‌ ಅವರ 
ಪ್ರಕಾರ ಒಂದು ದೇಶದ ಪ್ರಕಟಣೆಗಳಿಗೆ ಕೆ ೇ0ದ್ರಿ ಕೃತ ಸೂಚೀಕರಣವನ್ನೊದಗಿಸಿದಲ್ಲಿ ಸೂಚೀಕರಣ 
ವೆಚ್ಚದಲ್ಲಿ ೭೯%ರಷ್ಟು ರಾಷ್ಟಿ ಫ್ರೀಯ ಉಳಿತಾಯವಾಗುತ್ತದೆ. ' 


2 ಒಂದು ಪ್ರದೇಶದ ಗ್ರಂಥಸೂಚೀಕಾರರ ಪರಿಣಾಮಕಾರೀ ಉಪಯೋಗ; ಗ್ರಂಥ 
ಸೂಚೀಕರಣಕ್ಕೆ ತಾಂತ್ರಿಕ SSS ಅಲ್ಲದೆ ವಿವಿಧ ಭಾಷೆಗಳ ಹಾಗೂ ವಿಷಯಗಳ ಸ್ವಲ್ಪಮಟ್ಟಿನ 
ತಿಳಿವಳಿಕೆಯೂ ಅಗತ್ಯವಿರುತ್ತದೆ. ಕೇಂದ್ರೀಕೃತ ಗ್ರಂಥಸೂಚೀಕರಣ ವ್ಯವಸ್ಥೆಯಲ್ಲಿ ಪರಿಣತ ಸೂಚೀಕಾರರ 
ತಿಳಿವಳಿಕೆಯನ್ನು ಅತ್ಯುತ್ತ ತ್ತಮವಾಗಿ ಉಪಯೋಗಿಸಿಕೊಳ್ಳಿ ಮಡು. 


ಗ್ರಂಥ ಸಂಸ್ಕ ರಣಾ ವೇಳೆಯಲ್ಲಿ ಉಳಿತಾಯ : : ಕೇಂದ್ರೀಕೃತ ಗ್ರಂಥಸೂಚೀಕರಣ ಸೌಲಭ್ಯ 


A ಉಪಯೋಗಿಸಿಕೊಳ್ಳುತ್ತಿರುವ ಗ್ರಂಥಾಲಯಗಳು ಗ್ರಂಥಸಂಸ [ರಣೆಗಾಗಿ ಹೆಚ್ಚು ವೇಳೆಯನ್ನು 
ವ್ಯಯಿಸಬೇಕಾಗಿರುವುದಿಲ್ಲ. ಇದರಿಂದ ಎರಡು ರೀತಿಯ ಪ್ರ ಜನವಿರುತ್ತದೆ. 


(1) ಪುಸ್ತಕಗಳು ಓದುಗರಿಗೆ ಶೀಘ್ರವಾಗಿ ಒದಗುವಂತೆ ಮಾಡಬಹುದು. 
(11) ಗ್ರಂಥಸಂಸ್ಕರಣ ವೇಳೆಯಲ್ಲಿ ಆದ ಉಳಿತಾಯವನ್ನು ್ಲಿ ಓದುಗರಿಗೆ ಪರಾಮರ್ಶನ 
ಸೇವೆ ಒದಗಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳ ಬಹುದು. ೬ 
ಗ್ರಂಥಸೂಚಿಯ ಪಾತ್ರ ಮತ್ತು ಪ್ರಾಮುಖ್ಯ 


ಅಮೆರಿಕದ ಗ್ರಂಥಾಲಯಗಳಲ್ಲಿ ನಷ್ಟು ಹಾಗೂ ಗ್ರಂಥಸೂಚಿಗೆ ವಿಶೇಷ ಮಹತ್ತ ಎವನ್ನಿತ್ತಿದ್ದಾರೆ. 
ದೇಶದ ಗ್ರಂಥಾಲಯಗಳ ಪರಸ್ಪ ಸಹಕಾರ ವವಸ್ಥೆಯಲ್ಲಿ ಗ್ನ ಗ್ರಂಥಸೂಚಿಗಳ ಪಾತ್ರ ್ಸ ಅತ್ಮಂತ 


ತೆ » 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೧೯ 


ಹಿರಿದಾದದ್ದೇ ಇದಕ್ಕೆ ಕಾರಣವಿರಬಹುದು. ಸಾಮಾನ್ಯವಾಗಿ ಅಮೆರಿಕದ ಒಂದು ವಿಶ್ವವಿದ್ಯಾಲಯ 
ಗ್ರ ೦ಥಾಲಯ ತನ್ನ ೭ ಬಜೆಟ್‌ನ ೧೬೨% ರಷ್ಟನ್ನು ಸೂಚೀಕರಣಕ್ಕಾಗಿ ವ್ಯಯಿಸುತ್ತದೆ. ಎ 

ಅನೇಕ ಗ್ರಂಥಾಲಯಗಳು ತಮ್ಮ ಗ್ರಂಥಸೂಚಿಗಳನ್ನು ಮುದ್ರಿಸಿ ಪುಸ್ತಕರೂಪದಲ್ಲಿ ಪ್ರಕಟಿ 
ಸುತ್ತಿವೆ. ಈ ರೀತಿ ಪ್ರಕಟವಾದ ಗ್ರಂಥಸೂಚಿಗಳು ವಿವಿಧ ಗ್ರಂಥಾಲಯಗಳಿಗೆ ಗ್ರಂಥಗಳ ಆಯ್ಕೆಯಲ್ಲಿ, 
ಸೂಚೀ ಮಾಹಿತಿಯನ್ನು ಹೊಂದುವುದರಲ್ಲಿ ಉಪಯೋಗವಾಗುತ್ತವೆ. ಇವನ್ನೆಲ್ಲ. ಗಮನದಲ್ಲಿಟ್ಟು ಸ 
ಕೊಂಡರೆ ಅಮೆರಿಕದ ಗ (೦ಥಾಲಯಗಳು ಸೂಚೀಕರಣಕ್ಕಾಗಿ ವ್ಯಯಿಸುತ್ತಿ ರುವ ವೆಚ್ಚ ಸಾಧುವೆನಿಸುತ್ತದೆ. 


ಅಮೆರಿಕದಲ್ಲಿ ಕೇಂದ್ರೀಕೃತ ಗ್ರಂಥಸೂಚೀಕರಣದ ಬೆಳವಣಿಗೆ 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಕೇಂದ್ರೀಕೃತ ಗ್ರಂಥಸೂಚೀಕರಣ ಚಳವಳಿ ಸುಮಾರು ೧೨೫ 
ವರ್ಷಗಳಷ್ಟು ಹಿಂದೆಯೇ ಆರಂಭವಾಯಿತು. ಈ ಚಳವಳಿಯಲ್ಲಿ ಆಗಿನ ಮುಖ್ಕ ಗ್ರಂಥಪಾಲರೆಲ್ಲ 
ಭಾಗವಹಿಸಿದ್ದ ರೆಂಬುದು ಗಮನಿಸಬೇಕಾದ ಅಂಶ. ಇಷ್ಟಾದರೂ ಈ ಚಳವಳಿಯ ಬೆಳವಣಿಗೆಗೆ ಅನೇಕ 
ಅಡಚ ಕಣೆಗಳೊದಗಿದುವು. 

` ಕೇಂದ್ರೀಕೃತ ಗ್ರಂಥಸೂಚೀಕರಣದಲ್ಲಿ ಮೊಟ್ಟಮೊದಲನೆಯ ಪ್ರಯತ್ನವೆಂದರೆ ಸ್ಮಿತ್‌ಸೋನಿಯನ್‌ 


ಸಂಸ್ಥೆಯ (Smithsonian Institute) ಗ್ರಂಥಪಾಲನ ಗಿದ ಚಾರ್ಲ್ಸ್‌ . ಜ್ಯುವೆಟ್‌ನದು. 
ಆತನ ಪ್ರಯತ್ನ ಸಫಲವಾಗಿದ್ದಲ್ಲಿ, ಸ್ಮಿತ್‌ಸೋನಿಯನ್‌ ಸಂಸ್ಥೆಯ ಗ್ರಂಥಾಲ ಅಮೆರಿಕದ 
ರಾಷ್ಟ್ರೀಯ ಗ್ರಂಥಾಲಯವಾಗಿರುತ್ತಿದ್ದುದೊಂದೇ ಅಲ್ಲದೆ, ಕಾಂಗ್ರಸ್‌ ಗ್ರಂಥಾಲಯ ಕೇಂದ್ರೀಕೃತ 
'ಗ್ರಂಥಸೂಚೀಕರಣ ಕಾರ್ಯವನ್ನು ವಹಿಸಿಕೊಳ್ಳು ವುದಕ್ಕೆ ಅರ್ಧಶತಮಾನದಷ್ಟು ಮುಂಚೆಯೇ 
ಕೇಂದ್ರೀಕೃತ ಗ್ರಂಥ ಸೂಚೀಕರಣ ಕಾಯ ೯ರೂಪಕ್ಕೆ ಬರುತ್ತಿತ್ತು. ಗ್ರಂಥಸೂಚೀಕರಣದಲ್ಲಿ ಏಕರೂಪತೆ 
(Uniformity) ಆವಶ್ಯಕ ಎಂಬುದನ್ನು ೧೨೫ ವರ್ಷಗಳಷ್ಟು ಹಿಂದೆಯೇ ಚಾರ್ಲ್ಸ್‌ ಜ್ಯುವೆಟ್‌ 
ಮನಗಂಡಿದ್ದನೆಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. 


ಶ್ರಿಶ 
ವ್ರ 
ಗಳ 


೧೮೭೬ರಲ್ಲಿ ಅಮೆರಿಕದ ಗ್ರಂಥಾಲಯ ಸಂಘ (American Library Association) 

ಕ್ಕೆ ಸ 3 A ್ರೀಕೃತ ಗ್ರಂಥಸೂಚೀಕರಣವನ್ನೊದಗಿಸಲು ಮತ್ತು 
ತಸ್ಮ ವಿವಿಧ ಸೂಚೀಕರಣ ಕಾರ್ಯಕ್ರಮಗಳನ್ನು ವಿಸ್ತರಿಸಲು ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ಪ್ರೋತ್ಸಾಹ 
ಹಾಗೂ ಮಾರ್ಗದರ್ಶನ ನೀಡುತ್ತಿದೆ. ಸಂಸ್ಥೆಯ ಸ್ಥಾಪಕರಲ್ಲಿ ಒಬ್ಬರಾದ ಮೆಲ್‌ವಿಲ್‌ ಡ್ಯೂಯಿ 
‘3 (Melville Dewey) ಸ ಸಂಸ್ಥೆಯ ಆಶ್ರ ಯದಲ್ಲಿ ಮಾತನಾಡುತ್ತ ಕೇಂದ್ರೀಕೃತ ಗ್ರಂಥ 
ಸೂಚೀಕರಣದ ಪ್ರಾಮುಖ್ಯವನ್ನು ವಿವರಿಸಿ ಕಾಂಗ್ರೆಸ್‌ ಗ್ರಂಥಾಲಯ ರಾಷ್ಟ್ರ ಮಟ್ಟದಲ್ಲಿ ಸೂಚೀಕರಣ 


ಒದಗಿಸಲು ಅತ್ಯಂತ ಸೊಕ್ತೆ ವಾದ ಏಕೈಕ ಸಂಸ್ಥೆಯೆಂದ ದರು. 


೧೯೦೧ರ ಸೆಪ್ಟೆಂಬರ್‌ನಲ್ಲಿ ಕಾಂಗ್ರೆಸ್‌ ಗ್ರಂಥಪಾಲರಾದ ಹರ್ಬರ್ಟ್‌ ಪುಟ್ನಿಮ್‌ ಒಂದು ಹೇಳಿಕೆ 
ಯನ್ನಿತ್ತು, ಕಾಂಗ್ರೆಸ್‌ ಗ್ರಂಥಾಲಯ ತನ್ನ ಮುದ್ರಿತ ಸೂ Weis 1 ಇತರ ಗ್ರಂಥಾಲಯಗಳಿಗೆ 
"ಒದಗಿಸಿಕೊಡಲು ಸಿದ್ಧ ವಾಗಿದೆಯೆಂದರು. ಕೇಂದ್ರೀಕೃತ ಗ್ರಂಥಸೂಚೀಕರಣದ ಉಪಯೋಗ ಹಾಗೂ 
ಈ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗಲು ಕಾಂಗ್ರೆಸ್‌ ಗ್ರಂಥಾಲಯ ಸೂಕ್ತ 
ವಾದ ಸಂಸ್ಥೆ ಯೆಂಬುದು ಈ ಸೌಲಭ್ಯ ಆರಂಭವಾದ ಮೊದಲ ೯ ತಿಂಗಳುಗಳಲ್ಲೇ ವಿಶದವಾಯಿತು. 
ಈ ಅಲ್ಪ ಅವಧಿಯಲ್ಲೇ ಕಾಂಗ್ರೆಸ್‌ ಗ್ರಂಥಾಲಯ ದೇಶದ ೨೧೨ ಗ್ರಂಥಾಲಯಗಳಿಗೆ ೩೭೮೫.೧೯ಡಾಲರ್‌ 
ಬೆಲೆಯ ' ಸೂಚೀಪತ್ರಕಗಳನ್ನೊದಗಿಸಿತು. ೧೯೬೫ರಿಂದೀಚೆಗೆ ಕಾಂಗ್ರೆಸ್‌ ಗ್ರಂಥಾಲಯದ , ಮುದ್ರಿತ : 
ಸೂಚೀಪತ್ರಕಗಳ ಮಾರಾಟದಲ್ಲಿ ಆಗಿರುವ ಬೆಳವಣಿಗೆಯನ್ನು ಕೆಳಗೆ ಕೊಟ್ಟಿರುವ ವಿವರಣ ಪಟ್ಟಿ 


ಯಿಂದ ಗಮನಿಸಬಹುದು. 


೨೦ ಮಾನವಿಕ ಕರ್ಣಾಟಕ 


PNA SEN SINS A ತಸ್‌ ಲರು ಸ 


ಮಾರಾಟವಾದ ಮುದ್ರಿತ ಸೂಚೀ 


| ವರ್ಷ.  ಪುತ್ರಕಗಳ ಒಟ್ಟು ಸಂಖ್ಯೆ(ಲಕ್ಷಗಳಲ್ಲಿ) | 
೧೯೬೬ ೫೨ 
೧೯೬೭ ೬೪ § 
೧೬೯೮ ೭೦ 4. 
೧೯೬೯ ೬೦ 
೧೯೭೦ ೭೧ ಶಿ 
೧೯೭೧ ೭೪ 
೧೯೭೨ ೭೨ 


ಈಸೂಚೀಪತ್ರಕ ಮಾರಾಟ ಕಾರ್ಯಕ್ರಮ ಅಂಕಿ-ಅಂಶಗಳ ದೃಷ್ಟಿಯಿಂದ ಯಶಸ್ವಿಯಾದರೂ ಈ? 
ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುತ್ತಿದ್ದ ಅನೇಕ ಗ್ರಂಥಾಲಯಗಳಿಗೆ ಕೇಂದ್ರೀಕೃತ ಸೂಚೀಕರಣ ' 
ವ್ಯವಸ್ಥೆ ಯ ಪೂರ್ಣ ಪ್ರಯೋಜನ ಪಡೆಯಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಮುಖ್ಯವಾಗಿ ಎರಡು 
ಕಾರಣಗಳಿದ್ದವು: 
1 ವಿವಿಧ ಗಂಥಾಲಯಗಳ ಸೂಚೀಪತ್ರಕ ಬೇಡಿಕೆಗಳನ್ನು ಕೂಡಲೆ ಪೂರೈ ಸಲು ಕಾಂಗ್ರೆಸ್‌ % 
ಸ ಸಾಧ್ಯವಾಗಲಿಲ್ಲ. ಅಂದರೆ ಕಾಂಗ್ರೆಸ್‌ ಗ್ರಂಥಾ ಲಯದ ಸೂಚೀಕರಣ ವ್ಯವಸ್ಥೆ ಯಲ್ಲಿ ' 
ಸಾಕಷ್ಟು. ವಿಳಂಬವಾಗುತ್ತಿತ್ತು. ಈ ಕಾರಣದಿಂದಾಗಿ ಕಾಂಗ್ರೆಸ್‌ ಗ್ರಂಥಾಲಯದ ಸೌಲಭ್ಲವನ್ನು 
ಶ್ರಯಿಸಿದ ಗ್ರಂಥಾಲಯಗಳು ತಮ್ಮ ಪುಸ್ತಕಗಳು ಶೀಘ್ರವಾಗಿ ಓದುಗರಿಗೆ ಒದಗುವಂತೆ ಮಾಜಟು 
ಸಾಧ್ಯವಾಗಲಿಲ್ಲ. ಈ ಸಮಸ್ಯೆ ಎಲ್ಲ ಗ್ರಂಥಾಲಯಗಳಿಗೂ ಏಕಪ್ರಕಾರವಾಗಿ ಅನ್ವಯಿಸಣಜ್ಹಿರೂ ' 
ಸ ವಿಶಿಷ್ಟ ಹಾಗೂ ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳು ಈ ಸಮಸ್ಯೆಯನ್ನು ತೀವ್ರವಾಗಿ 
ದುರಿ ಸಬೇಕಾಯಿತು. ಅಂದರೆ ಕಾಂಗ್ರೆಸ್‌ ಗ್ರಂಥಾಲಯ ತನ್ನ ಕೇಂದ್ರೀಕೃತ ಸೂಚೀಕರಣ ವ್ಯವಸ್ಥೆ 
ಕಾರಿಯಾಗಲು ಗ್ರಂಥಗಳನ್ನು ತ್ವರಿತವಾಗಿ ಸೂಚೀಕರಿಸಿ ಆ ಸೂಚೀಮಾಹಿತಿಯನ್ನು ವಿತರಣೆ 
ಮಾ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಯಿತು. 
ತ 


ಲಲನ ವ 
ಆಲ 


1. 
ು 
ತ್ಲ 
ಗ್ದ 


ಕಾಂಗ್ರೆಸ್‌ ಸಹಾಯದ ಸೂಚೀಪತ್ತಕ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದ 
ಅನೇಕ ವಿಶ್ವವಿದ್ಯಾಲಯ ಗ್ರಂಥಾಲಯಗಳ ಸಮಸ್ಯೆಗಳನ್ನು ಕಾಂಗ್ರೆಸ್‌ ಗ್ರಂಥಾಲಯದ "ಮುದ್ರಿತ ' 
ಸೂಚೀಪತ್ರಕ ಸೌಲಭ್ಯ' (Printed Catalog Card Service) ಪೂರ್ಣವಾಗಿ ಬಗೆಹರಿಸ 
ಲಿಲ್ಲ. ಕಾಂಗ್ರೆಸ್‌ Rs ಈ ಸೌಲಭ್ಯ ದೇಶೀಯ ಪ್ರಕಟನೆಗಳಿಗೇ ಸೀಮಿತವಾಗಿತ್ತು, 
ಸಾರ್ವಜನಿಕ ಗ್ರಂಥಾಲಯಗಳ ಪುಸ್ತಕ ಸಂಗ್ರ ತೆಯ ಕಾರ್ಯಕ್ರಮ ಬಹುಮಟ್ಟಿಗೆ ದೇಶೀಯ ಪ್ರಕಟನೆ ' 
ಗಳಿಗೇ ಸೀಮಿತವಾಗಿದ್ದು ದರಿಂದ fk: ಗ್ರಂಥಾಲಯದ ಈ ಸೌಲಭ್ಯ ಅವುಗಳ ಸೂಚೀ | 
ಪತ್ತಕ ಆವಶ ಕತೆಯನ್ನು ಬಹುಮಟ್ಟಿಗೆ ಪೂರೈಸಿತು. ಆದರೆ ವಿಶ್ವವಿದ್ಯಾಲಯ ಗ್ರಂಥಾಲಯಗಳ ' 
ಗ್ರಂಥಸಂಗ್ರ ಹಣೆಯ ಕಾರ್ಯಕ್ರ ಮ ದೇಶೀಯ ಪ್ರಕಟನೆಗಳಿಗೇ ಸೀಮಿತವಾಗಿರಲಿಲ್ಲ. ಈ ಗ್ರಂಥಾಲಯ 
ಗಳು ೩೦-೫೦%ರಷ್ಟು "ದೇಶೀ ಪ್ರಕಟನೆಗಳನ್ನು ಸಂಗ್ರಹಿಸುತ್ತಿದ್ದುವು. ಕಾಂಗ್ರೆಸ್‌ ಗ್ರಂಥಾಲಯದ 
ಮುದ್ರಿತ ಸೂಚೀಪತ್ರಕ ಸೌಲಭ್ಯ ಈ ಪ್ರಕಟನೆಗಳನ್ನು ಒಳಗೊಂಡಿರಲಿಲ್ಲವಾದ್ದ ರಿಂದ ಈ ಎಲ್ಲ 
ಗ್ರಂಥಾಲಯಗಳೂ. ಈ ಪ್ರಕಟನೆಗಳನ್ನು ಸ್ವತಃ ಸೂಚೀಕರಿಸಬೇಕಾಗುತ್ತಿತ್ತು. = ಮೊದಲೇ ಹೇಳಿರು 
ವಂತೆ ಅಮೆರಿಕದ ಗ್ರಂಥಾಲಯಗಳಲ್ಲಿ ಸೂಚೀಕರಣದ ವೆಚ್ಚ ವಿಶೇಷವಾಗಿತ್ತು. ಈ ಕಾರಣಗಳಿಂದಾಗಿ 
ವಿದೇಶೀ ಪುಸ್ತಕಗಳಿಗೂ ಸೂಚೀಮಾಹಿತಿಯನ್ನು ಒದಗಿಸುವ ಸಾಧ್ಯತೆಯನ್ನು ಕಾಂಗ್ರೆಸ್‌ ಗ್ರಂಥಾಲಯ 


ಪರಿಶೀಲಿಸಬೇಕೆಂದು ಈ ಗ್ರಂಥಾಲಯಗಳು ಸಂಶೋಧನ ಗ್ರ ಲಯಗಳ ಸಂಘದ ಮೂಲಕ 
ಕೇಳಿಕೊಂಡುವು. 


ತ 4. 


x 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೨೧ 


ಮೇಲೆ ಹೇಳಿದ ಎರಡು ಕೊರತೆಗಳನ್ನು ತುಂಬಲು ಸೂಚೀಪತ್ರಕ ಸೌಲಭವೇ ಅಲ್ಲದೆ, ಇನ್ನೂ 
ಹಲವಾರು ಕಾರ್ಯಕ್ರಮಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್‌ ಗ್ರಂಥಾಲಯ ಕೈಗೊಂಡಿದೆ. 
ಇವುಗಳಲ್ಲಿ ಮುಖ್ಯವಾದವೆಂದರೆ: ಹ 

೧ ಪ್ರಕಟನಪೂರ್ವ ಸೂಚೀಕರಣ (Cataloging-at-Source) 

೨ ರಾಷ್ಟ್ರೀಯ ಗ್ರಂಥಸಂಗ್ರಹಣೆ ಹಾಗೂ ಸೂಚೀಕರಣವ್ಯವಸ್ಥೆ 

ಷು ಶ್ರಿ ಎ 
(National Program for Acquisitions and Cataloging) 
೩ ಯಂತ್ರವಾಚಕ ಸೂಚಿ ಯೋಜನೆ 


(Machine Readable Catalog Project or Project MARC) 
ಈ ಎಲ್ಲ ಕಾರ್ಯಕ್ರಮಗಳನ್ನೂ ಸ್ಟೂಲವಾಗಿ ಪರಿಶೀಲಿಸಿ ಅನಂತರ ಕೇಂದ್ರೀಕೃತ ಗ್ರಂಥಸೂಚೀಕರಣದಲ್ಲಿ 


ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರವನ್ನು ಒಟ್ಟಾಗಿ ವಿಮರ್ಶಿಸುವುದು ಉಚಿತವೆನಿಸುತ್ತದೆ. 


ಪ್ರಕಟಣಪೂರ್ವ ಸೂಚೀಕರಣ 


ಪುಸ್ತಕದಲ್ಲೇ ಅದರ ಸೂಚೀಮಾಹಿತಿಯನ್ನು ಮುದ್ರಿಸಬೇಕೆಂಬ ಉದ್ದೇಶ ಹೊಸತೇನೂ ಅಲ್ಲ. 
ಕೇಂದ್ರೀಕೃತ ಗ್ರಂಥಸೂಚೀಕರಣದ ಬೆಳವಣಿಗೆಯನ್ನು ಗಮನಿಸಿದರೆ ೧೯ನೆಯ ಶತಮಾನದಲ್ಲೇ 
ಮೆಲ್‌ವಿಲ್‌ ಡ್ಯೂಯಿ; ಆರ್‌. ಆರ್‌. ಬೋಕರ್‌ ಮುಂತಾದವರೆಲ್ಲ ಈ ರೀತಿಯ ಕಾರ್ಯಕ್ರಮ 
ವೊಂದಕ್ಕೆ ಸಲಹೆಗಳನ್ನಿತ್ತಿದ್ದರೆಂಬುದು ತಿಳಿದುಬರುತ್ತದೆ. ಪ್ರಾಯಶಃ ಆ ಕಾಲಕ್ಕೆ ಬಹಳ ಮುಂಬರೆದ 
ಸಲಹೆಗಳಾದ್ದರಿಂದ ಆ ಸಲಹೆಗಳಾವುವೂ ಕಾರ್ಕರೂಪಕ್ಕೆ ಬರಲಿಲ್ಲ. 6೯೫೮ರಲ್ಲಿ ಅಮೆರಿಕದ "ಗ್ರಂಥಾಲಯ 
ಗಳ ಸಾಧನ ಸಂಪತ್ತುಗಳ ಮಂಡಳಿ' (Council on Lirary Resources) ಕಾಂಗ್ರೆಸ್‌ 
ಗ್ರಂಥಾಲಯಕ್ಕೆ ಸಹಾಯದ್ರವ್ಮವನ್ನು ಒದಗಿಸಿ "ಪ್ರಕಟನಪೂರ್ವ ಸೂಚೀಕರಣ'ವನ್ನು ಒದಗಿಸುವ 
ಸಾಧ್ಯತೆಗಳನ್ನು ಪರಿಶೀಲಿಸಬೇಕೆಂದು ಕೇಳಿಕೊಂಡಿತು. ಅಮೆರಿಕದ ಪ್ರಮುಖ ಗ್ರಂಥಾಲಯ ವಿಜ್ಞಾನಿ 
ಗಳಲ್ಲಿ ಒಬ್ಬರಾದ ಆಂಡ್ರ್ಯೂ ಅನ್‌ಬಾರ್ನ್‌ರವರು ಅಂಥ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ 
ಕಾರ್ಕರೂಪಕ್ಕೆ ತರುವ ಸಾಧ್ಯತೆಯನ್ನು ಪರಿಶೀಲಿಸಲು ಕಾಂಗ್ರೆಸ್‌ ಗ್ರಂಥಾಲಯ ಒಂದು ಮಾರ್ಗ 
ದರ್ಶಿ ಪ್ರಾಯೋಜನೆ (Pilot Pro]ೀಂt) ಕೈಗೊಳ್ಳಬೇಕೆಂದು ಸಲಹೆಮಾಡಿದರು. "ಗ್ರಂಥಾಲಯ 
ಸಾಧನ ಸಂಪತ್ತುಗಳ ಮಂಡಳಿ' ಈ ಯೋಜನೆಗೆ $ ೫,೫೦೦ರಷ್ಟು ಸಹಾಯದ್ರವ್ಯ ಒದಗಿಸಿತು. ಈ 
ಯೋಜನೆಯ ಪ್ರಕಾರ ಕಾಂಗ್ರೆಸ್‌ ಗ್ರಂಥಾಲಯ ಪುಸ್ತಕದ ಕರಡುಪ್ರತಿಗಳಿಂದ ಸೂಚೀಕರಿಸುವ 
ಹಾಗೂ ಸೂಚೀಮಾಹಿತಿಯನ್ನು ಪುಸ್ತಕದಲ್ಲೇ ಮುದ್ದಿಸುವ ಸಾಧ್ಯತೆಯನ್ನು ಪರಿಶೀಲಿಸಲು ಒಂದು 
ವರ್ಷಾವಧಿಯ , ಒಂದು. ಪ್ರಯೋಗ ನಡೆಸಿತು. ಪುಸ್ತಕದಲ್ಲಿ ಮುದ್ರಿತವಾದ ಸೂಚೀಮಾಹಿತಿಯ 
ಉಪಯೋಗವನ್ನೂ ಕಾಂಗ್ರೆಸ್‌ ಗ್ರಂಥಾಲಯ ಪರಿಶೀಲಿಸಬೇಕಾಯಿತು. ಈ ಅವಧಿಯಲ್ಲಿ ಪುಸ್ತಕಗಳ 
ಪುಟಗಳ. ಕರಡುಪ್ರತಿಗಳಿಂದ ೧೨೦೩ ಪುಸ್ತಕಗಳನ್ನು ಕಾಂಗ್ರೆಸ್‌ ಗೃಂಥಾಲಯ ಸೂಚೀಕರಿಸಿತು. ಈ 
ಬಗ್ಗೆ ಬಳಕೆದಾರರ (Consumers) ಪ್ರತಿಕ್ರಿಯೆಯನ್ನು ಅರಿಯಲು ಕಾಂಗ್ರೆಸ್‌ ಗ್ರಂಥಾಲಯದ 
ಒಂದು ತಂಡ ಸುಮಾರು ೨೦೦ ಗ್ರಂಥಾಲಯಗಳಿಗೆ ಭೇಟಿಯಿತ್ತಿತು. ಸಮಾಕ್ಷೆಯ ಅನಂತರ ಈ 
ತಂಡ “ಪ್ರಕಟನಪೂರ್ವ ಸೂಚೀಕರಣಕ್ಕೆ ಗ್ರಂಥಾಲಯಗಳಿಂದ ಬೇಡಿಕೆ ಇದೆ ಹಾಗೂ ಗ್ರಂಥಾಲಯಗಳು 
ಪುಸ್ತಕದಲ್ಲೇ ಮುದ್ರಿತವಾದ " ಸೂಚೀಮಾಹಿತಿಯನ್ನು ವಿವಿಧೊದ್ದೇಶಗಳಿಗಾಗಿ ಪರಿಣಾಮಕಾರಿ 
ಯಾಗಿ ಬಳಸಿಕೊಳ್ಳುತ್ತಿವೆ” ಎಂಬ ತೀರ್ಮಾನಕ್ಕೆ ಬಂತು. ಆದಾಗ್ಯೂ ಕಾಂಗ್ರೆಸ್‌ . ಗ್ರಂಥಪಾಲಕ 
ಒಂದು ಹೇಳಿಕೆಯನ್ನಿತ್ತು, ಈ ಯೋಜನೆಯನ್ನು ಪೂರ್ಣಪ್ರಮಾಣದಲ್ಲಿ ಮುಂದುವರಿಸಲು ಸಾಕಷ್ಟು 
ಸಮರ್ಥನೆಗಳಿಲ್ಲ ಎಂದು ತಿಳಿಸಿದರು. ೧೯೫೮-೫೯ರ ಕಾಂಗೆಸ್‌ ಗ್ರಂಥಾಲಯದ ಈ ಪ್ರಯೋಗ 
ಈ ರೀತಿ ಕೊನೆಗೊಂಡಿತು. ಈ ಪ್ರಯೋಗದ ಅನಿರೀಕ್ಷಿತ ಅಂತ್ಯವನ್ನು ಅಮೆರಿಕದ ಬಹುತೇಕ ಗ್ರಂಥ 
ಪಾಲರು ತೀವ್ರವಾಗಿ ಖಂಡಿಸಿದರು. 


ಸಿಪಿ ಮಾನವಿಕ ಕರ್ಣಾಟಕ 
[| 

ಈ ಪ್ರಾಯೋಜನೆ ಕಾಂಗ್ರೆಸ್‌ ಗ ಗ್ರಂಥಾಲಯಕ್ಕೆ ಹಾಗೂ ಪುಸ್ತಕ ಪ್ರ ಕಾಶಕರಿಗೆ ವಿಶೇಷ ತೊಂದರೆಯ 
ಮೂಲವಾಗಿತ್ತು ಎಂಬುದು ನಾವು ಗಮನಿಸಬೇಕಾದ ಮುಖ್ಯ ಅಂಶ. ಈ ಪ್ರಯೋಗ ಪೂರ್ಣ 
ಯಶಸ್ವಿಯಾಗಿತ್ತು ಮತ್ತು ಕಾಂಗ್ರೆಸ್‌ ಗ್ರಂಥಪಾಲರ ಹೇಳಿಕೆಗೆ ಸಹ ಆಧಾರವೂ ಇರಲಿಲ್ಲ ಎಂಬುದು 
ಕೆಳಗೆ ಕೊಟ್ಟಿ ರುವ ಕೆಲವು ಮಾಹಿತಿಗಳಿಂದ ಸ್ಪಷ್ಟವಾಗುತ್ತದೆ. 

೧ ಪಾಯೋಜನೆ ಆರಂಭವಾದಾಗ ಒಂದು ವರ್ಷದ ಅವಧಿಯಲ್ಲಿ ೧೦೦೦ ಪುಸ್ತ ಸ್ತಕಗಳನ್ನು 
ಸೂಚೀಕರಿಸಬೇಕೆಂಬ ಉದ್ದೇಶವಿದ್ದರೂ ಕೇವಲ ೯ ತಿಂಗಳುಗಳ ಅವಧಿಯಲ್ಲಿ ಗ್ರಂಥಾಲಯ ೧೨೦೩ 
ಪುಸ್ತಕಗಳನ್ನು ಸೂಚೀಕರಿಸಿತ್ತು. ಕ 

೨ ಪುಸ್ತಕದಲ್ಲೇ ಮುದ್ರಿತವಾದ ಸೂಚೀಮಾಹಿತಿಯಲ್ಲಿ ೫೦% ರಷ್ಟು ಪುಸ್ತಕಗಳ ಸೂಚೀ 
ಮಾಹಿತಿಗಳಲ್ಲಿ ತಪ್ಪುಗಳಿದ್ದುವೆಂದು ವರದಿಯಾಗಿದ್ದರೂ ಬಹುತೇಕ ಪುಸ್ತಕಗಳಲ್ಲಿ ಈ ತಪ್ಪು ಮುದ್ರಣ 
ವಿವರಣೆ (Imprint) ಅಥವಾ ಪುಟಸಂಖ್ಯೆ (Collation) ವಿಭಾಗಗಳಿದ್ದ ೨ವು. ಬಹುತೇಕ 
ಗ್ರಂಥಾಲಯಗಳು ತಮ್ಮ ಸೂಚೀಪತ್ರಗಳಲ್ಲಿ ಈ ಮಾಹಿತಿಗಳಿಗೆ ಅಷ್ಟೇನೂ ಪ್ರಾಧಾನ್ಯ ನೀಡಿರಲಿಲ್ಲ. 


೩ ಗ್ರಂಥಾಲಯಗಳಿಗೆ ಈ ಯೋಜನೆ ಉಪಯೋಗವಾಗುವಂತಿದ್ದಲ್ಲಿ ನಮುಗೆಷ್ನ ಫೇ ತೊಂದರೆ 
ಯಾದರೂ ತಮ್ಮ ಸಹಕಾರವನ್ನು ಮುಂದುವರಿಸಿಕೊಂಡು ಬರುವುದಾಗಿ ಸಕ ಪ್ರಕಾಶಕರು 
ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ಆಶ್ವಾಸನೆಯನ್ನಿತ್ತಿದ್ದರು. 


ಇಸ್ಟ ಬಿ ಎ 
೧೯೬೯ರಲ್ಲಿ ಜೋಸೆಫ ಸೆ ಕ 
ಜಾ 


ಲರ್‌ರವರು "ಲೈಬ್ರೆರಿ ಜರ್ನಲ್‌'ನಲ್ಲಿ * Top priority for 
Cataloging in source’ ಎಂಬ 


ಶೀರ್ಷಿಕೆಯಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿದರು. ಈ 
ಮಧ್ಯೆ ಕಾಂಗ್ರೆಸ್‌ ಗ್ರಂಥಾಲಯ ಕಾಡ 'ಪ್ರಕಟನಪೂರ್ವ ಸೂಚೀಕರಣ'ವನ್ನು ಪುನಃ ಪ್ರಾರಂಭಿಸುವ 
ಬಗ್ಗೆ ವಿವಿಧ ಗ್ರಂಥಾಲಯಗಳ ಅಭಿಪ್ರಾಯವನ್ನು ಕೇಳಿ ಒಂದು ಸಮಾಕ್ಲೆಯನ್ನು ನಡೆಸಿತು. 
ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಬಹುಮಟ್ಟಿನ ಗ್ರಂಥಾಲಯಗಳು ಈ ಉದ್ದೇಶವನ್ನು ಉತ್ಸುಕತೆಯಿಂದ 
ಸ್ವಾಗತಿಸಿದುವು. ಪುಸ್ತಕ ಪ್ರಕಾಶಕರು ಕೂಡ ಈ ಯೋಜನೆಯನ್ನು ಯಶಸ್ವಿಯಾಗಿಸುವಲ್ಲಿ ಕಾಂಗ್ರೆಸ್‌ 


ಗ್ರಂಥಾಲಯಕ್ಕೆ ತಮ್ಮ ಸಹಕಾರ ಕೊಡುವುದಾಗಿ ಆಶ್ವಾಸನೆ ನೀಡಿದರು. ಮತ್ತೆ "ಗ್ರಂಥಾಲಯ. 


ಸಾಧನಸುಪತ್ತುಗಳ ಮಂಡಳಿ" ಈ ಯೋಜನೆಗೆ $ ೪೦ (೦0೦ದಷ್ಟು ಸಹಾಯದ್ರವ್ಯ ಒದಗಿಸಿತು. 
ಇದೇ ಅಲ್ಲದೆ ಅಮೆರಿಕದ "ಮಾನವಿಕಗಳಿಗಾಗಿ ರಾಷ್ಟ್ರೀಯ ದತ್ತಿ'ಯೂ (National Endow- 
ment for ೬. 1130006) ಈ ಯೋ ಜನೆಗೆಂದು ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ - ಧನಸಹಾಯ 

ಒದಗಿಸಿತು. ಈ ಪ್ರಕಾರ ೧೯೭೧ರ ಜುಲೈ ೧ರಿಂದ ಕಾಂಗ್ರೆಸ್‌ ಗ್ರಂಥಾಲಯ ಪ್ರಕಟನಪೂರ್ವ 


ಸೂಚೀಕರಣವನ್ನು ಹಲವು ಬದಲಾ (ಡನೆ ಮತ್ತೆ ಪ್ರಾರಂಭಿಸಿತು. ೧೯೫೮-೫೯ರ 


ಪ್ರಯೋಗದಲ್ಲಿ ಆದ ಬಹುಮಟ್ಟಿನ ತಪ್ಪುಗಳು ಮುದ್ದಣ ವಿವರಣೆ ಹಾಗೂ ಪುಟಸಂಖ್ಯೆ ವಿಭಾಗ 


ಗಳಲ್ಲಿದ್ದುದರಿಂದ ೧೯೭೧ರ ಯೋ ಜನೆಯ ಪ್ರಕಾರ ಪುಸ ಕದಲ್ಲಿ ಮುದಿ ಿತವಾದ ಸತಸಮಾಹಿ 
ಈ "ಎರಡು ಮಾಹಿತಿಗಳು ಇರುವುದಿಲ್ಲ. 


ಪ್ರಸಕ್ತ ಪ್ರತಿ ವಾರ ಸುಮಾರು ೨೫೦-೩೦೦ ಗ ಗ್ರಂಥಗಳ ಕರಡುಪ್ರತಿಗಳು ಕಾಂಗ್ಲೆ ಸ ಸ್‌ಗ ಸಂಥಾಲಯಕ್ಕೆ 
ಬರುತ್ತಿವೆ. ಪ್ರತಿವರ್ಷ ೧೩,೦೦೦-೧೮,೦೦೦ ದೇಶೀಯ ಪ್ರಕಟನೆಗಳು ಪುಸ್ತಕದ ಒಂದು ನಿರ್ದಿಷ್ಟ 
ಭಾಗದಲ್ಲಿ ಮುದ್ರಿತ ಸೂಚೀಮಾಹಿತಿಯನ್ನು ಹೊಂದಿರುತ್ತವೆ. ಅಂದರೆ ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಪ್ಲಕಟವಾಗುತ್ತಿರುವ ವ್ಮಾ ಪಾರ ಪ್ರಕಟನೆಗಳ (Trade Publications) 
ಪೈಕಿ ೫೦-೫೫% ರಷ್ಟು ಪ್ರಕಟ್ಟನಗಳಲ್ಲಿ ಮುದ್ರಿ ತ ಸೂಚೀಮಾಹಿತಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ 
ಅಮೆರಿಕದ ಅನೇಕ ದೊಡ್ಡ ಸಕ ಪ್ರಕಾಶಕರು ಈ ಯೋಜನೆಯಲ್ಲಿ ಭಾಗವಹಿಸತೊಡಗಿದ್ದಾರೆ. 


೧೯೭೩ರ ಜುಲೈ ವರದಿಯ ಪ್ರಕಾರ ಈ ಯೋಜನೆಯಲ್ಲಿ ಕೆಳಗಿನ ವಿವರಣಪಟಿ ಕ್ಟಿಯಲ್ಲಿ 
ಕಾಣಿಸಿರುವಂತೆ ಪ ಪ್ರಕಾಶಕರು ಭಾಗವಹಿಸಿಸುತ್ತಿ ದ್ದ ರು: 


ತಿ 
} 
k 


ಹ ಡು ಥಕ 


PCE ರಡ 


ನಹವ 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೨೩ 


ಬ 
ಹೊಸ ಪ್ರಕಾಶಕರು ೨೦೦ ೨೦೫ ೪೦೫ 
ಹೊಸ ಪುಸ್ತಕಗಳು ೬೫೦೦ ೧೨೦೦೦ ೧೮೫೦೦ 


ಕಾಂಗ್ರೆಸ್‌ ಗ್ರಂಥಾಲಯದ ಈ ಯೋಜನೆಯಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಗ್ರಂಥಾಲಯವೂ ಸಹಕೆರಿ 
ಸುತ್ತಿದೆಯೆಂಬುದು ಗಮನಾರ್ಹವಾದ ಅಂಶ. 


ರಾಷ್ಟ್ರೀಯ ಗ್ರಂಥಸಂಗ್ರಹಣೆ ಹಾಗೂ ಸೂಚೀಕರಣ ವ್ಯವಸ್ಥೆ 


ಈ ಮೊದಲೇ ಹೇಳಿದಂತೆ ಕಾಂಗ್ರೆಸ್‌ ಗ್ರಂಥಾಲಯದ " ಮುದ್ರಿತ ಸೂಚೀಪತ್ರಕ ಸೌಲಭ್ಯ' ದೇಶದ 
ವಿಶ್ವವಿದ್ಯಾಲಯ ಗ್ರಂಥಾಲಯಗಳಿಗೆ ಅಷ್ಟೇನೂ ಉಪಯೋಗಕರವಾಗಿರಲಿಲ್ಲ. ಸಂಶೋಧನ 
ಗ್ರಂಥಾಲಯಗಳ ಸಂಘ ಈ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂಬುದೇ ಈ ಎಲ್ಲ ಗ್ರಂಥಾಲಯಗಳ 
ಅಪೇಕ್ಸೆಯಾಗಿತ್ತು. ೧೯೬೪ರ ಜನವರಿ: ೨೬ರಂದು ನಡೆದ ಈ ಸಂಘದ ೬೩ನೆಯ ಸಮಾವೇಶದಲ್ಲಿ 
ಕೆಳಗಿನ ತೀರ್ಮಾನವನ್ನು ಸರ್ವಾನುಮತದಿಂದ ಕೈಗೊಳ್ಳಲಾಯಿತು: 


೧ ಸಂಶೋಧನ ಗ್ರಂಥಾಲಯಗಳ ಸೂಚೀಕರಣ ವೆಚ್ಚ ಗಣನೀಯ- ಪ್ರ ಮಾಣದ್ದು. 
೨ ಈ ಗ್ರಂಥಾಲಯಗಳು ' ಸ್ವತಃ ಸೂಚೀಕರಿಸಬೇಕಾದ ಗ್ರಂಥಗಳ ಸಂಖ್ಯೆ ಕ್ರಮೇಣ 


ವೊ [x 
ಹಚು ಅಟ 
ಸ 


ಈ ಗ್ರಂಥಾಲಯಗಳಲ್ಲಿ ಸೂಚೀಕರಿಸದೆ ಉಳಿದ' ಗ್ರಂಥಗಳ ಸಂಖ್ಯೆ ' (Catalog- 
ing ೩೯೯೦೩೯೩8೮5) ಕ್ರಮೇಣ ಹೆಚ್ಚುತ್ತಿದೆ. ೧೯೫೩-೬೩ರ ಅವಧಿಯ 
ಹತ್ತು ವರ್ಷಗಳಲ್ಲಿ ಈ ಸಂಖ್ಯೆ ೧೦%ರಷ್ಟು ಹೆಚ್ಚಾಗಿತ್ತು. 

ಈ ಅಂಶಗಳನ್ನು ಗಮನಿಸಿ ಮುಂದಿನ ಐದು ವರ್ಷಗಳಲ್ಲಿ ಸಂಘ ಕಾಂಗೆಸ್‌ ಗ್ರಂಥಾಲಯ 
ದೊಡನೆ ಸಹಕರಿಸಿ, ದೇಶದ ವಿಶ್ವವಿದ್ಯಾನಿಲಯ ಹಾಗೂ ಇತರ ಸಂಶೋಧನ ಗ್ರಂಥಾಲಯಗಳು 
ಸ್ವತಃ ಮಾಡಬೇಕಾದ ಸೂಚೀಕರಣ ಕಾರವನ್ನು ಆದಷ್ಟುಮಟ್ಟಿಗೆ ಕಡಿಮೆಮಾಡಲು ಕಾರ್ಯಕ್ರಮಗಳನ್ನು 
ರೂಪಿಸಬೇಕು. ಶೆ 

ಈ ಹೊಸ ಕಾರಕ್ರಮಗಳನ್ನು ಯಾವುದೇ ಗ್ರಂಥಾಲಯ ಕೈಗೊಂಡರೂ ಆ ಗ್ರಂಥಾಲಯ 
ವಿದೇಶೀ ಪ್ರಕಟನೆಗಳಿಗೆ ಸೂಚೀಕರಣ ಒದಗಿಸಬೇಕಾಗುತ್ತಿತ್ತೆಂಬುದು ವಿದಿತ. ಅಮೆರಿಕದ ರಾಷ್ಟ್ರೀಯ 
ಗ್ರಂಥಾಲಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಕಾಂಗ್ರೆಸ್‌ ಗ್ರಂಥಾಲಯ ಈ ಕಾರ್ಯವನ್ನೂ ವಹಿಸಿ 
ಕೊಳ್ಳಲು ಮುಂದೆ ಬಂತು. ಎರಡು ಕಾರಣಗಳಿಗಾಗಿ ಕಾಂಗ್ರೆಸ್‌ ಗ್ರಂಥಾಲಯ ಈ ಕಾರ್ಯಕ್ರಮಗಳನ್ನು 
ವಹಿಸಿಕೊಳ್ಳುವುದು ಸೂಕ್ತವೆಂದು ಹೇಳಬಹುದು. 

೧ ಕಾಂಗ್ರೆಸ್‌ ಗ್ರಂಥಾಲಯ ವಿಶ್ವದ ಹಲವು ದೇಶಗಳಲ್ಲಿದ್ದ P. L. 480 ಹಣವನ್ನು 
ಉಪಯೋಗಿಸಿಕೊಂಡು ವಿದೇಶೀ ಪ್ರಕಟನೆಗಳನ್ನು ಗಮನೀಯ ಪ್ರಮಾಣದಲ್ಲಿ 
ಆಗಲೇ ಸಂಗ್ರಹಿಸುತ್ತಿತ್ತು; ಮತ್ತು | 
ದೇಶೀಯ *ಪ್ರಕಟನೆಗಳಿಗೆ ಕೇಂದ್ರೀಕೃತ ಸೂಚೀಕರಣ ವ್ಯವಸ್ಥೆಯೊಂದನ್ನು ಆಗಲೇ 
ಕಾರ್ಯರೂಪಕ್ಕೆ ತಂದಿತ್ತು. 
ಅಂದರೆ ಈ ಹೊಸ ಕಾರ್ಯಕ್ರಮ ಕಾಂಗ್ರೆಸ್‌ ಗ್ರಂಥಾಲಯದ ಹಲವು ವಿಭಾಗಗಳ ಕಾರ್ಯವಿಸ್ತರಣೆ 


೩೨ 


lo 


ಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಲು ಸಂಶೋಧನ ಗ್ರಂಥಾಲಯಗಳ ಸಂಘ ಒಂದು 
(Shared Cataloging Committee) ರಚಿಸಿತು. ಈ ಸಮಿತಿಯ 


5೪ ಮಾನವಿಕ ಕರ್ಣಾಟಕ 


ಸಲಹೆಗಳನ್ನು ಕಾಂಗ್ರೆಸ್‌ ಗ್ರಂಥಾಲ್ಲಯ ತತ್ವ್ವಶಃ ಒಪ್ಪಿ ಕೊಂಡರೂ, ಕಾಂಗ್ರೆಸ್‌ ಗ್ರಂಥಪಾಲರು 
ಒಂದು ಹೇಳಿಕೆಯನ್ನಿತ್ತು, ಅಮೆರಿಕದ ಸಂಸತ್‌ ಬಂದು ಶಾಸನದ ಮೂಲಕ ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ 
ತನ್ನ ಕಾರ್ಯಕ್ರವ ಮಗಳನ್ನು ವಿಸ್ತರಿಸಲು ಆದೇಶ ನೀಡಿದರೆ ಮಾತ್ರ ಈ ಸಲಹೆಗಳನ್ನು ಕಾರ್ಯ 
ರೂಪಕ್ಕೆ ತರಲು ಸಾಧ್ಯ ವೆಂದರು. 

ಹೆಚ್ಚುಕಡಿಮೆ ಇದೇ ಸಮಯದಲ್ಲೆ "ಪ್ರೌಢಶಿಕ್ಷಣ ನಟ್ಟ! (Higher Education 
Bill) ಸಂಸತ್ತಿನ ಮುಂದಿತ್ತು. ಆ ವಿಧೇಯಕದ ಬಂದು ಅಂಗವಾಗಿ ಕಾಲೇಜ್‌ ಹಾಗೂ ವಿಶ್ವ 


ವಿದ್ಯಾಲಯಗಳಿಗೆ ಪುಸ್ತಕ ಹಾಗೂ ಇತರೆ ಗ್ರಂಥಾಲಯ ಸಾಮಗ್ರಿಗಳನ್ನು ಕೊಳ್ಳಲು ಸರ್ಕಾರ 


ಧನಸಹಾಯ ಒದಗಿಸಬೇಕೆಂಬ ಯೋಜನೆಯೂ ಇತ್ತು. ಈ ಮಸೂದೆಯಲ್ಲಿ ಹಲವು ಮಾರ್ಪಾಡು 
ಗಳನ್ನು ಮಾಡಿದರೆ ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ಕೇಂದ್ರೀಕೃತ ಗ್ರಂಥಸೂಚೀಕರಣವನ್ನೊದಗಿಸುವಂತೆ 
ಆದೇಶ ನೀಡಲು ಅದು ಉತ್ತಮ ಸಾರ! Rr ಸಂಶೋಧನ ಗ್ರಂಥಾಲಯಗಳ ಸಂಘ 
ನೇಮಿಸಿದ್ದ ಸಮಿತಿ ಕಂಡ ಸೊಂಡಿತು. ೧೯೬೫ರ ಮಾರ್ಚ್‌ ೧೦ರಂದು ಈ ಸಮಿತಿಯ ಅಧ್ಯಕ್ಷರಾದ 
ವಿಲಿಯಮ್‌ ಡಿಕ್ಸ್‌ ಇತರ ಹಲವು ಸದಸ್ಮರುಗಳೊಂದಿಗೆ ಸಂಸತ್ತಿನ ವಿಶೇಷ ಸಮಿತಿಯೊಂದರ ಮುಂದೆ 
ಹೇಳಿಕೆಯನ್ನಿತ್ತರು. ಆ ಹೇಳಿಕೆಯನ್ನು ಮುಕ್ತಾಯಮಾಡುತ್ತ ಅವರು, 


“ ಗ್ರಂಥಾಲಯ ಸಂಗ್ರಹಣೆಗಳನ್ನು ಉತ್ತಮಗೊಳಿಸುವಲ್ಲಿ (ಅಧಿನಿಯಮದ) ೨ನೆಯ 
ಶೀರ್ಷಿಕೆಯ ನಿಬಂಧನೆಗಳನ್ನು ಇನ್ನೂ ಪರಿಣಾಮಕಾರಿಯಾಗಿಸಲು ಯಾವುದಾದರೊಂದು 

ಗ್ರಂಥಾಲಯಕ್ಕೊ ಗ್ರಂಥಾಲಯ ಸಂಘಕ್ಕೊ, ಶಿಕ್ಷಣ ಕಚೇರಿಯ ಮೂಲಕ 
(1) ವಿಶ್ವದ ಎಲ್ಲೆಡೆ ಪ್ರಕಟವಾದ ಪ್ರೌಢಗ್ರಂಥಗಳನ್ನು . ಸಂಗ್ರಹಿಸಲು; ಮತ್ತು, 
(11) ಸಂಗ್ರಹಿಸಿದ ಗ್ರಂಥಗಳಿಗೆ ೩-೪ ವಾರಗಳಲ್ಲಿ ಸೂಚೀಕರಣವನ್ನೊದಗಿಸಲು 
ಸಾಕಷ್ಟು ಧನಸಹಾಯ ಒದಗುವಂತೆ "ಪ್ರೌಢ ಶಿಕ್ಷಣ ಮಸೂದೆ'ಯಲ್ಲಿ 

ನಮೂದಿಸಬೇಕು,” ಎಂದು ಹೇಳಿದರು. 

ಈ ಸಲಹೆಯನ್ನು ಸಂಸತ್ತಿನ ವಿಶೇಷ ಸಮಿತಿಯ ಸದಸ್ಯರು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. 
ಈ ಸಲಹ ೧೯೬೫ರ ನವಂಬರ್‌ ೮ರಂದು "ಪ್ರೌಢಶಿಕ್ಷಣ ಕಾಯಿದೆ'ಯ ಶೀರ್ಷಿಕೆ ೨ರ ಭಾಗವಾಗಿ 
ಅಸ್ತಿತ್ವಕ್ಕೆ ಬಂದಿತು. ಈ ಶಾಸನದ ಪ್ರಕಾರ ಕಾಂಗ್ರೆಸ್‌ ಗ್ರಂಥಾಲಯ ಕೆಳಗೆ ಕಂಡ 
ಕಾರ್ಯಗಳಿಗೆ ಬದ್ದವಾಯಿತು. 


(1) ಸಾಧ್ಯವಾದಷ್ಟು ಮಟ್ಟಿಗೆ ವಿಶ್ವದ ಎಲ್ಲೆಡೆ ಪ್ರಕಟವಾದ ಪ್ರೌಢಗ್ರಂಥಗಳನ್ನು 
ಸಂಗ್ರಹಿಸುವುದು; ಮತ್ತು ಸ 


(11) ಈ ರೀತಿ ಸಂಗ್ರಹಿಸಿದ ಗ್ರಂಥಗಳಿಗೆ ಸೂಚೀಮಾಹಿತಿಯನ್ನು ಮುದ್ರಿತ ಸೂಚೀ 
ಪತ್ರಕಗಳ ಮೂಲಕ ಅಥವಾ ಇನ್ನಾವುದೇ ಸೂಕ್ತರೀತಿಯಲ್ಲಿ ವಿತರಣೆಮಾಡುವುದು. 


ಈ ಅಧಿನಿಯಮವನ್ನು ಕಾರ್ಯರೂಪಕ್ಕೆ ತರಲು ಬೇಕಾಗುವ ಹಣಸಹಾಯವನ್ನು ಸಹ ಅಮೆರಿಕದ 
ಸಂಸತ್‌ ಒದಗಿಸಿತು. ಕಾಂಗ್ರೆಸ್‌ ಗ್ರಂಥಾಲಯವೂ ಈ ಕಾಯಿದೆಯ ಆದೇಶಗಳನ್ನು ಕಾರ್ಕರೂಪಕ್ಕೆ 
ತರಲು ತ್ವರಿತವಾಗಿ ಕಾರ್ಯಕ್ರಮಗಳನ್ನು ರೂಪಿಸತೊಡಗಿತು. ಸಂಶೋಧನ ಗ್ರಂಥಾಲಯಗಳ ಹಾ 
ನೇಮಿಸಿದ್ದ ಸಮಿತಿಯೊಂದಿಗೆ ಕಾಂಗೆಸ್‌ ಗ್ರಂಥಾಲಯದ ವರಿಷ್ಠರು ವಿಚಾರಮಾಡಿ "ರಾಷ್ಟೀಯ 
ಗ ಗ್ರಂಥಸಂಗ್ರ ಹಣೆ ಮತ್ತು ಸೂಚೀಕರಣ ವ್ಯ ವಸ್ಥೆ 'ಗೆ ಆಧಾರವಾದ ಕೆಳಗಿನ ಸಲಹೆಗಳನ್ನು ಮುಂದಿಟ ್ಚಿರು. 


೧ ಈ ವ್ಯವಸ್ಥೆ ಕಾಂಗ್ರೆಸ್‌ ಗ್ರಂಥಾಲಯವನ್ನು ದೇಶದ ರಾಷಿ ಪ್ರೀಯ ಗ್ರಂಥಾಲಯವಾಗಿ 


ಉತ್ತಮಗೊಳಿಸುವ ಹಾಗೂ ಇತರ ಗ್ರಂಥಾಲಯಗಳ. ಸೂಚೀಕರಣ ಜೇಡಕಿ 
ಗಳನ್ನು 
ದ್ವಂದ್ವ ಉದೆ ೇಶಗಳನ್ನು ಹೊಂದಿರತಕ್ಕ ದ್ದು. ಸನ್ನು 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೨೫ 


'೨ಈ ವ್ಯ ವಸೆ ಸಿ ಕಾಂಗ್ರೆಸ ಸ್‌ ಗ್ರಂಥಾಲಯದಲ್ಲಿ ಕೇಂದ್ರೀಕೃತವಾದರೂ ರಾಷ್ಠಿ ಕೀಯ ಕೃ ಕೃಷಿ ಗ್ರಂಥಾಲಯ 
ಹಾಗೂ ರಾಷ್ಟ್ರೀಯ ವೈದ್ಯಕೀಯ ಗ್ನ ಗಂಥಾಲಯಗಳೊಡನೆ ಸೂಚೀಕರಣ ಕಾರ್ಯವನ್ನು ಹಂಚಿಕೊಳ್ಳಲು 
ಕಾಂಗ್ರೆಸ್‌ ಗ್ರಂಥಾಲಯ ಕಾರ್ಯಕ್ರಮಗಳನ್ನು ರೂಪಿಸತಕ್ಕದ್ದು; ಮತ್ತು 


೩ ಯೋಜನೆಯ ಪ್ರಾರಂಭದಲ್ಲಿ ಸೂಚೀಕರಣ ಮಾಹಿತಿಯನ್ನು ಪತ್ರಕಗಳ ಮೂಲಕ ವಿತರಣೆ 
ಮಾಡಬೇಕಾದರೂ, ಮುಂದೆ ಈ ಮಾಹಿತಿಯನ್ನು  “ಯಂತ್ರವಾಚಕ ರೂಪಕ್ಕೆ (Machine 
Readable form) ವರ್ಗಾಯಿಸಲು ವ್ಯವಸ್ಥೆಮಾಡಬೇಕು. 


ಕಾಂಗ್ರೆಸ್‌ ಗ್ರಂಥಾಲಯದ ಈ ಯೋಜನೆ ೧೯೬೬ರಲ್ಲಿ ಆರಂಭವಾಯಿತು. ಅಂದಿನಿಂದ ವಿಶ್ವದ 
ವಿವಿಧ ಕೇಂದ್ರಗಳಲ್ಲಿ ಕಾಂಗ್ರೆಸ್‌ ಗ್ರಂಥಾಲಯ ತನ್ನ ಕಚೇರಿಗಳನ್ನು ಸ್ಥಾಪಿ ಪಿಸುತ್ತಿದೆ. ವಿಶ್ವದ ವಿವಿಧ 
ದೇಶಗಳ ರಾಷ್ಟ್ರೀಯ ಗ್ರಂಥಸೂಚಿಯನ್ನು ಹೊರತರುತ್ತಿ ರುವ ಸಂಸ್ಥೆ ಗಳೊಂದಿಗೆ ಅಲ್ಲಿಯ 'ಪ್ರಕಟನೆಗಳ 
ಸೂಚೀಮಾಹಿತಿ ರಾಷ್ಟ್ರ €ಯ ಗ್ರಂಥಸೂಚಿಯ ಸಂಚಿಕೆ ಪ್ರಕಟವಾಗುವುದಕ್ಕೆ ಮುಂಚೆಯೇ ಒದಗುವಂತೆ 
ಏರ್ಪಾಡುಗಳನ್ನು ಈ ಕಚೇರಿಗಳು ಮಾಡಿಕೊಂಡಿವೆ. ವಿಶ್ವದ ಎಲ್ಲ ಪ್ರಬುದ್ಧ ಗ್ರಂಥಗಳೂ ಅವುಗಳ 
ಸೂಚೀಮಾಹಿತಿಗಳೂ ಕಾಂಗ್ರೆಸ್‌ ಗ್ರಂಥಾಲಯವನ್ನು ಶೀಘ್ರ ಬಾಗಿ ತಲುಪುತ್ತವೆ. ಕಾಂಗ್ರೆಸ ಸ್‌ ಗ್ರಂಥಾಲಯ 
ದಲ್ಲೇ ಈ ಗ್ರಂಥಗಳ ಆಯ್ಕೆ ಹಾಗೂ ಸೂಚೀಮಾಹಿತಿಯ ಪರಿಷ್ಕರಣ ಅತ್ಯಂತ ತ್ವರಿತವಾಗಿ ನಡೆದು, 
ಆಯ್ಕೆ ಯಾದ ಗ್ರಂಥಗಳ ಪರಿಷ್ಯ ತ ಸೂಚೀಪತ್ರಗಳು ಆಯ್ದ ೯೨ ಗ್ರಂಥಾ ಜೀ ಪ್ರತಿವಾರವೂ 
ಕಳಿಸಿಕೊಡಲ್ಲ. ಡುತ್ತಿವೆ. 


ಈ ಸೂಚೀ ಪತ್ರಕಗಳನ್ನು ವಿವಿಧ ಗ್ರಂಥ ಲಯಗಳಲ್ಲಿ ಅನೇಕ ಉದ್ದೇಶಗಳಿಗಾಗಿ ಬಳಸಿಕೊಳ್ಳ 
ಲಾಗುತ್ತಿದೆ. ಮುಖ್ಯವಾಗಿ ಗ್ರಂಥಗಳ ಆಯ್ಕೆ ಹಾಗೂ ಸೂಚೀಕರಣ ಉದ್ದೇಶ ಶಗಳಿಗಾಗಿ ಇವು ಉಪ 
ಯೋಗವಾಗುತ್ತಿವೆ. ಇಲ್ಲಿ ಗಮನಿಸಬೇಕಾದ ಒಂದುವ ಮುಖ ಖ್ಯ ಅಂಶವೆಂದರೆ, ಈ ಆಯ್ದ ೯೨ಗ್ನ ಗಂಥಾಲಯ 
ಗಳಲ್ಲಿ ಕಾಂಗ್ರೆಸ್‌ ಗ್ರಂಥಾಲಯದಿಂದ ಬರುವ ಸೂ ಪತ್ರ ಕಗಳ ನ್ನು ತಮ್ಮ ಸೂಚಿ ಮತ್ತು ಆಯ್ಕೆಯಾದ 

ಗ್ರಂಥಗಳ ಪಟ್ಟಿಗಳೊಂದಿಗೆ ಹೋಲಿಸಿದಾಗ ಹ ಆಯ್ಕೆ ಯಾದ ಯಾವುದಾದರೂ ಗ್ರಂಥಗಳಿಗೆ 
ಕಾಂಗ್ರೆಸ್‌ ಗಂಥಾಲಯದಿಂದ ಸೂಚೀಮಾಶಿತಿ ೭ ಒದಿಿಬ್ಬದಿದ್ದ ಲ ಆ ಬಗ್ಗೆ ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ 
ಕೂಡಲೆ ತಿಳಿಯಪಡಿಸುತ್ತವೆ. ಕಾಂಗ್ರೆಸ್‌ ಗ್ರಂಥಾಲಯ "ಕೂಡಲೆ ಆ ಗ್ರಂಥಗಳನ್ನು ಬರಮಾಡಿ 
ಕೊಂಡು ಅವುಗಳಿಗೆ ಸೂಚೀಮಾಹಿತಿಯನ್ನು ಒದಗಿಸಲು ಬದ್ಧ ವಾಗಿರುತ್ತದೆ. ಅಂದರೆ ಕಾಂಗ್ರೆಸ್‌ 
“ಗ್ರಂಥಾಲಯದ ಸಂಗ್ರಹಣೆ ಮತ್ತು ಸೂಚೀಕರಣ ವ್ಯವಸ್ಥೆಗಳನ್ನು "ತ ಶೈಮಗೊಳಿಸುವಲ್ಲಿ ಸಹಕರಿಸು 
ತ್ತಿರುವ ಈ ೯೨ ಗ್ರಂಥಾಲಯಗಳ ಪಾತ್ರವೂ ಇದೆ ಎಂದಾಯಿತು. 


ಯಂತ್ರವಾಚಕ ಸೂಚೀ ಯೋಜನೆ 


೧೯೬೫ರಲ್ಲಿ ಯಂತ್ರವಾಚಕಸೂಚಿಯ (Machine Readable (೮೩೭೩10೦800) ಬಗ್ಗೆ ಕಾಂಗ್ರೆಸ್‌ 
ಗ್ರಂಥಾಲಯದಲ್ಲಿ ಒಂದು ವಿಚಾರಗೋಷ್ಠಿ ನಡೆಯಿತು. ದೇಶದ ಗ್ರಂಥಾಲಯಗಳಿಗೆ ಸೂಚೀಮಾಶಿತಿ 
ಯನ್ನು ಒದಗಿಸುತ್ತಿ ರುವ ಅತಿಮುಖ್ಯ ಸಂಸ್ಥೆ ಯಾದ ಕಾಂಗ್ರೆಸ್‌ ಗ್ರಂಥಾಲಯ ಸೂ ಇಚೀಮಾಹಿತಿಯನ್ನು 
ಯಂತ್ರವಾಚಕ ರೂಪದಲ್ಲಿ ಓದಗಿಸಿ "ಅವುಗಳನ್ನು ಉಪಯುಕ್ತವಾಗಿ ಬಳಸಿಕೊಳ್ಳುವ ಸಾಧ್ಯತೆಯನ್ನು 
ಪರಿಶೀಲಿಸಲು. ಒಂದು "ಪ್ರಯೋಗವನ್ನು ಕೈಗೊಳ್ಳ ಬೇಕೆಂದು ಅಲ್ಲಿ ನಿರ್ಧರಿಸಲಾಯಿತು. ೧೯೬೫ರ 
ಡಿಸೆಂಬರ್‌ನಲ್ಲಿ ಗ್ರಂಥಾಲಯ ಸಾಧನ ಸಂಪತ್ತುಗಳ ಮಂಡಳಿ ಈ "ಪ್ರಯೋಗಕ್ಕೆ ೦ದು $ ೧,೦೦,೦೦೦ 
ರಷ್ಟು ಧನಸಹಾಯ ಒದಗಿಸಿತು. ೧೯೬೬ರ ಫೆಬ್ರುವರಿಯಲ್ಲಿ ಈ ಪ್ರಯೋಗ "ಮಾರ್ಕ್‌ ಯೋಜನೆ' 
(Project MARC) ಎಂಬ ಹೆಸರಿನಲ್ಲಿ ಕಾರ್ಕರೂಪಕ್ಕೆ ಬಂದಿತು. ಈ ಪ್ರಕಾರ ಕಾಂಗ್ರೆಸ್‌ 
ಗ್ರಂಥಾಲಯ ಆಯ್ದ ಕೆಲವು ಗ್ರಂಥಗಳ ಸೂ ಸೂಚೀಮಾಹಿತಿಯನ್ನು ಕಂಪ್ಯೂ ಟರ್‌ಗಳ ಮೂಲಕ ಕಾಂತಟೇಪು 


ಇ 


೨೬ ಮಾನವಿಕ ಕರ್ಣಾಟಕ 


ಗಳಲ್ಲಿ ಸಂಗ್ರಹಿಸಿಟ್ಟು ಆ ಟೇಪುಗ ಳನ್ನು ಆಯ್ದ ೧೬ ಗ್ರಂಥಾಲಯಗಳಿಗೆ ಪ್ರತಿವಾರವೂ ಕಳಿಸಕೊಡುತ್ತಿದೆ. 
ಈ ಗ್ರಂಥಾಲಂ ಯಗಳು ತಮ್ಮಲ್ಲಿ ರುವ ಕಂಪ್ಯೂಟರ್‌ಗಳ ಸಹಾಯದಿಂದ ಈ ಕಾಂತಟೇಪುಗಳನ್ನು, 
ಸೂಚೀಪತ್ರಕಗಳನ್ನು ಮು ದ್ರಿಸಲು ು ಮತ್ತು ಇತರ ಹಲವು ಉದ್ದೇಶಗಳಿಗಾಗಿ ಬಳಸಿಕೊಂಡು ತಮ್ಮ 
ಪ್ರತಿಕ್ರಿ ಯೆಗಳನ್ನು ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ತಿಳಿಯಪ ಡಿಸುತ್ತದೆ. pe ಪ್ರತಿಕ್ಷಿ ಕ್ರಿಯೆಗಳನ್ನು ಆಧರಿಸಿ 
ಕಾಂಗ್ರೆಸ್‌ ಗ್ರಂಥಾಲಯ ಈ ಯೋಜನೆಯನ್ನು ಉತ್ತಮಗೊಳಿಸಲು ಪ್ರಯತ್ನಗಳನ್ನು ನಡೆಸುತ್ತಿದೆ. 
ಪ್ರಯೋಗ ಆರಂಭವಾದ ಒಂದು ವರ್ಷದಲ್ಲಿ ಕಾಂಗ್ರೆಸ್‌ ಗ್ರಂಥಾಲಯ ಬಳಕೆದಾರರ ಸಲಹೆಗಳು 

ಮತ್ತು ಪ್ರತಿಕ್ರಿಯೆಗಳಂತೆ ಈ ಕಾಂತಟೇಪಿನಲ್ಲಿ ಅಡಕವಾದ ಸೂಚೀಮಾಹಿತಿಯ ರೂಪರೇಖೆಗಳನ್ನು 
ಸ್ವಲ್ಪ ಬದಲಾವಣೆಮಾಡಿತು. ಈಗ ಈ ಯೋಜನೆ ಮಾರ್ಕ್‌ 11 (MARC-I}) ಎಂಬ ಹೆಸರಿನಲ್ಲಿ 
ಮುಂದುವರಿಯುತ್ತಿದೆ. ಸೂಚೀಪತ್ರಕಗಳನ್ನು ಮುದ್ರಿಸಲು ಮಾತ ತ್ರವೇ ಅಲ್ಲದೆ ಇನ್ನೂ ಅನೇಕ 
ಉದ್ದೆ €ಶಗಳಿಗಾಗಿ ಈ ಕಾಂತಟೇಪುಗಳನ್ನು 'ಬಳಸಿಕೊಳ್ಳ ಲಾಗುತ್ತಿದೆ. 


ವಿಮರ್ಶೆ 


ಇಪ್ಪತ್ತನೆಯ ಶತಮಾನದ ಎಲ್ಲ ಪ್ರಮುಖ ಕೇಂದ್ರೀಕೃತ ಗ್ರಂಥಸೂಚೀಕರಣ ಕಾರ್ಯಕ್ರಮಗಳಲ್ಲೂ 
ಕಾಂಗ್ರೆಸ್‌ ಗ್ರಂಥಾಲಯ ಪ್ರಮುಖಪಾತ್ರವಹಿಸುತ್ತಿದೆ. "ಗ್ರಂಥಾಲಯ ಪ್ರಪಂಚದಲ್ಲಿ ಈ ಎಲ್ಲ ಕಾರ್ಯ 
ಕ್ರಮಗಳ ಒಟ್ಟು ಪರಿಣಾಮಮನ್ನು ಸಮಗ್ರವಾಗಿ ವಿಮರ್ಶಿಸುವುದು ಅಗತ್ಯ. ಕಾಂಗ್ರೆಸ್‌ ಗ ಗ್ರಂಥಾಲಯದ 
ಈ ಕಾರ್ಯಕ್ರಮಗಳನು ನ್ನು ವಿಮರ್ಶಿಸುವ ಮೊದಲು ಒಂದು ಕೇಂದಿ ್ರೀಕೃತ ಗ್ರಂಥಸೂಚೀಕರಣ 
ಕೇಂದ್ರ ಯಾವ ರೀತಿಯ ಸ ಒದಗಿಸಿಕೊಡಬೇಕೆಂಬುದರ ಬಗ್ಗೆ ಯೋಚಿಸುವುದು 


ಣ್‌ 


ಒಳಿತು. ಒಂದು ಗ್ರಂಥಾಲಯದ ಪುಸ್ತಕ ಸಂಗ್ರಹಣೆ ಮತ್ತು ಗ್ರಂಥ ಪರಿಷ ರಣ. ಕಾರ್ಯಕ್ರಮದಲ್ಲಿ 
ಗ್ರಂಥಸೂಚೀಕರಣ ಕೇಂದ್ರದಿಂದ ಸೂಚೀಮಾಹಿತಿಂ ಯನ್ನು ತರಿಸಿಕೊಳ್ಳುವ ಕಾರ್ಯ ಅತ್ಯಂತ ಸುಲಭ 
ದ್ಹಾಗಿರಬೇಕು. ಪುಸ್ತಕಗಳು ಗ್ರಂಥಾಲಯ ಬಿದ್ದರೂ ಸೂಚೀಪತ್ರಕಗಳ ನಿರೀಕ್ಷೆಮಾಡುತ್ತ ಓದುಗರಿಗೆ 
ಗ್ರಂಥಗಳನ್ನು ಒದಗಿಸಲಾರದಂತಹ ಪರಿಸ್ಥಿತಿ ಬರಬಾರದು. ಸೂಚೀಪತ್ರಕಗಳು ಪುಸ್ತಕಗಳಿಗಿಂತ 
ಮುಂಚೆಯೇ ಗ್ರಂಥಾಲಯಗಳಿಗೆ ಲಭ ವಾದರೆ ಒಳ್ಳೆಯದು. ಇದು ಸಾಧ್ಯವಾಗದ ಪಕ್ಷದಲ್ಲಿ ಪುಸ್ತಕಗಳ 
ಜೊತೆಯಲ್ಲಿ ಅಥವಾ ಪುಸ್ತಕಗಳು ಗ್ರಂಥಾಲಯವನ್ನು ತಲುಪಿದ ೨-೩ ದಿನಗಳೊಳಗಾಗಿ ಸೂಚೀ 
ಪತ್ರಕಗಳು ಗ್ರಂಥಾಲಯವನ್ನು ತಲಪುವ ರ್ಬ್ಲಪಾಡಾದರೂ ಹೆಚ್ಚು ಆಕ್ಷೇಪಣೆ ಇರಲಾರದು. ಈ 
ರೀತಿಯ ಸೌಲಭ್ಯವನ್ನೊದಗಿಸುವ ಸೂಚೀಕರಣ ಕೇಂದ್ರವನ್ನು ಒಂದು ಮಾದರಿ ಕೇಂದ್ರವೆನ್ನಬಹುದು. 
ಈ ಅಂಶವನ್ನು ಗಮನದಲ್ಲಿಟ್ಟು ಕೊಂಡು ಕಾಂಗ್ರೆಸ್‌ ಗ್ರಂಥಾಲಯದ ವಿವಿಧ ಯೋಜನೆಗಳನು 
ಪರಿಶೀಲಿಸಿದರೆ ಅವುಗಳ ಉಪಯುಕ್ತತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. 


೧೯೦೧ರಿಂದ: ಕಾಂಗ್ರೆಸ್‌ ಗ್ರಂಥಾಲಯ ದೇಶೀಯ ಪ್ರಕಟನೆಗಳಿಗೆ ಮುದ್ರಿತ ಸೂಚೀಪತ್ತಕ 
ವನ್ನೊದಗಿಸುತ್ತಿದೆ. ಈ ಸೌಲಭ್ಯ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಗಮನಿಸಬೇಕು. 
ವಿತರಣೆಯಾಗುತ್ತಿರುವ ಒಟ್ಟು ಪತ್ರಕಗಳ ಸಂಖೆ ್ಯಯನ್ನೊ ಅವುಗಳ ಮಾರಾಟದಿಂದ ಕಾಂಗ್ರೆಸ್‌ 
ಗ್ರಂಥಾಲಯಕ್ಕೆ ಬರುತ್ತಿರುವ ಆದಾಯವನ್ನೊ ಗಮನಿಸಿದರೆ ಈ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿ 
ಯಾಗಿದೆ ಎಂದು ಹೇಳಬಹುದು. ಆದರೆ ಈ ಸೌಲಭ್ಯವನ್ನು ಪಡೆಯಲು ಸ್ರಥಾಲಯಗ 4. 
ತ್ತಿರುವ ಕಾಲವಿಳಂಬವನ್ನೂ ಕುರಿತು ಸ ೧೯೬೮ರಲ್ಲಿ, ಅಂದರೆ ಮುದಿತ ಸೂಚೀ, 
ಪತ್ರಕ ಸೌಲಭ್ಯ ಅರಂಭವಾದ ೬೭ ವರ್ಷಗಳ ಅನಂತರ, ಅಮೆರಿಕದ ಗ ಗ್ರಂಥಾಲಯಗಳು ಗ ಗ್ರಂಥಗಳನ್ನು 
ಬರಮಾಡಿಕೊಳು ್ಸಿವುದಕ್ಕೂ ಆ ಗ್ರಂಥಗಳಿಗೆ ಕಾಂಗ್ರೆಸ್‌ ಗ್ರಂಥಾಲಯ ಮುದ್ರಿತ ಸೂಚೀಪ ಪತ್ರಕಗಳನ್ನು 
ನವಕ ನಡುವೆ ೪೦ ದಿನಗಳಷ್ಟು ಕಾಲವ್ಯತ್ಯಾಸವಿದ್ದಿತು. 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೨೭ 


ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ವಿವಿಧ ಘಟ್ಟಗಳಲ್ಲಿ ತಗಲುತ್ತಿರುವ ಕಾಲವೆಚ್ಚ ಈ ರೀತಿ ಇದೆ: 


ತಂತು 
ಸೂಚೀಕರಣಕಾರ. ಸೂರ ಒಟು 
ಮುದ್ರಣಕಾರ್ಕ ಟ್ರ 
ಪರಮ ಅಗ್ರತೆಯ ಕು ತತ ಟ್ಟಿ ಬ್‌ 
ಗ.ಂಥಗಳು | 
> ಟ್ಟ ೧೧ ದಿನಗಳ ೧೪ ದಿನಗಳ ೨೫ ದಿನಗಳ 
(Top Priority ನಗಳು | ೧೪ ದಿನಗಳು 1 ದಿನಗಳ 
Books) | 
RT Ol 
ಇತರ ಗ್ರಂಥಗಳು | ೩೫೦ದಿನಗಳು ೫೧೪ ದಿನಗಳು 
aE | 


ಇದಿಷ್ಟೇ ಅಲ್ಲದೆ ಗ್ರಂಥಾಲಯಗಳ ಕೋರಿಕೆಪತ್ರಗಳನ್ನು ತುಂಬಲು ಕಾಂಗ್ರೆಸ್‌ ಗ್ರಂಥಾಲಯ ೭. 
!ದಿನಗಳನ್ನು ತೆಗೆದುಕೊಳ್ಳುತ್ತಿದೆ. ಅಂದರೆ ಪರಮ ಅಗ್ರತೆಯ . ಪುಸ್ತಕಗಳಿಗೆ ಸೂಚೀಪತ್ರಕಗಳನ್ನೊದ 


ಗಿಸಲು ಕಾಂಗ್ರೆಸ್‌ ಗ್ರಂಥಾಲಯ ಸುಮಾರು ೩೨ ದಿನಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ವ್ಯವಸ್ಥೆ 
ಖಂಡಿತವಾಗಿ ಯಾವುದೇ ಗ್ರಂಥಾಲಯಕ್ಕೂ ತೃಪ್ತಿಕರವಾಗಿರಲಾರದು. 


ಈ ಸಮಸ್ಯೆ "ಪ್ರಕಟನಪೂರ್ವ ಸೂಚೀಕರಣ'ದಿಂದ ನಿವಾರಣೆಯಾದೀತೇ : ಎಂಬುದನ್ನೂ 
ಪರಿಶೀಲಿಸಬೇಕು. ಗ್ರಂಥದಲ್ಲೇ ಅದರ ಸೂಚೀಮಾಹಿತಿಯನ್ನು ಒದಗಿಸಲಿಕ್ಕೆ ವಿರೋಧವೇನೂ 
ಇರಲಾರದು. ಆದರೆ ಇಷ್ಟು ಮಾತ್ರ ನಿಜ. ಗ್ರಂಥದಲ್ಲಿ ಸೂಚೀಮಾಹಿತಿಯನ್ನು ಒದಗಿಸಲು ಮುಖ್ಯ 
ವಾಗಿ ಗ್ರಂಥಸೂಚೀಕರಣವಾಗಬೇಕು. ಇದು ಸಾಧ್ಯವಾಗುವ ಪಕ್ಷದಲ್ಲಿ ಸೂಚೀಮಾಶಿತಿಯನ್ನು 
ಪುಸ್ತಕದಲ್ಲಿ ಮುದ್ರಿಸುವ ಬದಲು. ಸೂಚೀಪತ್ತ ಕಗಳನ್ನು ಮುದ್ರಿಸಿ ವಿತರಿಸಲೂ ಸಾಧ್ಯವಾಗಬೇಕು. 
ಪುಸ್ತಕ ಮುದ್ರಣಕ್ಕಿಂತ ಹೆಚ್ಚು ಸಮಯ ಪತ್ರಕ ಮುದ್ರಣಕಾರ್ಯಕ್ಕೆ ತಗಲಲಾರದು. ಅಂದರೆ ಗ್ರಂಥಾಲಯ 
ಗಳು ಸೂಚೀಮಾಹಿತಿಯನ್ನು ಪುಸ್ತಕಗಳಿಂದ ಪಡೆಯುವ ಬದಲು ಮುದಿತ ಸೂಚೀಪತ್ರಕಗಳನ್ನೇ 
ಪಡೆಯಲು ಸಾಧ್ಯವಾಗಬೇಕು. 


ಕಾಂಕ್ರೆಸ್‌ ಗ್ರಂಥಾಲಯದ “ಯಂತ್ರವಾಚಕ ಸೂಚಿ ಯೋಜನೆ' ಕೂಡ ಈ ದಿಶೆಯಲ್ಲಿ ಅಷ್ಟೇನೂ 
ಫಲಕಾರಿಯಾಗಿಲ್ಲ. ಮುಖ್ಯವಾಗಿ ಅಮೆರಿಕದಲ್ಲಿ ಕೂಡ ಕೆಲವೇ ಗ್ರಂಥಾಲಯಗಳು ಈ ಕಾಂತಟೇಪು 
ಗಳನ್ನು ಉಪಯೋಗಿಸಿಕೊಳ್ಳಲು ಬೇಕಾಗುವ ಯಂತ್ರಸೌಲಭ್ಯ ಹೊಂದಿವೆ. ಕೆಲವೇ ಗ್ರಂಥಾಲಯ 
ಗಳಲ್ಲಿ ಕೂಡ ಸೂಚೀಕರಣಮಾಹಿತಿ ಬಹಳ ತಡವಾಗಿ ಬಂದರೆ ಏನೂ ಸಮಸ್ಯೆ ಬಗೆಹರಿದಂತಾಗುವುದಿಲ್ಲ. 
ಡೇನಿಯಲ್‌ ಮೆಲ್ಲರ್‌ರವರ ಪ್ರಕಾರ ಪ್ರಸಕ್ತ ಈ, ಟೇಪುಗಳು ಅನೇಕ ವಾರಗಳಷ್ಟು ತಡವಾಗಿ 
ಬರುತ್ತಿವೆ. 'ಅಂದರೆ ಈ ಯೋಜನೆ ಆರಂಭವಾದ ಅನಂತರವೂ ಅಮೆರಿಕದ ಗ್ರಂಥಾಲಯಗಳು ಕಳೆದ 
ಏಳು. ದಶಕಗಳಿಂದ ಎದುರಿಸುತ್ತಿರುವ ಸಮಸ್ಯೆಯನ್ನೇ ಎದುರಿಸಬೇಕಾಗಿ ಬಂದಿದೆ. ಕಾಂಗ್ರೆಸ್‌ 
ಗ್ರಂಥಾಲಯದಿಂದ ಸೂಚೀಮಾಹಿತಿಯನ್ನು ನಿರೀಕ್ಷಿಸಿದರೆ ಆ ಗ್ರಂಥಾಲಯ ತಿಂಗಳುಗಟ್ಟಳೆ ಕಾದಿರ 
ಬೇಕಾಗಿ ಬರಬಹುದು. ಹಾಗಿಲ್ಲದೆ ಯಾವುದಾದರೊಂದು ಗ್ರಂಥವನ್ನು ಸ್ವತಃ ಸೂಚೀಕರಿಸಲು . 
ನಿಶ್ಚಯಿಸಿದರೆ ಅದರ ಸೂಚೀಮಾಹಿತಿ ಮರುದಿನವೇ ಬರಬಹುದು. 

ಮೆಲ್ವರ್‌ರವರು ಈ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಸಲಹೆಯನ್ನು ಕೂಡ ಮಾಡಿದ್ದಾರೆ. 
ಗ್ರಂಥಗಳು ಪ್ರಕಟವಾಗುವುದಕ್ಕೆ ಮೊದಲೇ ಪ್ರಕಾಶಕರು ಒದಗಿಸುವ ಮಾಹಿತಿಯಿಂದ ಗ್ರಂಥಸೂಚೀ 
ಕರಣ ಮಾಡಲು ಕಾಂಗ್ರೆಸ್‌ ಗ್ರಂಥಾಲಯ ಏರ್ಪಾಡುಮಾಡಬೇಕು. ಗ್ರಂಥ ಪ್ರಕಟವಾದ ಕೂಡಲೆ 

*ಕಾಂಗ್ರೆಸ್‌ ಗ್ರಂಥಾಲಯದ ಒಬ್ಬ ಅಧಿಕಾರಿಯ ಪ್ರಕಾರ ಇತರ ಗ್ರಂಥಗಳ ಸೂಚೀಪತ್ರಕ 
ಮುದ್ರಣಕಾರ್ಯಕ್ಕೆ ೧೪ ದಿನಗಳಿಗಿಂತ ಹೆಚ್ಚು ಸಮಯ ತಗಲುತ್ತಿದೆ. 


೨೮ ಮಾನವಿಕ ಕರ್ಣಾಟಕ 


ಈ ಸೂಚೀಮಾಹಿತಿಯನ್ನು ಮುದ್ರಿತ ಪುಸ್ತಕದೊಂದಿಗೆ ಹೋಲಿಸಿ, ಬೇಕಾದ ಮಾರ್ಪಾಡುಗಳನ್ನು 
ಮಾಡಿ ತತ್‌ಕ್ಷಣ ಸೂಚೀಪತ್ರಕ ಮುದ್ರಣ ಕಾರ್ಯವನ್ನು ಕೈಗೊಳ್ಳಬೇಕು. ಈ ಯೋಜನೆಯನ್ನು 
'ಕಾರ್ಯರೂಪಕ್ಕೆ ತರಲು ಯಾಂತ್ರಿಕ ತೊಂದರೆಗಳೇನೂ ಕಾಣುವುದಿಲ್ಲ. $ 


ಕಾಂಗ್ಲೆ ಸ್‌ ಗ್ರಂಥಾಲಯ ಕೂಡ ತನ್ನ ಕಾರ್ಯಕ್ರಮಗಳಲ್ಲಿಯ ಕೊರತೆಗಳನ್ನು ಒಪ್ಪಿಕೊಳ್ಳುತ್ತದೆ. 
ಅದರ ಸಿದ್ದ ವಿವರಣೆಗಳೆಂದರೆ “ಆರ್ಥಿಕ ನೆರವಿನ ಕೊರತೆ' ಮತ್ತು ಪರಿಣತ ಸೂಚೀಕಾರರ ಕೊರತೆ! 
ಆದರೆ ಈ. ಎರಡೂ ವಾದಗಳಲ್ಲಿ ಹೆಚ್ಚಿನ ಹುರುಳಿಲ್ಲವೆಂಬುದು ಸರಿಯಾಗಿ ಪರಿಶೀಲಿಸಿದರೆ ವ್ಯಕ್ತ 
ವಾಗುತ್ತದೆ. ಕೆ 

ಕಳೆದ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್‌ ಗ್ರಂಥಾಲಯ ಮುದ್ರಿತ ಸೂಚೀಪತ್ರಕಗಳನ್ನು 
ಒದಗಿಸುತ್ತಬಂದಿದೆ. ಅದು ಈ ವರೆಗೆ ಆ ಪುಸ್ತಕಗಳನ್ನು ೯೦ ದಿನಗಳಷ್ಟು ಸ ತಡವಾಗಿ ಸೂಚೀಕರಿಸುತ್ತಿದೆ. 
ಈ ಗ್ರಂಥಗಳನ್ನು ೯೦ ದಿನಗಳಷ್ಟು ಮುಂಚೆಯೇ ಸೂಚೀಕರಿಸುವ ವಿಳಂಬ ನಿವಾರಣೆಯ ಕಾರ್ಯಕ್ರಮ 
ಖಂಡಿತ ಹೆಚ್ಚು ವೆಚ್ಚದ್ದಾಗಲಾರದು. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಹಾಗೂ ಕೆಲವು ಸಂಸ್ಥೆ ಗಳು 
ಕಾಂಗ್ರೆಸ್‌ ಗ್ರಂಥಾಲಯಕ್ಕೆ ವಿಶೇಷ ರೀತಿಯಲ್ಲಿ ಧನಸಹಾಯ ಮಾಡುತ್ತಿವೆಯೆಂಬುದನ್ನೂ ಇಲ್ಲಿ, 
ಗಮನದಲ್ಲಿಟ್ಟುಕೊಳೆ ಬೇಕು. 

ಕೆಳಗಿನ ಪಟ್ಟಿಯಿಂದ ಕಾಂಗ್ರೆಸ್‌ ಗ್ರಂಥಾಲಯದ ಗ್ರಂಥ ಪ್ರಕ್ರಮ ವಿಭಾಗದ (Processing 
Department) ಸಿಬ್ಬಂದಿ ವರ್ಗದಲ್ಲಿ ಆಗಿರುವ ಹೆಚ್ಚಳವನ್ನು ಗಮನಿಸಬಹುದು: 


ನ್‌ 1 


ವರ್ಷ | ನೌಕರರ ಸಂಖ್ಯೆ 

೧೯೬೬ ' ೧.೦೪೨ 
೧೯೬೭ ೧.೩೬೧ 
೧೯೬೮ ೧.೫೧೩ 
೧೯೬೯ ೧.೫೧೫ 
೧೯೭೦ ೧.೪೭ 

೧೯೭೧ ೧,೫೪೩ 
೧೯೭೨ | "೧೫೫೭ 

ಅಂಕೋಲಾ EE 


ಸಿಬ್ಬಂದಿ ವರ್ಗದಲ್ಲಿ ಕಳೆದ ೭-೮ ವರ್ಷಗಳಲ್ಲಿ ವಿಶೇಷ ಹೆಚ್ಚ ಳವಿರುವುದನ್ನು ಕಾಣಬಹುದು. ೧೯೬೬ರಿಂದ 
೭೨ರ ವರೆಗಿನ ಅವಧಿಯಲ್ಲಿ ಸಿಬ್ಬಂದಿ ವರ್ಗದವರ ಸೆಂಖ್ಯ ೫೦% ರಷ್ಟು ಸಿಚ್ಚಾಗಿದೆ. 
ಕಾಂಗ್ರೆಸ್‌ ಗ್ರಂಥಾಲಯದ 'ರಾಷ್ಟ್ರೀಯ ಗ್ರಂಥ ಸಂಗ್ರಹಣೆ ಮತ್ತು ಸೂಚೀಕರಣ ವವಸೆ' 
ಹತುತ ಸಾಕಷ್ಟು ಪರಿಣಾಮಕಾರಿಯಾಗಿದೆಯೆಂದು ಹೇಳಬಹುದು. ಈ ಯೋಜನೆ ಪ್ರಾರಂಭವಾದ 
ಸಾಣೆ ಹ್‌ ತ ಯು ಹ Wi ಸಂಶೋಧನ ಗ್ರಂಥಾಲಯಗಳು ಸ್ವತಃ 
ಗ್ರ ಸಂಖ್ಯ ೩೫-೫೦೫ ರಿಂದ ೨೨ ೧ಕ್ಕೆ ಇಳಿದಿದೆ. ಪ್ರತಿಯೊಂದು 
ಗ್ರಂಥದ ಸೂಚೀಕರಣದ ಬಗ್ಗೆ ಈ ಗ್ರಂಥಾಲಯಗಳು ಮಾಡುತ್ತಿದ ವೆಚ್ಚದಲ್ಲಿ ಸಾಕಷ್ಟು ಮಿತವ್ನಯ 
ವಾಗಿದೆ ಎಂಬುದನ್ನು ಇದರಿಂದ ಮನಗಾಣಬಹುದು. oe ಕ ಸ 


ಈ ಯೋಜನೆಯಲ್ಲಿ ಸಂಗ್ಗ ಹಣೆಗಿಂತ ಸೂಚೀಕರಣಕ್ಕೆ ಹೆಚ್ಚಿನ ಮಹತ್ತ್ವ ಕೊಟ್ಟಿರುವುದೊಂದು 
ವಿಶೇಷ. ಉದಾಹರಣೆಗೆ ೧೯೭೦ರಲ್ಲಿ ಈ ಯೋಜನೆಗೆಂದು ಒದಗಿಸಲಾಗಿದ್ದು. ಹಣವನು ಈ ರೀತಿ 
ವಿತರಿಸಲಾಗಿತ್ತು. ಸ್ತ 


A 


# 
೫ 


ಗ್ರಂಥಸೂಚೀಕರಣದಲ್ಲಿ ಅಮೆರಿಕನ್‌ ಕಾಂಗ್ರೆಸ್‌ ಗ್ರಂಥಾಲಯದ ಪಾತ್ರ ೨೯ 


ಗ್ರಂಥಸಂಗ್ರಹಣೆ | $00,೪೬,೦೬೧ | ೧೮% 


ಸೂಚೀಕರಣ | $೪,೪೧೬,೭೦೨ | ೭೬% 


೬% 


ಯೋಜನಾ ನಿರ್ವಹಣೆ | $2೩೪೮.೬೮೭ 


ಅಂದರೆ ಒಟ್ಟು ಹಣದ ೭೬% ರಷ್ಟನ್ನು ಸೂಚೀಕರಣ ಕಾರ್ಯಕ್ಕಾಗಿ ಮೀಸಲಾಗಿಡಲಾಗಿತ್ತು. ಇದರಿಂದ 
ಸೂಚೀಕರಣ "ಕಾರ್ಯಕ್ಕೆ ಎಷ್ಟು ಹೆಚ್ಚಿನ ಮಹತ್ವ ವನ್ನು ಈ ಯೋಜನೆಯಲ್ಲಿ ಕೊಟ್ಟಿದ್ದಾರೆಂಬುದು 
ವ್ಯಕ್ತವಾಗುತ್ತದೆ. ದೇ ಶದ ಗ್ದ ಂಥಾಲಯಗಳು ಕೂಡ “ಕಾಂಗ್ರೆಸ್‌ ಗ್ರಂಥಾಲಯದ ಘ್‌ ಯೋಜನೆಯ 
ಬಗ್ಗೆ ಉತ್ತೇಜನಕಾರಿ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿವೆ. ಆದರೆ ಒಂದೆರಡು ಅಂಶಗಳನ್ನು ಮಾತ್ರ 
ಇಲ್ಲಿ ಗಮನಿಸಬೇಕು. 

೧ ಈ ಯೋಜನೆ ಆರಂಭವಾಗಿ ಹಲವು ವರ್ಷಗಳಾಗಿದ್ದರೂ ಅಮೆರಿಕದ ಸಂಶೋಧನ 
ಗ್ರಂಥಾಲಯಗಳು ಸ್ವತಃ ಸೂಚೀಕರಿಸಬೇಕಾದ ಗ್ರಂಥಗಳ ಸಂಖ್ಯೆ ಸಾಕಷ್ಟಿದೆ. ಅಮೆರಿಕದ ಒಂದು 

ವಿಶ್ವವಿದ್ಯಾನಿಲಯ ಗ್ರಂಥಾಲಯ ಸಾಮಾನ್ಯವಾಗಿ ವರ್ಷಕ್ಕೆ ೨-೩ ಲಕ್ಷದಷ್ಟು ಗ್ರಂಥಗಳನ್ನು 
ಕೊಳ್ಳುತ್ತದೆಯೆಂಃ ಬುದನ್ನು ಗಮನದಲ್ಲಿಟ್ಟು ಕೊಂಡರೆ ಈ ಇ. ವ್ಯಕ್ತ ವಾಗುತ್ತದೆ. 

೨ ಈ ಯೋಜನೆ ವಿಶ್ವದ ಎಲ್ಲ ಭಾಗಗಳಲ್ಲೂ ಒಂದೇ ರೀತಿಯಾಗಿ ಯಶಸ್ವಿಯಾಗಿಲ್ಲ ಎಂಬುದನ್ನು 
ಗಮನಿಸಬೇಕು. ಪ್ರೀಯ ಗಂಥಸೂಚಿಗಳು ಉತ್ತಮವಾಗಿ ವ್ಯವಸ್ಥೆ ಸ್ಥೆಗೊಳಿಸಲ್ಪ ಟ್ಟು ಪಶ್ಚಿಮ 
ಯೂರೋಪಿನ ದೇ ಗಳ ಲ್ಲಿ ಈ ಯೋಜನೆ ಬಹಳ ಫಲಕಾರಿಯಾಗಿದೆ. 'ಅಭಿವೃದ್ಧಿ ಜಾ ರುವ 
ರಾಷ್ಟ್ರಗಳಲ್ಲಿ ಈ ೦ ಯೋಜನೆ ಸಾಕಷ್ಟು )ಿ, ಫಲಕಾರಿಯಾಗದಿರಲು ಆ, ದೇಶಗಳ ರಾಷಿ ಪ್ರೀಯ ಗ್ರಂಥಸೂಚಿ 
ಗಳು * ಉತ್ತಮವಾಗಿ ವ್ಯವಸ್ಥೆ ಗೊಳಿಸ ಲ್ಪಟ್ಟಿಲ್ಲದಿರುವುದೇ ಕಾರಣ. 


ಗ್ರಂಥಾಲಯದ “ಯಂತ್ರವಾಚಕಸೂಚಿ ಯೋಜನೆಯ' ಬಗ್ಗೆಯೂ ಜೇಡು ಅಗ 
ಮನಿಸಬೇಕು. ಈ ಯೋಜನೆಯಲ್ಲಿ ಸೂಚೀಕರಣಕಾರ್ಯವನ್ನು ತ್ವರಿತಗೊಳಿಸಿ ಸೂಚೀಮಾಹಿತಿಯನ್ನು 


ಸೂ ಂತ ಹೆಚ್ಚಾಗಿ ಕಾಂತಟೇಪುಗಳಲ್ಲಿ ಸೂಚೀಮೌಬಿತಿಯನ್ನು ಸಂಗ್ರಹಿಸಿಟ್ಟು ಆ ಟೇಪು 
ಗಳಿಂದ ಸೂಚೀಪತ್ರಗಳನ್ನು ಮುದ್ರಿಸುವುದನ್ನೂ ಒಳಗೊಂಡು ಗ್ರಂಥಾಲಯ ುಗಳ ವಿವಿಧ ಉದ್ದೇಶ 
ಗಳಿಗೆ ಉಪಯೋಗಿಸಿಕೊಳ್ಳಲು ಸಾಧ್ಯವೇ ಎಂಬುದರ ಪರಿಶೀಲನೆಗೆ ಹೆಚ್ಚಿನ ನ ಮಹತ್ವ ಕೊಟ್ಟಿದ್ದಾ ರೆ. 
ಮೊದಲೇ ಹೇಳಿರುವಂತೆ ಅಮೆರಿಕದ ಬಹುತೇಕ ಸಾರ್ವಜನಿಕ, ಶೈಕ್ಷಣಿಕ ಹ ಹಾಗೂ ವಿಶಿಷ್ಟ ಗ್ರಂಥಾಲಯ 
ಗಳು ಈ ಕಾಂತಟೇಪುಗಳಲ್ಲಿ ಸಂಗ್ರಹಿಸಿರುವ ಸೂಚೀ ಮಾಹಿತಿಯನ್ನು ನೇರವಾಗಿ ಬಳಸಿಕೊಳ್ಳುವ 
ಸಾಮರ್ಥ್ಯ ಪಡೆದಿಲ್ಲ. 

ಈ ಕಾಂತಟೇಪುಗಳನ್ನು ಬಳಸುವ ಅಮೆರಿಕದ ಗ್ರಂಥಾಲಯಗಳು, ಎಲ್ಲ ಪುಸ್ತಕಗಳನ್ನೂ 

ಕಾಂಗ್ರೆಸ್‌ ಗ್ರಂಥಾಲಯ ಆ ಪುಸ್ತಕಗಳನ್ನು ಕೊಳ್ಳು ವ ವೇಳೆಯಲ್ಲೇ ಕೊಳ್ಳು ವುದಿಲ್ಲ. ಯಾವುದಾ ದಾದರೊಂದು 

. ಗ್ರಂಥ ಪ್ರಕಟವಾದ ೯-೧೦ ತಿಂಗಳುಗಳ ಅನಂತರ ಒಂದು ಗ್ರಂಥಾಲಯಕ್ಕೆ ಬಂದರೆ, ಅದರ ಸೂಚೀ 
ಮಾಹಿತಿಯನ್ನು ಕಾಂತಟೇಪುಗಳಿಂದ ಪಡೆದುಕೊಳ್ಳಲು ಆ Pi ಯ ಹಳೆಯ ಟೇಪುಗಳನ್ನಿಲ್ಲ 
ಕಂಪ್ಯೂಟರ್‌ನಲ್ಲಿ ಪರಿಷ್ಯ ರಿಸಬೆಕೌಗುತ್ತ ದೆ. ಅಂದರೆ ಕಂಪ್ಯೂಟ 5 ಫೇಳೆ(Computer time) ವ್ಯರ್ಥ 
ವಾಗುತ್ತದೆ. 

ಪ್ರಸಕ್ತ ಈ “ಯಂತ್ರವಾಚಕ ಸೂಚಿ ಯೋಜನೆ' ಇಂಗ್ಲಿಷ್‌ ಭಾಷಾ ಪುಸ್ತಕಗಳಿಗೆ ಸೀಮಿತ 
ವಾಗಿರುತ್ತದೆ. ಗ್ರಂಥಾಲಯಗಳು ವಿವಿಧ ಭಾಷಾಪುಸ್ತಕಗಳನ್ನು ಚ ರೋಮನ್‌ ಲಿಪಿ 
ಯನ್ನು ಬಳಸುತ್ತಿರುವ ಯುರೋಪಿನ ಘಾ ಕಗಳಿಗೆ ಮಾರ್ಕ್‌ ರೂಪರೇಷೆಯ 


ತ್‌ 


೩೦ a ಮಾನವಿಕ ಕರ್ಣಾಟಕ 


ಕಷ್ಟವಾಗಲಾರದಾದರೂ, ಏಷ್ಯನ್‌ ಭಾಷಾಪುಸ್ತಕಗಳಿಗೆ ಮಾರ್ಕ್‌ ರೂಪರೇಷೆಯನ್ನು ನಿರ್ಮಿಸುವುದು 


ಕಷ್ಟಕರವಾದ ಕೆಲಸ. ಇಷ್ಟೇ ಅಲ್ಲದೆ ಗ್ರಂಥಾಲಯಗಳು ಹಸ್ತಪ್ರತಿಗಳು, ಚಲನಚಿತ್ರಗಳು ಮುಂತಾದ 
ಇತರ ಸಾಮಗ್ರಿಗಳನ್ನೂ ಸಂಗ್ರಹಿಸುತ್ತವೆ. ಇವೆಲ್ಲಕ್ಕೂ ಮಾರ್ಕ್‌ ರೂಪರೇಷೆಯನ್ನು ನಿರ್ಮಿಸಿದ 


ಅನಂತವೇ ಕಾಂಗ್ರೆಸ್‌ ಗ್ರಂಥಾಲಯದ "ಯಂತ್ರವಾಚಕ ಸೂಚಿ ಯೋಜನೆ' ಪೂರ್ಣ ಯಶಸ್ವಿಯಾಗುತ್ತದೆ. ' 


ಈ ಕಾಂತಟೇಪುಗಳನ್ನು ಸೂಚೀಪತ್ರಕಗಳನ್ನು ಮುದ್ರಿಸುವುದಕ್ಕೆಂದೇ ಅಲ್ಲದೆ ಗ್ರಂಥಗಳ ಆಯ್ಕೆ,” 
ವಿಷಯಸೂಚೀ ತಯಾರಿಕೆ ಮೊದಲಾದ ಇನ್ನೂ ಅನೇಕ ಕಾರ್ಯಗಳಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ. 

ಕಾಂಗ್ರೆಸ್‌ ಗ್ರಂಥಾಲಯದ ಕೇಂದ್ರೀಕೃತ ಗ್ರಂಥಸೂಚೀಕರಣ ಯೋಜನೆಗಳ ಬಗ್ಗೆ ಈ ಎಲ್ಲ 
ಅಂಶಗಳನ್ನು ಗಮನಿಸಿದರೆ ಕಾಂಗ್ರೆಸ್‌ ಗ್ರಂಥಾಲಯ ಸೂಚೀಕರಣ ಕಾರ್ಯವನ್ನು ತ್ವರಿತ 
ಗೊಳಿಸಲು ಹೆಚ್ಚು ಪ್ರಯತ್ನಗಳನ್ನು ನಡೆಸಿಲ್ಲವೆಂದು ಕಾಣಬರುತ್ತದೆ. ಅದು ಈಚಿನ ವರ್ಷಗಳಲ್ಲಿ 
ಕೈಗೊಂಡ ಹಲವು ಯೋಜನೆಗಳನ್ನು ಗಮನಿಸಿದರೆ ಸೂಚೀಕರಣ ಕಾರ್ಯಕ್ಕಿಂತ ಸೂಚೀಮಾಹಿತಿಯ 


ಎತರಣೆಗೆ ಹೆಚ್ಚು ಗಮನ ನೀಡಿರುವುದು ಸ್ಪಷ್ಟವಾಗುತ್ತದೆ. ಸೂಚೀಕರಣ ಕಾರ್ಯ ವಿ“ಂಬವಾದಲ್ಲಿ 


ವಿಶ್ವದ ಅತ್ಯುತ್ತಮ ವಿತರಣ ವ್ಯವಸ್ಥೆಯಿಂದ ಕೂಡ ಏನೇನೂ ಪ್ರಯೋಜನವಾಗಲಾರದು. 


ನ ಎ" 


dd. 


ಜಿ. ಎಸ್‌. ಭಟ್ಟಿ 


ತಾ ಎ 


ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಸ್ಥಾನ 


ಛೈ 


ಭಾರತ ಗಣರಾಜ್ಯ ಸಂವಿಧಾನದಲ್ಲಿ ರಾಷ್ಟ್ರದ ಅತ್ಯುನ್ನತ ಹು ಹುದ್ದೆ ರಾಷ್ಟ್ರಪ ಪತಿಯದು. ರಾಷ್ಟ್ರ ಪತಿಯ 


ಅಧಿಕಾರ, ಸ್ಥಾನಗಳಿಗೆ ಸಂವಿಧಾನದಲ್ಲಿ ತೆ ವಿಧಿಗಳನ್ನು ಯಾವುದೇ ಒಂದು ದೇಶದಿಂದ” ಬ 
ಮಾದರಿಯಾಗಿ ಪಡೆದಿಲ್ಲ. ಭಾರತದ ಪರಿಸ್ಥಿತಿಗೆ ಅನುಗುಣವಾಗಿ ಈತನ ಅಧಿಕಾರವನ್ನು ಸಂವಿಧಾನ 5 
ಜ್ಞರು ರೂಪಿಸಿದ್ದಾರೆ. ಕೇಂದ್ರದಲ್ಲಿ ಮಂಡಿ ಶ್ರಿಮಂಡಲವುಳ್ಳ ಪಾರ್ಲಿಮೆಂಟರಿ ಪದ್ಧ ತಿಯ ಸಂವಿಧಾನ _' 
ನಮಗೆ ಯೋಗ್ಯ ವೆಂದು ಸರ್ವಾರ್‌ ವಲ್ಲಭಭಾಯಿ ಪಟೇಲರು ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದರು. 
ನಮ್ಮ ಸಂವಿಧಾನವನ್ನು ಬ್ರಿಟಿಷ್‌ ಮಾದರಿಯಲ್ಲೇ ರಚಿಸಬೇಕೆಂದೂ ಅಮೆರಿಕದ! ಮಾದರಿಯ | 
ಸಂವಿಧಾನ ಸರಿಹೋಗದೆಂದೂ ಅನೇಕ ಸದಸ್ಯರು ವಾದಿಸಿದರು. ಅಮೆರೆಕದ ಸಂವಿಧಾನ ೧೮ನೆಯ 
ಶತಮಾನದ ಬ್ರಿಟಿಷ್‌ ಸಂವಿಧಾನದ”ಸ ರಿಯಾದ ಅರ್ಥ ಗ್ರಹಿಸದೆ ರಚಿತವಾಯಿತು. ಮಾಂಟಿಸ್ಕೂ ನ 
ವಿಚಾರಗಳು ಅಮೆರಿಕದ ಸಂವಿಧಾನದ ಮೇಲೆ ಪ್ರಭಾವ ಬೀರಿವೆ. ಅಮೆರಿಕದಲ್ಲಿ'ಕಾರ್ಕಾಂಗ- ತ್‌್‌ | 
ಪ್ರತ್ಯೇಕವಾಗಿವೆ. ಆದರೆ ಇಂಗ್ಲೆಂಡಿನಲ್ಲಿ ಕಾರ್ಯಾಂಗ-ಶಾಸಕಾಂಗಗಳು ಒಂದೆಡೆ ಇವೆ. ಇಂದು ಇಗ್ಲೊಡಿನ 
ಮಂತಿ ್ರಿಮಂಡಳಕ್ಕೆ ಅಮೆರಿಕದ 1ಅಧ್ಯಕ್ಷನಿಗಿರುವಷ್ಟೇ ಅಧಿಕಾರವಿದೆ. ಪ್ರಧಾನಿ ಮತ್ತು ಸಚಿವ ಸಂಪುಟದ 
ಸದಸ್ಯರು ಪಾರ್ಲಿಮೆಂಟಿನ ಸದಸ ರಾಗಿರುತ್ತಾರೆ. ಶಾಸಕಾಂಗ ಮತ್ತು ಕಾರ್ಕಾ ೦7ನಳಲ್ಲಿ ಸಂಭವಿಸ - 
ಬಹುದಾದ ವಿರಸ ಅತ್ಯಂತ ಕಡಿಮೆ. ಏಕೆಂದರೆ ತನ್ನ ಪ್ರತಿಯೊಂದು ಕಾರ್ಯಕ್ಕೂ ಅದು ಪಾರ್ಲಿ 
ಮೆಂಟನ್ನೇ ಅವಲಂಬಿಸ ಸೆಜಹಾಗುವುದು.' "ಬ್ರಿಟಿಷ್‌ ಮಾದರಿಯನ್ನು ಅಭ್ಯಸಿಸಿ ನಮ್ಮ ದೇಶಕ್ಕೆ ಒಬ್ಬ ಕ 
| ಅಧ್ಯಕ್ಷಣರಬೇಕೆಂದೂ ಆತ ನೇಮಿಸುವ ಪ್ರಧಾನಿ, ಸಂಪುಟದ ಸದಸ್ಯರು ಸಂಸತ್ತಿನ” ಬಹುಮತ “5 
ಪಕ್ಷಕ್ಕೆ ಸೇರಿದವರಾಗಿರಬೇಕು ಎಂದೂ ನಿರ್ಧಾ ರ ಕೈಗೊಳ್ಳ ಲಾಯಿತು. 


“ನಾವು ರಾಷ್ಟ್ರಪತಿಯನ್ನು ಕೇವಲ ಹೆಸರಿಗೆ ಮಾತ್ರ ಮಾಡಿಲ್ಲ. ಅವನಿಗೂ” ಅಧಿಕಾರಗಳಿವೆ” 5 
ಎಂದು ಪಂಡಿತ ಜವಾಹರಲಾಲ್‌ ನೆಹರೂ ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದರು. ಚರ್ಚೆಯಲ್ಲಿ 
ಭಾಗವಹಿಸಿದ ಡಾ."ಅಂಬೇಡ್ಕರರು “ನಮ್ಮ ರಾಷ್ಟ್ರಪತಿ ಇಂಗ್ಲಿಷ್‌ ರಾಜನ ಸ್ಥಾನ 

ಈತ ರಾಷ್ಟ್ರದ ಮುಖ್ಯಸ್ಥ; ಕಾರ್ಯಾ ಂಗಕ್ಕಲ್ಲ. ಈತ ರಾಷ್ಟ್ರವನ್ನು ಪ್ರತಿನಿಧಿಸುವವನು;” ಆದರೆ ದೇಶ 
ವನ್ನಾ ಳುವುದಿಲ್ಲ. ಈತ ಆಡಳಿತದಲ್ಲಿ ಸಮಾರಂಭ ನದ ಮುಖ್ಯಸ್ತನಿದ್ದಂತೆ. ಅಮೆರಿಕದ ಅಧ್ಯಕ್ಷ ತನ್ನ 
ಕಾರ್ಯದರ್ಶಿಗಳ ಸ ಸಲಹೆಯನ್ನು" ಸ್ವೀಕರಿಸ ಲೇಬೇಕೆಂದಿಲ್ಲ. ಆದರೆ ಭಾರತದ ರಾಷ್ಟ್ರಪತಿ ಸಾಮಾನ್ಯವಾಗಿ -್‌ 
ಸಂಪುಟದ ಸಲಹೆ `ಅಂಗೀಕರಿಸಲೇಬೇಕು. ಅಮೆರಿಕದ ಅಧ್ಯಕ್ಷ ಯಾವುದೇ”ಕಾರ ರೃದರ್ಶಿಯನ್ನು ಯಾವ 
ಕ್ಷಣದಲ್ಲಾದರೂ ಮನೆಗೆ ಕಳಿಸಬಹುದು. ಆದರೆ ಎಲ್ಲಿಯವರೆಗೆ ಸಂಪುಟಕ್ಕೆ ಬಹುಮತಿರುವುದೋಟ- 
ಅಲ್ಲಿಯವರೆಗೂ ರಾಷ್ಟ್ರಪತಿಗೆ ಈ ಅಧಿಕಾರವಿಲ್ಲ!.” ಇನ್ನೊ ಂದೆಡೆ ಡಾ. ಅಂಬೇಡ್ಕರ್‌ ರಾಷ್ಟ್ರಪತಿ 


ಕೇವಲ ಹೆಸರಿಗೆ ಮಾತ್ರ ಎಂದೂ ಅವನು'ಮಂತ್ರಿಮಂಡಲದ ಆಜ್ಞೆಯಂತೇ « ನಡೆಯಬೇಕಾಗುವುದೆಂದೂ - 


1 Constituent Assembly Debates, Vol. VIl, ಐ. 32 


ಇ ಕ 
೨ 


ಅ. 


೩೨ ಮಾನವಿಕ ಕರ್ಣಾಟಕ 


ಹೇಳಿದ್ದಾರೆ. ಸಂವಿಧಾನದ ಚರ್ಚೆಯಲ್ಲಿ ಅವರು ಮಾತನಾಡಿ ಇಂಗ್ಲಿಷ್‌ ದೊರೆಯಂತೆ ನಮ್ಮ 


- ಅಧ್ಯಕ್ಷನಿಗೆ”ಸಲಹೆ ನೀಡುವ, ಎಚ್ಚರಿಸುವ, ಮತ್ತು ವಿಚಾರವಿನಿಮಯ ನಡೆಸುವ ಮೂರೇ ಅಧಿಕಾರ 
೨ ಗಳಿಲ್ಲ ಪ್ರಧಾನಿಯನ್ನು ನೇಮಿಸುವ, ಸಂಸತ್ತನ್ನು ವಿಸರ್ಜಿಸುವ" ವಿಶೇಷಾಧಿಕಾರವಿದೆ ಜಾ 


ಗ್‌ 


" ' ಅದರಂತೆ ಸಂವಿಧಾನ ಕೂ ಸುವವರು ತಾವು ಅಧಿಕಾರವಿಲ್ಲದ ಅಧ್ಯಕ್ಷನನ್ನು ಸೃಷ್ಟಿಸುತ್ತಿರುವೆ 


೯ ಎಂದೂ ಯೋಚಿಸಲಿಲ್ಲ. * ಸಂವಿಧಾನ ರಚನಾಸಃ ಯಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಬ್ರಿಟಿಷ್‌ ದ! 
ಯನ್ನು ಭಾರತದ ಪರಿಸ್ಥಿ ತಿಗೆ ಹೊಂದಿಸುವುದನ್ನು ಎಲ್ಲರೂ. ಒಪ್ಪಿ ಕೊಂಡರು” ಸಂವಿಧಾನದ ಯಾವ 
ಸದಸ್ಯರೂ ರಾಷ್ಟ್ರ ಪತಿಗೆ 'ಅಧಿಕಾರವಿಲ್ಲ ಎಂದು ಹೇಳಿಲ್ಲ. ಅದರ ಬದಲಿಗೆ ಆತನಿಗೆ ಸಾಕಷ್ಟು ಅಧಿಕಾರ 
ತ್ರಿವಿದೆ "ಎಂದೇ ಹೇಳಿದ್ದಾರೆ.” 


ಹೀಗೆ ಭಾರತದ ರಾಷ್ಟ್ರಪ ತಿಯ ಅಧಿಕಾರವನ್ನು ಬ್ರಿಟನ್ನಿನ ರಾಜನ (ರಾಣಿ) ಅಧಿಕಾರಗಳಿಗೆ 
-೭ಹೋಲಿಸಬಹುದಾದರೂ ಬ್ರಿಟನ್ನಿನ ರಾಜನ ಅಧಿಕಾರ್‌” ಗೌರವ ಭಾವನಾತ್ಮಕವಾದುದು. ಸಂಸ್ಕೃತಿ- 
"ಸ ಸಂಪ್ರದಾಯಗಳ ಮೇಲೆ ಸ್ಯಾ ಅಧಿಕಾರ ಚಲಾಯಿಸುವನು. ಅಲ್ಲಿಯು ಆಡಳಿತ ಸಂವಿಧಾನದಂತೆ 
6 ಬ್ರಿಟಿಷ್‌ದೊರೆ ಏನೂ ತಪ್ಪುಮಾಡಲಾರ. ಪ್ರತಿ ಘಟನೆಗೂ ಮಂತ್ರಿಗಳೇ ಜವಾಬ್ದಾ Fp 
4 ಆದರೆ ಭಾರತದ ಸಂವಿಧಾನದಂತೆ ರಾಷ್ಟ್ರಪತಿ ಂವಿಧಾನವನ್ಮೆ/ ೮ ಉಲ್ಲಂಘಿಸಿದಾಗ ಅದನ್ನು ಪ್ರಶ್ನಿಸ 
ನ್ಯಾಯಾಲಯಕ್ಕೆ ಹೋಗಲೂ ಅವಕಾಶವಿದೆ. ಇದನ್ನು ಸಂಸತ್ತು ಚರ್ಚಿಸಬಹುದು. re 
ಎಂದು ಕಡಬ ವಿಚಾರಣೆ 'ನಡೆಸಿ ಅವನು ಅಧಿಕಾರತ್ಕಾಗ ಮಾಡುವಂತೆ ಮಾಡಬಹುದು. 

- ಅವನು ಅಧಿಕಾರದಲ್ಲಿರುವಾಗ ಆತನ ವೈಯಕ್ತಿಕ ಗುಣಗಳ ೭ ಬಗ್ಗೆಯೂ" "ಟೀಕಿಸಲು ತಡೆಯಿಲ್ಲ. 

| ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯ ಅಧಿಕಾರ ಚರ್ಚಿಸ ಬೇಕಾಗಿದೆ: 

7 ಚುನಾವಣೆ: ಬ್ರಿಟನ್ನಿನ ದೊರೆಯಂತೆ ರಾಷ್ಟ್ರಪತಿಯ ಸ್ಮಾನ'ವಂಶಪಾರಂಪರ್ಯವಲ್ಲ. ಲೋಕಸಭೆ, 
ರಾಜ ವ ಮತ್ತು ರಾಜ್ಯ ಗಳಿ ವ ವಿಧಾನಮಂಡಳಗಳು ರಾಷ ಪತಿಯನ್ನು ಚು ನಾಯಿಸುತ್ತವೆ ಪ್ರತಿಯೊಂದು 
ಹ ರಾಜ್ಯದ” ವಿಧಾನಮಂಡಳದ ಹಾಗೂ ಲೋಕಸಭೆಯ ಸದಸ್ಯರ ಮತಮೌಲ್ಲ ಲ್ಕ ಅಲ್ಲಿಯ ಜನಸಂಖ್ಯೆಯ 
ಭಾರದ ಮೇಲಿರುತ್ತದೆ (ಅನುಸೂಚಿ ೫೫(೧) ಮತ್ತು (೨). ಅಧ್ಯಕ್ಷ ಸಂಸತ್ತಿನ ಬೆಂಬಲ ನ 

ಇ, ವಾದವನ್ನು ಸಂವಿಧಾನ ರಚಕರು ಒಪ್ಪಲಿಲ್ಲ. ಇದರಿಂದ ಆತ 3 ಕೇಂದ್ರ ದಲ್ಲಿರುವ ಬಹುಮ 


ಜ್‌ 


೪% ಪಕ್ಷದ ಗೊಂಬೆ ಆಗಬಹುದು ಎಂಬುದೇ ಇದರ ಹಿಂದಿದ್ದ ವಾದ. ರಾಷ್ಟ್ರಪತಿ ಕೇಂದ್ರದ HE; 
ನಲ್ಲ-ರಾಪ್ಟ್ರಮುಖ್ಯ ಆತ ರಾಷ್ಟ್ರದ ಐಕ್ಯವನ್ನು ಬಿಂಬಿಸುವ ಪ್ರತಿನಿಧಿ /ಆತ ಅಪ್ರತ್ಯಕ್ಷವಾಗಿ ಜನತೆ 


ಯನ್ನು ಪ್ರತಿನಿಧಿಸುತ್ತಾನೆ. 


ಪ್ರತಿಜ್ಞಾ ವಿಧಿ: ರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸುವ ಮುನ್ನ ಪರಮೋಚ್ಚ ನ್ಯಾಯಾಲಯದ 
ಇ ; ಶ್ರೇಷ್ಠ” ನಾ ಯಾಧೀಶನ ಸಮ್ಮುಖದಲ್ಲಿ ತಾನು ಸಂವಿಧಾನಕ್ಕೆ ಬದ್ದ: ನಾಗಿ ನಡೆದುಕೊಳ್ಳು ) ಪ್ರದಾಗಿಯೂ 
) ಜನತೆಯ ಕಲ್ಯಾಣಕ್ಕೋಸ್ಕರ -ದುಡಿಯುವುದಾಗಿಯೂ ಪ್ರಮಾಣವಚನ ಸ್ವೀಕರಿಸಿದಂದಿನಿಂದ ಆತನಿಗೆ 
ಅಧಿಕಾರಪ್ಪಾಪ್ತಿ ಯಾಗುತ್ತದೆ. 
ಒಮ್ಮೆ ಆಯ್ಕೆಯಾದ ಅಧ್ಯಕ್ಷನ ಅವಧಿ ಐದು ವರ್ಷ. ಈ ಅವಧಿ ಮುಗಿದಾಗ ಆತ ಮತ್ತೆ 
ಚುನಾವಣೆಯಲ್ಲಿ ಸ್ಪ ರ್ಧಿಸಬಹುದು. ಈ ಅವಧಿ ಮುಗಿಯುವ ಮುನ್ನವೇ ಆತ ರಾಜೀನಾಮೆ ನೀಡ 
೫ ಬಹುದು. ಇಲ್ಲವೇ ಸತ್ತು ಅವನ ಮೇಲೆ ಸಂವಿಧಾನ” ಉಲ್ಲಂಘನೆಯ 'ಅಪವಾದ ಹೊರಿಸಿ ವಿಚಾರಣೆ 
(ಸ ನಡೆಸಿ ಅಂಕಾಸರಂದ ಪದಚ್ಚು ತಗೊಳಿಸಬಹುದು. ಸಂವಿಧಾನಕ್ಕ ನುಗುಣವಾಗಿ ಈ ಅಧಿಕಾರ'ಸಂಸತ್ತಿ ಗಿದೆ. 
ಲೋಕಸಭೆ, ಜ್ಯಸಭೆಗಳೆರಡರಲ್ಲೂ ರಾಷ್ಟ್ರಪತಿಯ ವಿರುದ್ದ ಅಧಿಸೂಚನೆ ತರಬಹುದು. ಒಟ್ಟು 
5 ಸದಸ್ಯರ ೧ ಭಾಗವ [ರು ಇದಕ್ಕೆ ಬೆಂಬಲ ಸೂಚಿಸಿದರೆ ಮಾತ್ರ ಇದನ್ನು ಚರ್ಚಿಸಬಹುದು. 
್ಕ ಈ ರೀತಿ ಚರ್ಚಿಸುವ ಮುನ್ನ ರಾಷ್ಟ್ರ ಪತಿಗೆ ೦೫ ದಿನಗಳ ತಿಳಿವಳಿಕೆಬೇಡಬೇಕಾಗುತ್ತ ದೆ. ಈ ಅಧಿಸೂಚನೆ. 
ಗಯ ಒಟ್ಟು ಸದಸ್ಯ ರ ಮೂರನೆಯ ಎರಡರಷ್ಟು ಸ ಸಂಖ್ಯೆಯ ಮತ ದೊರಕಬೇಕಾದ್ದು ಅಗತ. 


ಕ 


೩ Constituent Assembly Debates, Vol VILL, p. 215 


NE ST  ಬಾಧ) ಈ.ಸಳ್ಳ ಪುಳಕ ಬು ಪಚ 


Se AR se ER 


ಷನ 


“ತಾರಿಕ್‌ 


ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಸ್ಥಾನ ೩೩ 


ರಾಷ್ಟ್ರಪತಿ ತನ್ನ ಅಧಿಕಾರಾವಧಿ ಮುಗಿಯುವ ಮುನ್ನವೇ ಸತ್ತಾಗಲೋ, ಅವನ ವಿರುದ್ಧ 
ಹೊರಿಸಿದ ಆರೋಪ ಸ್ಥಿರಪಟ್ಟು ಆತನನ್ನು ಪದಚ್ಯುತಗೊಳಿಸಿದಾಗಲೋ ಅಥವಾ ಸ್ವಂತ ಇಚ್ಛೆ 
ಯಿಂದ ರಾಜೀನಾಮೆ ನೀಡಿದಾಗಲೋ ಉಪರಾಷ್ಟ್ರಪತಿಯೇ ಹಂಗಾಮಿ ರಾಷ್ಟಪತಿಯಾಗಿ ಕಾರ್ಯ 
ನಿರ್ವಹಿಸುತ್ತಾನೆ. ಉಪರಾಷ್ಟ್ರಪತಿಯೂ ರಾಜೀನಾಮೆ ನೀಡಿದರೆ ಆಗ ಪರಮೋಚ್ಚ ನ್ಯಾಯಾಲಯದ 
ಶ್ರೇಷ್ಠ ನ್ಮಾಯಾಧೀಶನೋ ಲೋಕಸಭೆಯ ಅಧ್ಯಕ್ಷನೋ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. 
ಇದು ಕೇವಲ ತಾತ್ಪೂರ್ತಿಕ ವ್ಯವಸ್ಥೆ. ರಾಷ್ಟ್ರಪತಿಯ ಸ್ಥಾನ ತೆರವಾದ ೬ ತಿಂಗಳೊಳಗೆ ಅದಕ್ಕೆ 
ಚುನಾವಣೆ ನಡೆಸಲೇಬೇಕು. ಅಮೆರಿಕದಲ್ಲಿರುವಂತೆ ಉಪಾಧ್ಯಕ್ಷನೇ ಅಧ್ಯಕ್ಷನಾಗಿ ಮುಂದುವರಿಯುವ 
ಅವಕಾಶ ಭಾರತ ಸಂವಿಧಾನದಲ್ಲಿಲ್ಲ. ಅಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಪರಮೋಚ್ಚ 
ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಸಂಸತ್ತಿನಲ್ಲಿ ಬಹುಮತ ಪಕ್ಷದ ನಾಯಕ ಸರ್ಕಾರ ರಚಿಸುವಂತೆ ಆತನನ್ನು ರಾಷ್ಟ್ರಪತಿ ಆಹ್ವಾನಿ 
ಸುತ್ತಾನೆ. ಅವನನ್ನು ಪ್ರಧಾನಿಯಾಗಿ ನೇಮಿಸುವನಲ್ಲದೆ ಅವನ ಸಲಹೆಯಂತೆ ಇತರ ಮಂತ್ರಿಗಳನ್ನೂ 
ರಾಷ್ಟ್ರಪತಿ ನೇಮಿಸುತ್ತಾನೆ. ಪ್ರಧಾನಿ ಮತ್ತು ಆತನ ಸಂಪುಟದ ಸದಸ್ಯರು ಸಂಸತ್ತಿಗೆ ಹೊಣೆಗಾರರು 
(ಅನುಚ್ಛೇದ ೭೫). ಸಂಸತ್ತಿನಲ್ಲಿ ಯಾವ ಪಕ್ಷಕ್ಕೂ ಬಹುಮತವಿಲ್ಲದಲ್ಲಿ ರಾಷ್ಟ್ರಪತಿ ಹೊರಹೋಗು 
ತ್ತಿರುವ ಪ್ರಧಾನಿಯ ಸಲಹೆ ಕೇಳಬಹುದು. ಪ್ರಧಾನಿ ಹುದ್ದೆಗಾಗಿ ನಡೆಯುವ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿಯ 
ನಿಲುವು ನಿಷ್ಟಕ್ಷಪಾತದ್ದಾಗಿರಬೇಕು. ರಾಷ್ಟ್ರಪತಿಗೆ ಇಷ್ಟವಿರುವ ವರೆಗೆ ಪ್ರಧಾನಿ ಆ ಹುದ್ದೆಯಲ್ಲಿರ 
ಬಹುದೆಂದು ಸಂವಿಧಾನ ಹೇಳುತ್ತದೆ. ಬ್ರಿಟನ್ನಿನ ದೊರೆ ಸಂಪ್ರದಾಯಬದ್ಧ. ಆದರೆ ನಮ್ಮಲ್ಲಿ ಆ 
ಪ್ರಶ್ನೆಯೇ ಏಳದು. ಸಂಸತ್ತಿನಲ್ಲಿ ಬಹುಮತ ಕಳೆದುಕೊಂಡ ಪ್ರಧಾನಿಯ ಸಲಹೆಯನ್ನು ರಾಷ್ಟ್ರಪತಿ 
ಕೇಳಬೇಕಾಗಿಲ್ಲ. ಸಂಸತ್ತಿನಲ್ಲಿ ಬಹುಮತ ಕಳೆದುಕೊಂಡ ಪ್ರಧಾನಿಯನ್ನೂ ಆತನ ಸಂಪುಟವನ್ನೂ 
ರಾಷ್ಟ್ರಪತಿ ವಜಾ ಮಾಡಬಹುದು. ಜನತೆಯ ವಿಶ್ವಾಸ ಕಳೆದುಕೊಂಡಿದೆಯೆಂಬ ಕಾರಣಕ್ಕಾಗಿ ರಾಷ್ಟ್ರಪತಿ 
ಸಂಸತ್ತನ್ನೂ ವಿಸರ್ಜಿಸಬಹುದು. 

ಸಂವಿಧಾನದ ೭೪ನೆಯ ಅನುಚ್ಛೇದದಲ್ಲಿ ಪ್ರಧಾನಮಂತ್ರಿಯೂ ಸೇರಿ ಕೇಂದ್ರದಲ್ಲಿ ಸಚಿವ 
ಸಂಪುಟವೊಂದು ಇರತಕ್ಕದ್ದೆಂದು ಹೇಳಿದೆ. ಕೆಲವು ವಿಷಯಗಳಲ್ಲಿ ರಾಷ್ಟ್ರಪತಿ ಕೇಂದ್ರ ಮಂತ್ರಿಗಳ, 
ಪ್ರಧಾನಿಯ ಸಲಹೆಯನ್ನು ಕೇಳದೆ ಸ್ವತಂತ್ರವಾಗಿ ವ್ಯವಹರಿಸಲು ಅವಕಾಶವಿದೆ (ಅನುಚ್ಛೆ €ದ ೫೩(೧). 
ರಾಷ್ಟ್ರಪತಿ ಈ ವಿಶೇಷಾಧಿಕಾರವನ್ನು ರಾಷ್ಟ್ರ ಗಂಡಾಂತರವನ್ನೆದುರಿಸುತ್ತಿರುವಾಗ, ಮಂತ್ರಿ ಮಂಡಲ 
ಬಹುಮತ ಕಳೆದುಕೊಂಡರೆ, ಪ್ರಜೆಗಳಿಗೆ ಸಂವಿಧಾನದಂತೆ ನೀಡಲಾದ ಹಕ್ಕುಗಳಿಗೆ ಚ್ಯುತಿಬಂದಾಗ 
ಉಪಯೋಗಿಸಲು ಅವಕಾಶವಿದೆ. ಮಂತ್ರಿಸಂಪುಟ ರಾಷ್ಟ್ರರಕ್ಷಣೆಯಲ್ಲಿ ವಿಫಲವಾಗಿದೆ ಎಂಬ ಕಾರಣ 
ತೋರಿಸಿ ರಾಷ್ಟ್ರಪತಿ ಮಹಾದಂಡನಾಯಕನಾಗಿ ತನ್ನ ಅಧಿಕಾರ ಚಲಾಯಿಸಬಹುದು, ಸಂಸತ್ತನ್ನು 
ವಿಸರ್ಜಿಸಬೇಕೆಂಬ ಪ್ರಧಾನಿಯ ಮಾತನ್ನು ಆತ ಒಪ್ಪಬೇಕಾದುದಿಲ್ಲ. ಬಿ. ಎನ್‌. ರಾವ್‌ ಹೇಳಿದಂತೆ, 
“ರಾಷ್ಟ್ರಪತಿ ಪ್ರಧಾನಿಯ ಇಲ್ಲವೇ ಸಚಿವ ಸಂಪುಟದ ಸಲಹೆಯನ್ನು ಕೇಳಲೇಬೇಕೆಂದಿಲ್ಲ. ಆತ ಅವರ 
ಸಲಹೆ ಕೇಳದೆ ಸ್ವತಂತ್ರವಾಗಿ ನಿರ್ಣಯ ಕೈಗೊಂಡಿದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದು. 

ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥ. ಮಂತ್ರಿಗಳ ಮತ್ತು ಸಂಸತ್ತಿನ ಕಾರ್ಯರೂಪಗಳ ವರದಿಯನ್ನು 
ಆತನಿಗೆ ನೀಡಬೇಕು. ಐರಿಷ್‌ ಅಧ್ಯಕ್ಷನಿಗಿಂತ ಭಾರತದ ಅಧ್ಯಕ್ಷ ಸರ್ಕಾರದಲ್ಲಿ ಹೆಚ್ಚು ಕ್ರಿಯಾತ್ಮಕ 
ಪಾತ್ರವಹಿಸಬೇಕಾಗುತ್ತದೆ. ಐರಿಷ್‌ ಪ್ರಧಾನಿಯನ್ನು ಅಲ್ಲಿಯ ಸಂವಿಧಾನಕ್ಕನುಗುಣವಾಗಿ ಅಧ್ಯಕ್ಷ 
ಆರಿಸುತ್ತಾನೆ. ಸಂಪುಟದ ನೀಳಿಕಾರ್ಯನಿರ್ವಹಣೆಯನ್ನು ಅಧ್ಯಕ್ಷನಿಗೆ ಕಳುಹಿಸಬೇಕೆಂದು ಐರಿಷ್‌ 
ಸಂವಿಧಾನ ಹೇಳುವುದಿಲ್ಲ. ವಿಜ್ಞಾನ, ಸಾಹಿತ್ಯ, ಕಲೆಗಳಲ್ಲಿ ಪ್ರತಿಭಾವಂತರಾದ ೧೨ ಜನರನ್ನು ರಾಷ್ಟ್ರಪತಿ 
ಸಂಸತ್ತಿಗೆ ನಾಮಕರಣಮಾಡುತ್ತಾನೆ. ರಾಷ್ಟ್ರಪತಿ ಪ್ರತಿವರ್ಷವೂ ಪ್ರಾರಂಭದಲ್ಲಿ ಸಂಸತ್ತಿನ ಎರಡೂ 
ಸಭೆಗಳನ್ನುದ್ದೇಶಿಸಿ ಮಾತನಾಡುವನು. ಸಾಮಾನ್ಯವಾಗಿ ರಾಷ್ಟ್ರಪತಿಯ ಭಾಷಣವನ್ನು ಕೇಂದ್ರ 
ಸಂಪುಟ ಸಿದ್ಧಪಡಿಸುತ್ತದೆ. ಅದರಲ್ಲಿ ಸರ್ಕಾರದ ನೀತಿಗೆ ಸಂಬಂಧಿಸಿದ ವಿಷಯಗಳಿರುತ್ತವೆ. ಈ ಭಾಷಣ 
ವನ್ನು ಎರಡೂ ಸಭೆಗಳು ಚರ್ಚಿಸಿ ರಾಷ್ಟ್ರಪತಿಯನ್ನು ಅಭಿನಂದಿಸುವ ನಿರ್ಣಯ ಮಾಡುವುವು. 


2 ಈ 


೩೪ ಮಾನವಿಕ ಕರ್ಣಾಟಕ 


ರಾಷ್ಟ್ರಪತಿ ಸಂಸತ್ತಿಗೆ ಸಂದೇಶ ಕಳಿಸುವ ಅಂಶ ಸಂವಿಧಾನದಲ್ಲಿದೆ. ಅವನು ಯಾವಾಗ ಬೇಕಾದರೂ 
ಇದರ ಅಧಿವೇಶನ ಕರೆದು ಮಾತನಾಡಬಹುದು. ಬ್ರಿಟಿಷ್‌ ದೊರೆಗೆ ಇದೇ ಅಧಿಕಾರವಿತ್ತು. ಅದನ್ನು 
ಈಗ ಪ್ರಥಮ ಅಧಿವೇಶನಕ್ಕೆ ಮಿತಗೊಳಿಸಲಾಗಿದೆ. ನೂತನ ರಾಜ್ಯಗಳ ರಚನೆ, ಹೊಸದಾಗಿ ಗಡಿ 
ಗುರುತಿಸುವುದು, ರಾಜ್ಯಗಡಿಗಳಲ್ಲಿ ಹೊಂದಾಣಿಕೆ ಇವುಗಳಿಗೆ ರಾಷ್ಟ್ರಪತಿಯ ಒಪ್ಪಿಗೆ ಅಗತ್ಯ. ಹಣಕಾಸು ' 
ಕಮಿಷನ್ನಿನ ವರದಿಯನ್ನು ರಾಷ್ಟ್ರಪತಿ ಸಂಸತ್ತಿನ ಮುಂದೆ ಇಡಬೇಕು. ಆದರೆ ಇವನ್ನೆಲ್ಲ ಕೆಂದ್ರ * 
ಸಂಪುಟ ನೋಡಿಕೊಳ್ಳುವುದು. ಸಂಸತ್ತು ಒಪ್ಪಿಗೆ ನೀಡಿದ ಯಾವುದೆ. ವಿಧೇಯಕಕ್ಕೆ ಅಂಕಿತ ಹಾಕಲು * 
ತನಗಿರುವ ನಕಾರಾಧಿಕಾರದಿಂದ (11610) ನಿರಾಕರಿಸಬಹುದು. ಇಲ್ಲವೇ ಅದರಲ್ಲಿ ಕೆಲವು ಬದಲಾವಣೆ 
ಗಳನ್ನು ಸೂಚಿಸಿ ಸಂಸತ್ತಿಗೆ ಹಿಂದಕ್ಕೆ ಕಳಿಸಬಹುದು. ಅದು ಪುನಃ ಸಂಸತ್ತಿನ ಒಪ್ಪಿಗೆ ಪಡೆದು ಬಂದರೆ 
ಆಗ ಮಸೂದೆಗೆ ರಾಷ್ಟ್ರಪತಿ ತನ್ನ ಒಪ್ಪಿಗೆ ನೀಡಲೇಬೇಕು. ಆಗ ಅವನ ವಿಶೇಷ ಅಧಿಕಾರವಿರುವುದಿಲ್ಲ. 
ಭಾರತದ ರಾಷ್ಟ್ರಪತಿಗೆ ವಿಶೇಷ ನಕಾರಾಧಿಕಾರವಿದ್ದರೂ ಆತ ಅದನ್ನು ಚಲಾಯಿಸಲಾರ. ಐರಿಷ್‌ 


ಬ 
ಮತ್ತು ಬರ್ಮಗಳಲ್ಲಿ ರಾಷ್ಟ್ರಪತಿಗೆ ಈ ವಿಶೇಷ ಅಧಿಕಾರವಿಲ್ಲ. 
ಅಮೆರಿಕದ ಅಧ್ಯಕ್ಷನಂತೆ ಸಾರ್ವಜನಿಕ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರ ಭಾರತದ 


_ 

[6] 
ರಾಷ್ಟ್ರಪತಿಗೆ ಇಲ್ಲ. ಕೇಂದ್ರ ಮತ್ತು ರಾಜ್ಯಗಳಲ್ಲಿಯ ಅತ್ಯುನ್ನತ ಅಧಿಕಾರಿಗಳನ್ನು ಈತ ನೇಮಿಸುವನು. 
ಪರಮೋ ನ್ಯಾಯಾಲಯದ, ಉಚ್ಚ ನ್ಯಾಯಾಲಯದ ನ್ಯಾಯ ಇಧೀಶರು, ರಾಜ್ಯಗಳ ರಾಜ್ಯಪಾಲರು 


J 

ಮತ್ತು ಅಟಾರ್ನಿ ಜನರಲ್ಲನನ್ನು ರಾಷ್ಟ್ರಪತಿ ನೇಮಿಸುವನು. ರಾಯಭಾರಿಗಳ ನೇಮಕ, ರಾಜತಾಂತ್ರಿಕ 

ಸಂಬಂಧ ಮೊದಲಾದವು ರಾಷ್ಟ್ರಪತಿಯ ಹೆಸರಿನಲ್ಲೇ ನಡೆಯುವುದು. ನೆರೆಹೊರೆಯವರೊಡನೆ 

ಒಪ್ಪಂದದ ಬಗ್ಗೆ ರಾಷ್ಟ್ರಪತಿ ಮಾತುಕತೆಗಳನ್ನಾರಂಭಿಸಬಹುದು. ಆದ ಸಂಸತ್ತು ಸಮ್ಮತಿ 
( 


ನೀಡದೆ ಯಾವ ಒಪ್ಪಂದವೂ ಊರ್ಜಿತವಾಗಲಾರದು. ಅಮೆರಿಕದಲ್ಲಿ ಒಪ್ಪಂದಗಳಿಗೆ ಸೆನೆಟಿನ 2್ಲರಷ್ಟು 
್ಯೈರ ಬೆಂಬಲ ದೊರೆತರೆ ಸಾಕು. ಅದರಂತೆ ಇದು ಕೆಳಮನೆಗೆ ಸಂಬಂಧಿಸಿರುವುದಿಲ್ಲ. ಅಪರಾಧಿ 
ಗಳಿಗೆ ವಿಧಿಸಿದ ಶಿಕ್ಷೆಯನ್ನು ಕಡಿಮೆಮಾಡುವ ಇಲ್ಲವೇ ರದ್ದುಪಡಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. 
ರಾಜ್ಯಗಳಲ್ಲಿ ಯಾವುದೇ ಪಕ್ಷ ಬಹುಮತ ಗಳಿಸದಿದ್ದರೆ, ಆಡಳಿತ ಕುಸಿದುಬಿದ್ದರೆ, ರಾಜ್ಯಪಾಲರ 


A 


2 


ವರದಿ ಬಂದ ಅನಂತರ ಅಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ಘೋಷಿಸಲಾಗುತ್ತದೆ. ಈ ಘೋಷಣೆ ರಾಷ ಪತಿಯ 
ದಾವ — 
ಹಸರಿನಲಿದರೂ 


ನಲ್ಲಿದ್ದರೂ ಕೇಂದ್ರಸಂಪುಟವೇ ನಿರ್ಧಾರ ಕೈಗೊಳ್ಳುತ್ತದೆ. ರಾಜ್ಯಗಳ ವಿಧಾನಮಂಡಲಗಳನ್ನು 
ವಿಸರ್ಜಿಸುವ ಅಧಿಕಾರವೂ ಈ ಬಗೆಯದು. ರಾಷ್ಟ ಪತಿ ತುರ್ತುಪರಿಸ್ಥಿತಿಯಲ್ಲಿ ಕೆಲವು ವಿಶೇಷ ಅಧಿಕಾರ 
ಗಳನ್ನು ಹೊಂದಿರುವನು. ಆತ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಈ ಆಜ್ಞೆಗಳು ಶಾಸಕಾಂಗದ 
ಒಪ್ಪಿಗೆ ಪಡೆದ ಕಾಯಿದೆಗೆ ಸಮನಾದವು. ಸಂಸತ್ತಿನ ಎರಡೂ ಸಭೆಗಳು ಅಧಿವೇಶನದಲ್ಲಿ ಇಲ್ಲದಿದ್ದರೆ 
ಮಾತ್ರ ರಾಷ್ಟ್ರಪತಿ ಇಂಥ ಆಜ್ಞೆ ಹೊರಡಿಸಬಹುದು. ಪುನಃ ಸಂಸತ್ತು ಸೇರಿದಾಗ ಈ ಆಜ್ಞೆಗಳಿಗೆ 


ಒಪ್ಪಿಗೆ ಪಡೆಯಬೇಕಾಗುತ್ತದೆ. 


ರಾಷ್ಟ್ರಪತಿ ತುರ್ತುಪರಿಸ್ಥಿತಿ ಘೋಷಿಸಬಹುದು. ಈ ಅವಧಿಯಲ್ಲಿ ಆತ ಪ್ರಜೆಗಳಿಗೆ ಸಂವಿಧಾನ 
ನೀಡಿದ ಎಲ್ಲ ಮೂಲಭೂತ ಹಕ್ಕುಗಳನ್ನೂ ತಾತ್ಪೂರ್ತಿಕವಾಗಿ ರದ್ದುಪಡಿಸಬಹುದು, ಇಲ್ಲವೇ 
ಮೊಟಕುಗೊಳಿಸಬಹುದು. ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸಿದಾಗ ಅದರ ವಿರುದ್ದ 
ನ್ಯಾಯಾಲಯಕ್ಕೆ ಹೋಗುವ ಹಕ್ಕನ್ನೂ ಈತ ರದ್ದುಪಡಿಸಲು ಅವಕಾಶವುಂಟು. ಆದರೆ ಈ ರೀತಿ 
ರದ್ದುಪಡಿಸಿ ಹೊರಡಿಸಿದ ಆಜ್ಞೆಗಳಿಗೆ ಸಂಸತ್ತಿನ ಒಪ್ಪಿಗೆ ಪಡೆಯುವುದು ಅಗತ್ಯ. ಪ್ರಜೆಗಳ ಮೂಲ 
ಭೂತ ಹಕ್ಕುಗಳನ್ನು ರದ್ದುಪಡಿಸುವ ಹಕ್ಕು ಭಾರತದಲ್ಲಿ ಕಾರ್ಯಾಂಗಕ್ಕಿದ್ದರೆ ಅಮೆರಿಕದಲ್ಲಿ ಅದು 
ಕಾಂಗ್ರೆಸ್ಸಿಗಿದೆ. 

ಬ್ರಿಟಿಷರ ಕಾಲದಲ್ಲಿ ಮಹಾದಂಡನಾಯಕನ ಮತ್ತು ಗವರ್ನರ್‌-ಜನರಲನ ಹುದೆ. ಬೇರೆ 
ಬೇರೆಯಾಗಿತ್ತು. ಆದರೆ ಭಾರತದ ಸಂವಿಧಾನಕ್ಕನುಗುಣವಾಗಿ ರಾಷ್ಟ್ರಪತಿಯೇ ಮೂರೂ ಬಲಗಳ 
ಮಹಾದಂಡನಾಯಕ. ಅಧ್ಯಕ್ಷನ ಹೆಸರಿನಲ್ಲಿ ಸೈನ್ಯಕ್ಕೆ ಆಜ್ಞೆ ಹೋಗುತ್ತದೆ. ಆದರೆ ಸಂಪುಟದ ಸಹಾಯ 
ಎಲ್ಲದೆ ರಾಷ್ಟ್ರಪತಿ ಏನನ್ನೂ ಮಾಡಲಾರ. ಸಂಸತ್ತಿನ ಒಪ್ಪಿಗೆಯಿಲ್ಲದೆ ಆತ ಯುದ್ಧ ಘೋಷಿಸಲಾರ. 


ಭಾರತ ಸಂವಿಧಾನದಲ್ಲಿ ರಾಷ್ಟ ಪಶಿಯ ಸ್ನಾನ ೩೫ 


ಲು ಛ 


ರಾಷ ಕ್ರೈಪತಿಯ ಅಧಿಕಾರದ ಉಪಯೋಗ ಆ ಹುದ್ದೆ ಯಲ್ಲಿರುವ ವಕ್ತಿಯನ್ನೂ ಅವಲಂಬಿಸಿರುತ್ತದೆ. 
ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿ ಸರ್ವಾಧಿಕಾರಿಯಾಗಲು ಅವಕಾಶವಿದೆ. ಸಂವಿಧಾನ ಈ ವಿಷಯದಲ್ಲಿ 
ಸಾಕಷ್ಟು ರಕ್ಷಣೆ ನೀಡಿಲ್ಲ ಎಂದೇ ಹೇಳಬೇಕು. ರಾಷ್ಟಪತಿ ಸರ್ವಾಧಿಕಾರಿಯಾಗುತ್ತಿರುವನೆಂದು ಕಂಡು 
ಬಂದಾಗ ಸಂಸತ್ತು ಆತನ ಮಹಾಭಿಯೋಗಕ್ಕೆ ([Mpeachment) ಪ್ರಯತ್ನಿಸಬಹುದು. ಆದರೆ 
ಇದಕ್ಕೆ ಕನಿಷ್ಠ ೧೫ ದಿನಗಳ ತಿಳಿವಳಿಕೆ ಕೊಡಬೇಕಾಗುವುದು. ರಾಷ್ಟ್ರಪತಿ ತನಗಿರುವ ಅಧಿಕಾರಬಲದಿಂದ 
ಈ ಅವಧಿಯೊಳಗಾಗಿ ಸಂಸತ್ತನ್ನು ವಿಸರ್ಜಿಸಬಲ್ಲ. ಹೊಸ ಸಂಸತ್ತು ಸೇರಲು ಪುನಃ ೬ ತಿಂಗಳಾಗುತ್ತದೆ. 
ಮತಭೇದ ಬಂದಾಗ ಸಂಪುಟವನ್ನೇ ಈತ ವಜಾಮಾಡಲು ಸಾಧ್ಯ. ತನಗೆ ಬೇಕಾದವನನ್ನು ಪ್ರಧಾನಿ 
ಯಾಗಿ ನೇಮಿಸಲೂಬಹುದು. ಈ ರೀತಿ ನೇಮಕವಾಗುವ ವ್ಯಕ್ತಿ ಸಂಸತ್ತಿನ ಸದಸ್ಯನಾಗದೆ ೬ ತಿಂಗಳ 
ವರೆಗೆ ಅಧಿಕಾರದಲ್ಲಿರಬಲ್ಲ. ಅಧ್ಯಕ್ಷ ತುರ್ತುಪರಿಸ್ಥಿತಿಯಲ್ಲಿ ಹೊರಡಿಸಿದ ಆಜ್ಞೆಗಳ ವಿರುದ್ಧ 
ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಅವಕಾಶವಿಲ್ಲ. ಮಹಾದಂಡನಾಯಕನಾಗಿ ಆತ ಸೈನ್ಯ ಬಳಸಬಹುದು. 
ತನ್ನ ರಾಜಕೀಯ ವಿರೋಧಿಗಳನ್ನು ಸೆರೆಯಲ್ಲಿಡಬಹುದು. ಆದರೆ ಸಾಮಾನ್ಯವಾಗಿ ರಾಷ್ಟ್ರಪತಿ ತನ್ನ 


. ಅಧಿಕಾರಗಳನ್ನೆಲ್ಲ ಉಪಯೋಗಿಸುವುದಿಲ್ಲ. ರಾಷ್ಟ್ರಪತಿಯ ಆಯ್ಕೆ ನೇರವಾಗಿಲ್ಲದಿರುವುದರಿಂದ ಆತನ 


ಕಾರ್ಯಕಲಾಪಗಳನ್ನು ಟೀಕಿಸುವುದು ಸಾಧ್ಯ. ಅವನು ಅಧಿಕಾರದಲ್ಲಿರುವಾಗ ಆತನ ವೈಯಕ್ತಿಕ ಗುಣಗಳ 
ಬಗ್ಗೆಯೂ ಟೀಕಿಸಬಹುದು. 

ರಾಷ್ಟ್ರಪತಿ ರಾಷ್ಟ್ರದ ಐಕ್ಯವನ್ನು ಬಿಂಬಿಸುವ ಪ್ರತಿನಿಧಿ. ಪ್ರಜಾಪ್ರಭುತ್ವವನ್ನು ಕಾಪಾಡುವುದು, 
ಅದರ ಶ್ರೇಷ್ಠ ತತ್ತ್ವಗಳನ್ನು ಎತ್ತಿಹಿಡಿಯುವುದು ಅವನ ಕರ್ತವ್ಯ. ಪ್ರಜೆಗಳು ರಾಷ್ಟ್ರಪತಿಯನ್ನು 


ತಮ್ಮ ಮೂಲಭೂತ ಹಕ್ಕುಗಳ ರಕ್ಷಕನೆಂದು ನೋಡುತ್ತಾರೆ. ರಾಜ್ಯಗಳು ತಮ್ಮ ಸ್ವಾತಂತ್ರ್ಯ ಕಾಪಾಡು 
ವವನೀತ ಎಂದು ನೋಡುತ್ತವೆ. ತುರ್ತುಪರಿಸ್ಥಿತಿಯಲ್ಲಿ ಇಡೀ ರಾಷ್ಟ್ರವೇ ಈತನನ್ನು ರಕ್ಷಕ ಎಂದು 


ಭಾವಿಸುವುದು. 


ಭಾರತ ಮತ್ತು ಬ್ರಿಟನ್ನಿನ ಸಂವಿಧಾನಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸುತ್ತ ಅಧ್ಯಕ್ಷ 
ರಾಜೇಂದ್ರ ಪ್ರಸಾದರು ಕೆಳಕಂಡಂತೆ ನುಡಿದರು: 

“ಬ್ರಿಟನ್ನಿನ ಸಂವಿಧಾನವು ಏಕತಂತ್ರ ಸ್ವರೂಪದ್ದಿದ್ದು ಸಂಸತ್ತು ಶಾಸನ ಕಾರ್ಯದಲ್ಲಿ ಪರಮಾಧಿಕಾರ" 
ವನ್ನು ಹೊಂದಿರುತ್ತದೆ. ನಮ್ಮ ಸಂವಿಧಾನವು ಸಂಯುಕ್ತ ಸಂವಿಧಾನವಿದ್ದು ಒಕ್ಕೂಟದ ಸಂಸತ್ತಿನ : 
ಮತ್ತು ರಾಜ್ಯ ಶಾಸನಸಭೆಗಳ ಅಧಿಕಾರವ್ಯಾಪ್ತಿ ಹಾಗೂ ಕರ್ತವ್ಯಗಳು ಸ್ಪಷ್ಟವಾಗಿರುವುವು. ಒಂದು 
ಮತ್ತೊಂದರ ಕಾದಿಟ್ಟ ಹಕ್ಕು-ಬಾಧ್ಯತೆಗಳ ವಿಷಯದಲ್ಲಿ ಅತಿಕ್ರಮಿಸಿ ನಡೆಯುವ ಅಧಿಕಾರವಿಲ್ಲ. 
ಬ್ರಿಟಿನ್ನಿನ ಸಂವಿಧಾನದಲ್ಲಿ ರಾಜ್ಯದ ಮುಖ್ಯಸ್ಥ ನು ಅರಸನಿದ್ದು, ರಾಜತ್ವವು ವಂಶಪಾರಂಪರ್ಯದ ವಿಧಿ 
ಗನುಗುಣವಾಗಿ ಗೊತ್ತುಮಾಡಲ್ಪಡುವುದು. ಭಾರತದಲ್ಲಿ ರಾಜ್ಯದ ಮುಖ್ಯಸ್ಥನು ಚುನಾಯಿತ ಅಧ್ಯಕ್ಷ 
ನಿರುವನು. ಇವನಾದರೂ ನಿಯಮಿತ ಅವಧಿಯ ವರೆಗೆ ಆಸ್ಥಾನದಲ್ಲಿರುವನಲ್ಲದೆ, ಸಂವಿಧಾನದಲ್ಲಿ 
ಗೊತ್ತುಪಡಿಸಲ್ಪಟ್ಟ ಕ್ರಮದಂತೆ ದುರ್ವರ್ತನೆಯ ಕಾರಣಕ್ಕಾಗಿ ತೆಗೆದುಹಾಕಲ್ಪಡಬಹುದು. ಒಕ್ಕೂಟದ 
ಕಾರ್ಯಾಧಿಕಾರವು ಅಧ್ಯಕ್ಷನಲ್ಲಿರುವುದು. ಅವನು ಈ ಅಧಿಕಾರವನ್ನು ನೇರವಾಗಿ ತಾನೇ ಆಗಲಿ ಇಲ್ಲವೆ 
ಘಟನೆಯಲ್ಲಿ ಕಾಣಿಸಿರುವಂತೆ ತನಗೆ ಜವಾಬುದಾರಿ ಹೊಂದಿರುವ ಅಧಿಕಾರಿವರ್ಗದ ಮೂಲಕ ' 
ವಾಗಿಯಾಗಲಿ ಚಲಾಯಿಸಬಹುದು. ಒಕ್ಕೂಟದ ರಕ್ಷಣಾ ದಲಗಳ ವರಿಷ್ಠ ಸೇನಾಧಿಪತ್ಯವೂ ಅವನಲ್ಲಿಯೇ 
ಇದ್ದು ವಿಧಿಬದ್ಧ ವಾಗಿ ಈ ಅಧಿಕಾರವನ್ನು ಉಪಯೋಗಿಸುವನು. ಅಧ್ಯಕ್ಷನ ನಿರ್ದಿಷ್ಟ ಕರ್ತವ್ಯ ಮತ್ತು 
ಹೊಣೆಯನ್ನು ನಮೂದಿಸುವ ಅನೇಕ ನಿಯಮಗಳು ಸಂವಿಧಾನದಲ್ಲಿವೆ.”3 


ಹಾಂ 


1 ಡಾ. ಎನ್‌. ರುಜಗೋಪಾಲರಾವ್‌, ರಾಜಕೀಯ ಜಿಜ್ಞಾಸೆ (೧೯೬೯), ಪು. ೬೯ 


ಇಸು ಹ 


ಡಾ. ಬಿ. ಆರ್‌. ಗೋಪಾಲ್‌ 


ಬೀದರ್‌ ಜಿಲ್ಲೆಯ ಶಾಸನಗಳು- ೩ 


ಗೊರಟ ಗ್ರಾಮದ ತ್ರಿಭುವನಮಲ್ಲನ ಶಾಸನ 


ಭಾಲ್ಕಿ ತಾಲ್ಲೂಕಿನ ಗ್ರಾಮಗಳಲ್ಲೊಂದು ಗೊರಟ. ಇಲ್ಲಿ ಹಲವಾರು ಶಾಸನಗಳು ನನಗೆ ಲಭಿಸಿದುವು- 
ಗ್ರಾಮದಲ್ಲಿ ಹನುಮಂತ ದೇವಾಲಯದ ಮುಂದೆ ಒಂದು ಚೌಕಾಕಾರದ ಕಂಬವನ್ನು ನೆಟ್ಟಿದೆ. 
ಈ ಕಂಬದ ಮೇಲ್ಲಾಗ ಒಡೆದುಹೋಗಿದೆ. ಕಂಬದ ಮೂರು ಮುಖಗಳಲ್ಲಿ ಶಾಸನವನ್ನು ಕೆತ್ತ 
ಲಾಗಿದೆ. ಎರಡನೆಯ ಮುಖದಲ್ಲಿಯೂ ಮೇಲಿನ ಭಾಗದಲ್ಲಿ ಕಲ್ಲಿನ ಪದರುಗಳು ಚಕ್ಕೆ ಎದ್ದು ಶಾಸನದ 
ಬಹು ಭಾಗ ನಾಶವಾಗಿದೆ. 

ಶಾಸನದಲ್ಲಿ ಉಕ್ತನಾದ ಅರಸ ತ್ರಿಭುವನಮಲ್ಲ ಬಿರುದಾಂಕಿತ ಪೆರ್ಮ್ಮಾಡಿ ದೇವ. ಲಭ್ಯವಿರುವ 
ಶಾಸನದಲ್ಲಿ ಆರಂಭದಲ್ಲಿ ಪಾಂಡ್ಯ ಪಲ್ಲವ ನರನಾಥರ ಉಲ್ಲೇಖವಿದೆ. ಬಹುಶಃ ಲಂಕಾದ್ವೀಪ ಸಹ 
ಉಲ್ಲೇಖಿಸಲ್ಪಟ್ಟಿದೆ. ಅರಸ ರಾಜಧಾನಿಯಾದ ಕಲ್ಯಾಣಪುರದಿಂದ ಆಳುತ್ತಿದ್ದನೆಂದು ಹೇಳಿದೆ. 
ಶಾಸನದಲ್ಲಿ ಕಾಲವನ್ನು ನಮೂದಿಸಲಾದ ಕಲ್ಲಿನ ಭಾಗ ಒಡೆದಿದೆ. ಬಹುಶಃ ಚಾಲುಕ್ಕ ವಿಕ್ರಮ 
ಶಕೆಯ ಸಂವತ್ಸರವೊಂದರ ಕಾರ್ತಿಕ ಮಾಸದ ಅಮಾವಾಸ್ಯೆ, ಮಂಗಳವಾರ--ಇವು ಲಭ್ಯವಿರುವ 
ವಿವರಗಳು. ಶಾಸನದ ಕಾಲವನ್ನು ಲಿಪಿಯ ಆಧಾರದ ಮೇಲೆ ೧೧ನೆಯ ಶತಮಾಕಕ್ಕೆ ಸೇರಿದುದೆಂದು 
ಹೇಳಬಹುದು. ಅರಸ ತ್ರಿಭುವನಮಲ್ಲ ಆಡ್ವಡಿ ವಿಕ್ರಮಾದಿತ್ಯನಾಗಿರಬಹುದು. 

ಈ ಕುನ್ತಳ ನರಪತಿಗೆ ರುದ್ರಮಿಶ್ರನೆಂಬಾತ ಸದ್ಗುರು. ಶಾಸನದ ಬಹುಭಾಗ ಈ ಗುರುವಿಗೆ 
ಸಂಬಂಧಿಸಿದುದಾಗಿದೆ. ಈತ ವಶಿಷ್ಠವಂಶಕ್ಕೆ ಸೇರಿದವನು. ಬಾಗೇವಾಡಿಯಲ್ಲಿದ್ದ ರುದ್ರಭಟ್ಟರ 
ತನೂಭವರು ಗೆ ಇವದ್ದ ೯ನ ಭಟ್ಟೋಪಾಧ್ಯಾಯರು. ಗೋವದ್ಧ ೯ನ ಭಟ್ಟೋಪಾಧ್ಯಾಯರ ಪತ್ನಿ 
ಅರಸಿಕಬ್ಬೆ. ಇವರೀರ್ವ್ವರ್ಗ್ಗೆ ಜನಿಸಿದವರು ರುದ್ರಮಿಶ್ರರು. ಈತ ತರ್ದ್ವವಾಡಿ ನಾಡಿನ ಬಾಗೇವಾಡಿಯ 
ಕುಂಭೇಶ್ವರ ದೇವರ ವರಪ್ರಸಾದದಿಂದ ಜನಿಸಿದ. ಈತ ಅನೇಕ ಯಜ್ಞಗಳನ್ನು ಮಾಡಿ ಚಕ್ರವರ್ತಿಗೆ 
ಗುರು (ಅಯ್ಯ?) ಎನಿಸಿಕೊಂಡ. 

ತರ್ದ್ವವಾಡಿ ನಾಡ ಬಾಗೇವಾಡಿ ಎಂಬುದು ಈಗಿನ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ. ಇದು 
ಅನಂತರ ಬಸವೇಶ್ವರನ ಕಾಲದಲ್ಲಿ ಖ್ಯಾತಿಯನ್ನು ಪಡೆಯಿತು. ಆದರೆ ಅದಕ್ಕೂ ಮೊದಲೇ ಇದು ಹೆಸ 
ರಾಂತ ಅಗ್ರಹಾರವಾಗಿತ್ತು. ಬಾಗೇವಾಡಿಯಲ್ಲಿನ ಶಾಸನಗಳನ್ನು ವಿಶ್ಲೇಷಿಸಿ ೧೧-೧೨ನೆಯ ಶತಮಾನ 
ಗಳಲ್ಲಿ ಆ ಗ್ರಾಮದಲ್ಲಿ ಮಲ್ಲಿಕಾರ್ಜುನ, ಸೋಮನಾಥ, ಚೆನ್ನಕೇಶವ. ಬಕುಳೇಶ್ವರ, ಬೊಂತೇಶ್ವರ ಹಾಗೂ 
ಗೌರೇದೇವರೆಂಬ ದೇವರುಗಳಿಗೆ ಆಲಯಗಳು ಅಂದು ಅಸ್ತಿತ್ವದಲ್ಲಿದ್ದುವೆಂದೂ, ಪಾಶುಪತ ಪಂಥಕ್ಕೆ 
ಸೇರಿದ ಆಚಾರ್ಯರು ಅವುಗಳ ಮೇಲ್ವಿಚಾರಕರಾಗಿದ್ದರೆಂದೂ ಡಾ. ದೇಸಾಯರು ಹೇಳಿದ್ದಾರೆ. 


1 ಇದನ್ನು ಕೇಂದ್ರ ಶಾಸನ ಇಲಾಖೆಯ ೧೯೬೨-೬೩ರ ವಾರ್ಷಿಕ ವರದಿಯಲ್ಲಿ ಗಮನಿಸಿದೆ 
2 Dr. ೫, B. Desai: 10509881070 and His Times, 0. 160-162 


೩೮ ': ಮಾನವಿಕ ಕರ್ಣಾಟಕ 


ಆದರೆ ಈ ಪಟ್ಟಿಯಲ್ಲಿ ಕುಂಭೇಶ್ವರಾಲಯದ ಪ್ರಸ್ತಾಪವಿಲ್ಲ. ದೂರದ ಗೊರಟ ಶಾಸನದಿಂದ ನಮಗೆ 
ಈ ವಿಷಯ ಶತಿಳಿದುಬಂದಿರುವುದೊಂದು ವಿಶೇಷ ರುದ್ರಮಿಶ್ರರ ಹಿರಿಯರು ಈ ಕುಂಭೇಶ್ವರ 
ದೇವರ ಭಕ್ತರೂ ಆಚಾರ್ಯರೂ ಆಗಿದ್ದಿರಬಹುದು. 
ಶಾಸನದ ಎರಡನೆಯ ಮುಖದಲ್ಲಿ. ಅರಸನಾದ ತ್ರಿಭುವನಮಲ್ಲ ಘಟ್ಟದ ಬೋರಿ[ಹ]ಳ್ಳದ 
ನೆಲೆವೀಡಿನಲ್ಲಿದ್ದು, ಹಲವು ಮಹಾಕ್ರತುಗಳನ್ನು ಮಾಡಿ, ದಕ್ಷಿಣಾ ಕಾಲದಲ್ಲಿ ಹುಲವೆಜು ಗ್ರಾಮವನ್ನು, 
ಕ್ರತುಗಳನ್ನು ಮಾಡಿಸಿದ ರುದ್ರಮಿಶ್ರರಿಗೆ ದಾನವಾಗಿತ್ತ. ಈ ಗ್ರಾಮ ಮೇಲಟ್ಟಳಿಯ (ಅಟ್ಟಳೆ 
ನಾಡು) ಕಂಪಣವಾದ ' ಭಲುಂಕೆ-೮೪ರಲ್ಲಿದ್ದ ಗ್ರಾಮ. ಇದನ್ನು ಸ್ವೀಕರಿಸಿದ ರುದ್ರಮಿಶ್ರ, ಈ 
ಗ್ರಾಮದಿಂದ ಬರುವ ಆದಾಯವನ್ನು ಗೋರಂಟೆಯ  ರುದ್ರೇಶ್ವರದೇವರಿಗಿತ್ತ. ಗೋರಂಟಿ 
ಎಂಬುದು ಶಾಸನ ದೊರಕಿದ ಗೊರಟ ಗ್ರಾಮ. 
ಬಾಗೇವಾಡಿಯ ರುದ್ರಮಿಶ್ರ, ರಾಜಗುರುವಾದ ಅನಂತರ ಸ್ವಗ್ರಾಮವನ್ನು ಬಿಟ್ಟು ರಾಜಧಾನಿ 
ಯಾದ ಕಲ್ಯಾಣಕ್ಕೆ ಬಂದಂತೆ ತೋರುತ್ತದೆ. ಈತನಿಗೆ ಸರ್ವಮಾನ್ಯವಾಗಿ ಅರಸ ಗೋರಂಟೆ ಗ್ರಾಮ 
ವನ್ನು ಅಗ್ರಹಾರವಾಗಿತ್ತಿದ್ದ. ಈಗ ತನಗೆ ದಕ್ಷಿಣೆಯ ರೂಪದಲ್ಲಿ ಲಭ್ಯವಾದ ಹುಲಿಜೆಜುಗ್ರಾಮದ 
ಆದಾಯವನ್ನು ತನ್ನ ಅಗ್ರಹಾರದಲ್ಲಿದ್ದ ರುದ್ರೇಶ್ವರ ದೇವರ ಅಂಗಭೋಗಕ್ಕೆಂದು ರುದ್ರಮಿಶ್ರ 
ಪುನರ್ದತ್ತಿ ಮಾಡಿದ. ಈ ರುದ್ರೇಶ್ವರಾಲಯವೂ ಆಗ ಹಿರಿದಾದ ಆಲಯವಾಗಿತ್ತೆಂದು ಊಹಿಸ 
ಬಹುದಾಗಿದೆ. ಇಲ್ಲಿ ಗೀತವಾದ್ಯ ನೃತ್ಯಾದಿಗಳ ಏರ್ಪಾಡಾಗುತ್ತಿತ್ತು. ಇದೊಂದು ವಿದ್ಯಾಪೀಠವೂ 
ಆಗಿದ್ದು ಇಲ್ಲಿದ್ದ ಉಪಾಧ್ಯಾಯರ, ವಿದ್ಯಾರ್ಥಿಗಳ (ಛಾತ್ರ) ಅಶನಾಚ್ಛಾದನಕ್ಕೂ ಸಹ ಈ ಆದಾಯ 
ವಿನಿಯೋಗವಾಗುವಂತೆ ಏರ್ಪಡಿಸಲಾಯಿತು. ದೇವಾಲಯಕ್ಕೆ ಹೊಂದಿದಂತೆ ಒಂದು ಸತ್ರ ಹಾಗೂ 
ಘಳಿಗೆ ಸಹ ಇಲ್ಲಿತ್ತು. ಈ ದಾನದಲ್ಲಿ ಒಂದು ಭಾಗ ಅಗ್ಗಿಷ್ಟಗೆಗಾಗಿಯೂ ಮಾಸಲಾಗಿತ್ತೆಂಬುದನ್ನು 


ಗಮನಿಸಬೇಕು. ಬಹುಶಃ ತನ್ನ ಪೂರ್ವಜರ ನೆನಪಿನಲ್ಲಿ ಪ್ರತಿಷ್ಠಿತವಾದದ್ದೆಂದು ಹೇಳಬಹುದೇನೋ. 


ತ್ನ 

ಈ ವಿವರಗಳೆಲ್ಲ ನಮಗೆ ಪ್ರಸ್ತುತ ಶಾಸನದಿಂದ ತಿಳಿದುಬರುವ ಅಂಶಗಳು. ಶಾಸನದ ಮೂರನೆಯ 
ಮುಖದಲ್ಲಿ ಹಲವಾರು ಸುಂಕಗಳಿಂದ ಬರುವ ಆದಾಯದ ವಿವರಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ 
ತಿಪ್ಪೆ ಸುಂಕದ ಹೆಸರು ಮಾತ್ರ ಸ್ಪಷ್ಟವಾಗಿದೆ. ನಂದಾದೀಪಕ್ಕೆ ಬೇಕಾಗುವ ಎಣ್ಣೆಗಾಗಿ ಈ ಆದಾಯದ 
ಒಂದು ಭಾಗ ವೆಚ್ಚ ವಾಗುತ್ತಿತ್ತು. ಈ ಸಂದರ್ಭದಲ್ಲಿ ಕುಂಟೇಶ್ವರ ದೇವರನ್ನು ಉಲ್ಲೇಖಿಸಲಾಗಿದೆ. 
ಇದು ಬಾಗೇವಾಡಿ ಗ್ರಾಮದ ದೇವರೇ ಅಥವಾ ಗೋರಂಟದ ದೇವರೇ ಎಂದು ಖಚಿತವಾಗಿ ಹೇಳ 
ಲಾಗದು. 

ಶಾಸನದ ಅಂತ್ಯದಲ್ಲಿ, ಫಲ ಶ್ರೋಕಗಳೂ ಮುಗಿದ ಬಳಿಕ ಸೇರಿಸಲಾದ ಅನುಬಂಧದಲ್ಲಿ 
ಒಡ್ಡ ಕೇತಬೋವನಿಗೆ ಒಂದು ನಿವೇಶನವನ್ನು ದಾನ ಮಾಡಿದಂತೆ ಹೇಳಿದೆ. ಇಲ್ಲಿ “ದೇವರಿಗೆ ಕೆಲಸ 
ಮಾಡಿ ಉಣ್ಬ”. ಕೇತಬೋವ ಎಂದಿರುವುದು ಗಮನಾರ್ಹ. ಇದು ಅವನಿಗೆ ದೊರೆತ ಪ್ರತಿಫಲ 
ವೆಂಬದನ್ನೂ ಅರಿಯಬೇಕು. ಅಂತೆಯೇ ಕಮ್ಮಾಜ ಬಾಚೋಜನಿಗೂ ಒಂದು ನಿವೇಶನವನ್ನು ಕೊಡ 
ಲಾಯಿತೆಂದು ಹೇಳಿದೆ. 


OS ER ಯನ್ನು ಜೂ 
ಹ ಟ್‌ “ಪಾಂಡ್ಯ ಪಲ್ಲವ ನರನಾಥರು [ಲಂ]ಕಾ... 
೩ ...ದೆನಲತ್ತಲುನ್ನತಿಯನೆ ವೊಗಳ್ಹಂ ಜಯ... 


5 
ಸ 
ವ್‌ 


ಬೀದರ್‌ ಜಿಲ್ಲೆಯ ಶಾಸನಗಳು-__೩ ೩೯ 


.-ಮಾಪಾಳಕ ಚರಿತಮನಾತಿ ಮ್ಮಯ ಚಾರಿತ್ರದಿ.. 
ರ್ಪ್ಪಖಿಳ ಖಳಕುಭೃದ್ವ ಳಮಂ ಕೂಡೆ ಳು. 
.ಳೆಸೆಯೆ ಧರಾಚಕ್ರಮಂ ವಿಕ್ರಮಂ ಪಾಳಿಸುತಂ ಚಾ.. 
..ನಿಳೋದ್ಭಾಸಿ ಪೆರ್ಮ್ಮಾಡಿ ದೇವ॥ ಸ್ವಸ್ತಿ ಸಮಸ್ತ ಭುವನ 
ಭು ಮಹಾರಾಜಾಧಿರಾಜ ಪರಮೇಶ್ವರ ಪರಮ 
ಯಕುಳತಿಳಕಂ ಚಾಳುಕ್ಕಾಭರಣಂ ಪ್ರೀಮತ್ರಿಭು... 
ವ ವಿಜಯರಾಜ್ಯ ಮುತ್ತ ರೋತ ಶ್ರರಾಭಿವ್ರಿ ದ್ದಿಪ್ಪ ಪ್ರ ವದ್ದ ೯ಮಾ...... 
್ಕ್ಯತಾರಂ ಸಲುತ್ತ ಮಿರೆ ಶ್ರೀರಾಜಧಾನಿ ಕಲ್ಲಾ, ,ಣಪುರ ಇ 
pr ರಾಜ್ಯಂಗೆಯ್ಯು ತ್ತಮಿರ್ಟ್ಟು॥..... 
೧೩  ಕುನ್ನಳ ನರಪ ತಿಗೆ ತಾವೆ ಸದ್ದು ರುಗಳೆನ...... 
೧ ದರ್ವ್ವಾ ೯ಕ್ಕ್ರೀಕಾನ್ತನ್ನಿಗಬರ್ಬ್ಬ ರುದ ಮಿಶ್ರ ಮಹಾ...... 
೧೫ [ಭ)ವರುನ್ನ ತ ವಂಶದದೊಂದವತಾರಮದೆನೆ. ಹ 
೧೬ ಳೊಪ್ಪುವ ಹರಿಯ ನಾಭಿಕಮಳೋದ್ಭವನಾಗಿ ಸ್‌ 
೧೭ ನ್ತಕನಾದಂ ಬ್ರಹ್ಮ॥ ಆ ಪದ್ಮೊದ್ಭವವಂಶಂ ಸಾಪಾನುಗ್ರ...... 
೧೮  ದೆನೆ ನಿಖಿಳಜಗದ್ವಾ,ಪಕನರುಂನ್ನತಿ ಪ್ರಮದಾಪತಿ ಯೆ...... 
೧೯ ಶಿಷ್ಕನಾರ್ಗ್ಗಿಂ ಶ್ರೇಷ್ಠ ಅನ್ತೆನಿಪ ವಶಿಷ್ಠರವಂಶಂನ್ತಮ್ಮನ್ವಯ... 
೨೦ ಸುಚರಿತ್ರದಿನೊಳ್ಳಂನ್ತಳೆದು ರುದ್ರಭಟ್ಟ ಮಹನ್ಮರ್‌ ಶ್ರೀಬಾಗವಾ. 
೨೧ ಯೊಳು ನೆಗಬಸಿರ್ಬ್ಬರು॥ ಎನೆ ನೆಗಟ ೯ ರುದ್ರಭಟ್ಟರ ತನೂಭವರ್ಭುವ 
೨೨ ನದೊಳ್‌ ವಿರಾಜಿಸಿ ಗೋವದ್ದ ೯ನ ಭಟ್ಟೋಪ ೀಪಾಧ್ಯಾಯಜ್ಞ ೯ನನುತರಾಜ್ವ ೯ಗಕ್ಕೆ 
೨೩ ಜಸಮೆಸೆವಿನೆಗಂ॥ ವರ್ದ್ವ ೯ನಮಾಯು ತಮ್ಮವಿಮಳ ಶ್ರುತದಿಂ ಶ್ರುತಿ 
೨೪ ಗತ್ಯಳಂಕ್ರಿ ತ ವರ್ದ್ವನ ನಮಾಯ್ತು ತಮ್ಮ ಸುಚರಿತ್ರದಿನುರ್ವ್ವಿಗೆ ಸಚ್ಚರಿ 
೨೫ ತ್ರಮುಂ ವದ್ಧ ೯ನಮಾಯ್ತು ತಮ್ಮ ಗುಣದಿ ದ್ವಿಜ ನದು: ಣ ಕೊಳ್ಳೆ “ಸಲೇಂ ಗೋ 
ವದ್ಧ ೯ನಭಟ್ಟರಲ್ತೆ ನೆಗಲಖ್ಸಿಬ್ಬಿ ಕುದಾಕ್ತ ರಿಳಾತಳಾಗ್ರ ದೊಳ 1 ಆ ಗೋವ 
೨೭ ದ್ದ ನ ಭಟ್ಟರ್ಗ್ಗಾ ಗೋಮಿನಿಯ![ನ್ರ]ಳೆನಿಪ ವಧುವೆಸೆದಳು ನಾನಾಗುಣ 
ಸ ಜಲೀಳಾಗಾಮಿನಿ ಅರಸಿಕಬ್ಬೆ ವನಿತಾರತ್ನ॥ ಆದ್ದ ೯ರೆಯೊ 
೨೯ ಳ್‌ ರರ ಸ ಸಯ ಯ್ಯಾಂಗವಾಗುಣಾರ್ತಿ ಗೋವದ್ಧ ೯ನ ಭಟ್ಟ ವಿಪ್ರ 
೩೦ ವರಗಂ ಮುದಮುಣ್ಮೆರೆ ರುದ್ರಮಿಶ್ರರೀವಾರ್ದಿವ್ರಿ ತೋವ್ವಿ ನಗೊಳ್ತು ಮಿಗೆ. 
೧ ಪುಟ್ಟಿದರಗ್ಗ ದ ತರ್ದ್ವವಾಡಿ ಸಂವದ್ದಿ ನಿ ಬಾಗವಾಡಿಯ ಕುಂಬೇಶ್ವ ರದೇ 
೩೨ ವವರಪ್ರ ಸಾದದಿ॥ "ಅಂಗಜವೈರಿ ಕೊಟ್ಟ ಬರದಿಂದಮೆ ಪುಟ್ಟಿ ಸ ಸಮ 
೩೩ ಸ್ತಭೂತಳಕ್ಕಂ ಗಜರಾಜ ಮ್ಲ ವೈರಿಯಭಿಧಾನಮನಾನ್ತು ವಿಶಿಷ್ಟ 
೩೪ ಮಪ್ಪ ಯಜ್ಞಂಗಳನಿಟ್ಟು ವಾಗ್ವಿಭವದಿಂ ಪರಿರಂಜಿಸಿ ಚಕ್ರವ 


ದ 


೩೫ ರ್ತ್ರಿಗಯ್ಯ ಂಗಳೆನಿಪ್ಪ ಪೆಂಪುವ ಡೆದಟಕ್ಕೊ ೯ರೆಯಾರ್ವ್ಮಿಭು ರುದ್ರಮಿ 


#“eeees 


ee 
BS3Snarrse 


7a 
GL 


೩೬ ...ಶ್ರರೊಳ ಳು॥ 
ಎರಡನೆಯ ಮುಖ್‌ 
೧ ...ಕಾಲದ......... 
ಫಿ ೦ವತ್ಸರದ ಕಾರ್ತ್ತಿಕದಮಾವಾಸ್ಕೆ 


3 ಈ ಮುಖದಲಿಯೂ ಮೇಲಿನ ಭಾಗದಲ್ಲಿ ಕಲ್ಲು ಚಕ್ಕೆ ಎದ್ದು ಹೋಗಿದೆ. ಸುಮಾರು ೧೨-೧೩ 
ಸಾಲುಗಳಷ್ಟು ಈಗ ಇಲ್ಲವಾಗಿದೆ 


ಎ ತ ಬ 


ಕಜೆ ೫8388 


AT 


4 "ಗಾ' ಎಂಬ ಅಕ್ಷರವನ್ನು ಪಂಕ್ತಿಯ ಮೇಲೆ ಸಣ್ಣದಾಗಿ ಕೆತ್ತಿದೆ 


ಮಾನವಿಕ ಕರ್ಣಾಟಕ 


ಮಂಗಳವಾರದಂದು ಘಟ್ಟದ ಬೋರಿ 
[ಹ]ಳೃದ ಬೀಡಿನಲು ಶ್ರಿಮತ್ರಿಭುವ 
[ನ]ಮಲ್ಲದೇವರು ಹಲವು ಮಹಾ 
ಕ್ರತುಗಳಂ ಮಾಡಿ ಅವಜ ದಕ್ಷಿಣಾ 
ಕಾಲದಲ್ಲಿ ದೇವಭೋಗವಾಗಿ ಮೇಲ. 
ಟ್ಪಳಿಯ ಕಂಪಣ ಭಲುಂಕೆ ಎಂಭತ್ತ 
ನಾಲ್ಕಣ ಬಳಿಯ ಬಾಡಂ ಹುಲಿಚೆಜು 
ಗ್ರಾಮಮಂ ತ್ರಿಭೋಗಾಕೆಭ್ಯಂತರ ಸಹಿತ 
ಪೂರ್ವುಪ್ರ ಸಿದ್ದ ಸೀಮೆಯಿಂ ಕುಡ[ಲು] 
ತಂಮ್ಮಗ್ರ ಹಾರಂ ಗೋರಂಟೆಯಲು ಮಾ 
ಡಿಸಿದ ಶ್ರೀರುದ್ರೇಶ್ವರ ದೇವರಿಗೆ ಅಂ 
ಗಭೋಗಕ್ಕಂ ಗೀತವಾದ್ಯನ್ರಿತ್ಯಕ್ಕಂ ಪಾದ 
ಮೂಳಪರಿವಾರಕ್ಕಂ ತಪೋಧನೋಪಾ- 
ಧ್ಯಾಯಚ್ಛಾತ್ರರಶನಾಚ್ಛಾದನಕ್ಕಂ 
ಖಂಡಸ್ಟುಟಿತ ಜೀರ್ನ್ನೋದ್ವಾರಕ್ಕಂ ಸತ್ರಕ್ಕಂ ಘ- 
ಳಿಗೆಗಂ ಅಗ್ಲಿಷ್ಟಗೆಗಂ ತಾಂಬ್ರಶಾಸನಂ ಬೆರ 

ಸಿ ಪಡದು ಕೊಟ್ಟರು॥ ಮತ್ತ ಗೋರಂಟೆಯ 
ಪ್ರಭುತ್ವದ ಗುಡ್ಡೆಮಾನ್ನಂ ಸಾಸಿರದ 


ಮೂರನೆಯ ಮುಖ 


-..[ನ]ಕೇಣಿಯ[ಲಗ್ಗ]...... 

..-ದೊಳಗೆ ಅಡ್ಡವೊಂದು ಬಿಡಿ... 
-.-ದತಿಪೆ ಶ್ರೈಸುಂಕವೆಲ್ಲವ[ ಅ]ದ್ದಂ ದೇವರಿ 
.**ನಂದಾದೀವಿಗೆಗೆ ಗಾಣವಾಯಿಲೆಯೆ 
...ವಾನದೊಳಗೆ ಸೊಲ್ಲಗೆ ಒಂದು ದೇವರ 
ಬಡಗಣ ಪರಿಸೂತ್ರಂ ಮೊದಲಾಗಿ ಕುಂ 
ಭೇಶ್ಚರವಂ ಮುಟ್ಟೆ ಮೂಡ ದೇವರ ತೋಂ 
ಟವಂ ಮುಟ್ಟಲ್‌ ಕಲ್ಕುಟಿಗಗೇರಿಯೊಂದು 
ಮಲೋಜರಿಗೆ ಆವಗಾ )ಕೇರಿಯಿಂ ಮೂಡ . 
ತೆಂಕಲುಂ ಮೂಡಲು. ದೇವರ ತೋಟಂ ಹಾ 
ಗಿ ತೋಟವೊಂದು6 

tu ಹುಭಿರ್ವ್ವೃಸುಧಾ ದತ್ತಾ ರಾಜಭಿ 
ಸ್ಪಗರಾದಿಬಿಃ ಯಸ್ಯ ಯಸ್ಯ ಯ 


5 ಇಲ್ಲೂ ಮೇಲಿನ ಭಾಗ ಒಡೆದು ಹೋಗಿ ಶಾಸನದ: ನಾಲ್ಕಾರು ಸಾಲುಗಳಷ್ಟಾದರೂ ಹಾಳಾಗಿದೆ 
6 ಈ ಸಾಲಿನ ಬಳಿಕ ಕಲ್ಲಿನಲ್ಲಿ ಸ್ವಲ್ಪ ಸ್ಥಳ ಬಿಟ್ಟು ಅನಂತರ ಫಲಶ್ಲೊ ೀಕಗಳನ್ನು ಕೆತ್ತಿದೆ 


, 
' 


> Bp ಗಜ 


ಬೀದರ್‌ ಜಿಲ್ಲೆಯ ಶಾಸನಗಳು ೩ 


೧೪ ದಾ ಭೂಮಿಸ್ತಸ್ಯ ತಸ್ಯ ತದಾ ಫಲಂ॥ 

೧೫ *ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೇ 

೧೬ ತು ವಸುಂಧರಾ[ಮ್‌] ಷಷ್ಟಿರ್ವರ್ಷ ಸಹ 

೧೭ ಶ್ರಾಣಿ ವಿಷ್ಠಾಯಾಂ ಜಾಯತೇ ಕ್ರಿಮಿಃ 

೧೮ 1ಸುವರ್ಣ್ಣಮೇಕಂ ಗಾಮೇಕಂ ಭೂಮೇರ? 
೯ ಪ್ಯೇಕಮಂಗುಲಂ। ಹರಂ ನರಕಮಾಪ್ನೋ 

೨೦ ತಿ ಯಾವದಾ ಭೂತ ಸಂಪ್ಲವಂ॥$ 

೨೧ ಸಾಮಾನ್ಯೋಯಂ ಧರ್ಮಸೇತುಂ ನೃಪಾ 

೨೨ ಹಾಂ ಕಾಲೇ ಕಾಲೇ ಪಾಲನೀಯೋ ಭವ- 

೨೩ ದ್ರಿಃ। ಸರ್ಬ್ಬಾನೇತಾನ್ಭಾವಿನಃ ಪಾರ್ತಿ[ವೇಂ] 

೨೪ ದ್ರಾನ್ಫೂಯೋ ಭೂಯೋ ಯಾಚತೇ 

೨೫ ರಾಮಚಂದ್ರ॥ ಮದ್ವಂಶಜಾಃ ಪರಮ- 

೨೬ ಹೀಪತಿ ವಂಶಜಾ ವಾ ಪಾಪಾದಪೇತ 

೨೭ ಮನಸಾ ಭುವಿ ಭೂವಿಪಾಲಾ ಯೇ 

೨೮ ಪಾಲಯಂತಿ ಮಮಧರ್ಮಮಿದಂ 

೨೯ ಸಮಸ್ತಂ ತೇಭಾಂ ಮಯಾ ವಿರಚಿ 

೩೦ ತಾಂಜಲಿರೇಷಮೂರ್ಧ್ನಿ॥ *** 

೩೧ ದೇವರಿಗೆ ಕೆಲಸಂ ಮಾಡಿ ಉಣ್ಬ ಒಡ್ಡ ಕೇ 

೩೨ ತಬೋವಂಗೆ ಸರ್ವ್ವಮಾನ್ಯಂ ನಿವೇಶನವೊಂದು ಕ 

೩೩ ಮ್ಮಾಜಿ ಬಾಚೋಜಗೆ ನಿವೇಶನವೊಂದು 


7 ಈ ಅಕ್ಷರ "ವ' ಇದ್ದ 0ತಿದೆ 


೪೧ 


ಬಹುಶಃ ತಮಿಳುನಾಡನ್ನು ಬಿಟ್ಟರೆ ಕರ್ನಾಟಕದಲ್ಲಿ ದೊರೆಯುವಷ್ಟು ಶಾಸನಗಳು ಭಾರತದ 
ಯಾವ ಪ್ರಾಂತದಲ್ಲಿಯೂ ಇಲ್ಲ. ಸು. ೨೦,೦೦೦ಕ್ಕೂ ಹೆಚ್ಚು ಶಾಸನಗಳು ಕರ್ಣಾಟಕದಲ್ಲಿ ಈ ವರೆಗೆ 
ದೊರಕಿವೆ. ಅವುಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಶಾಸನಗಳು ಅಚ್ಚಾಗಿವೆ. ಕರ್ಣಾಟಕದಲ್ಲಿ ದೊರೆಯುವ 
ಅತ್ಯಂತ ಪ್ರಾಚೀನವಾದ ಶಾಸನಗಳೆಂದರೆ ಮೌರ್ಯವಶಂದ ಅಶೋಕಚಕ್ರವರ್ತಿಯ (ಕ್ರಿ.ಪೂ. 
೨೭೨-೨೩೨) ಧರ್ಮಲಿಪಿಗಳು. ಭಾರತದ ಇತರೆಡೆಗಳಲ್ಲೂ ಈ ವರೆಗೆ ದೊರಕಿರುವ ಅತ್ಯಂತ ಪ್ರಾಚೀನ 
ಬರಹಗಳೆಂದರೆ ಈತನ ಧರ್ಮಶಾಸನಗಳೇ. ಇದಕ್ಕೂ ಪೂರ್ವದ ಹರಪ್ಪಾ ಸಂಸ್ಕೃತಿಯ ಮುದ್ರೆಗಳ 
ಮೇಲಿರುವ ಚಿತ್ತಲಿಪಿಯನ್ನು ಇನ್ನೂ ಸಮರ್ಪಕವಾಗಿ ಓದಿ ಗುರುತಿಸಿಲ್ಲ. ಇಡೀ ಭಾರತದಲ್ಲಿ ಇದು 
ವರೆಗೆ ದೊರೆತ ಅಶೋಕನ ಒಟ್ಟು ೧೩ ಲಘಶಿಲಾಲೇಖಗಳಲ್ಲಿ (ಮೈನರ್‌ ರಾಕ್‌ ಈಡಿಕ್ಟ್ಸ್‌) ೬ 
ಶಾನಸಗಳು ಕರ್ಣಾಟಕದಲ್ಲಿಯ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ಧಾಪುರ ಮತ್ತು ಜಟಿಂಗರಾಮೇಶ್ವರ 
ಗಳಲ್ಲಿಯೂ ರಾಯಚೂರು ಜಿಲ್ಲೆಯ ಮಾಸ್ಕಿ, ಗವಿಮಠ ಮತ್ತು ಪಾಲ್ಕಿಗುಂಡು ಎಂಬಲ್ಲಿಯೂ 
ದೊರೆತಿವೆ. ಇವು ಮೌರ್ಯಕಾಲದ ಬ್ರಾಹ್ಮೀ ಲಿಪಿಯಲ್ಲಿ ಪಾಕೃತ ಭಾಷೆಯಲ್ಲಿವೆ. ಬ್ರಹ್ಮಗಿರಿ ಗುಂಪಿನ 
ಮೂರು ಶಾಸನಗಳ ಕೊನೆಯ ವಾಕ್ಯವಾದ ಚಪಡೇನ ಲಿಖಿತೇ ಲಿಪಿಕರೇಣ ಎಂಬಲ್ಲಿ ಮೊದಲಿನ ಎರಡು 


ಶಬ್ದಗಳನ್ನು ಬ್ರಾಹ್ಮೀ ಲಿಪಿಯಲ್ಲಿ ಮತ್ತು ಲಿಪಿಕರೇಣ ಎಂಬ ಶಬ್ದವನ್ನು ಖರೋಷ್ಠೀ ಲಿಪಿಯಲ್ಲಿ ಬರೆ ' 


ಯಲಾಗಿದೆ. ಕರ್ಣಾಟಕ ಶಾಸನಗಳ ಮೊದಲ ಲಿಪಿಕಾರ ಚಪಡ ತನಗೆ ಖರೋಷ್ಠೀ ಲಿಪಿಯ ಜ್ಞಾನ 
ಇದ್ದಿತೆಂದು ತಿಳಿಸುವುದಕ್ಕಾಗಿ ಆ ಶಬ್ದವನ್ನು ಖರೋಷ್ಠೀಯಲ್ಲಿ ಬರೆದಿರಬಹುದು. ಅಶೋಕನ ಶಾಸನ 
ಗಳಲ್ಲಿ ಉಪಯೋಗಿಸಿದ ಬ್ರಾಹ್ಮೀ ಲಿಪಿಯಿಂದಲೇ ಉತ್ತರ ಹಾಗೂ ದಕ್ಷಿಣ ಭಾರತದ ಎಲ್ಲ ಪ್ರಚಲಿತ 
ಲಿಪಿಗಳು ಉದ್ದವಿಸಿರುತ್ತವೆ. ಕರ್ಣಾಟಕದಲ್ಲಿ ದೊರೆತ ಅಶೋಕ ಚಕ್ರವರ್ತಿಯ ಶಾಸನಗಳಿಂದ ಈ 
ಭಾಗ ಆತನ ರಾಜ್ಯಕ್ಕೆ ಒಳಪಟ್ಟಿತ್ತೆಂದು ಗೊತ್ತಾಗುತ್ತದೆ. ಈ ಭಾಗಕ್ಕೆ ಇಸಿಲ ಎಂಬ ಹೆಸರಿದ್ದು, ಇದು 
ಸುವರ್ಣಗಿರಿ ಪ್ರಾಂತ್ಯಕ್ಕೆ ಸೇರಿತ್ತೆಂಬುದು ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತ ಆತನ ಶಾಸನಗಳಿಂದ ತಿಳಿ 
ಯುತ್ತದೆ. ರಾಯಚೂರು ಜಿಲ್ಲೆಯ ಮಾಸ್ಕಿ ಶಾಸನದಲ್ಲಿ ಅಶೋಕನ ಹೆಸರನ್ನೇ ಉಲ್ಲೇಖಿಸಿದ್ದುದರಿಂದ 
ಉಳಿದ ಶಾಸನಗಳಲ್ಲಿ ಉಕ್ತವಾದ ದೇವಾನಾಂ ಪ್ರಿಯ ಪ್ರಿಯದರ್ಶಿ ರಾಜಾ ಅಥವಾ ದೇವಾನಾಂ ಪ್ರಿಯ 
ರಾಜಾ ಎಂಬ ಹೆಸರು ಅಶೋಕನಿಗೆ ಅನ್ವಯಿಸುತ್ತದೆಂಬ ವಿಷಯ ಖಚಿತವಾಯಿತು.3 


1 “ಕರ್ಣಾಟಕದ ಶಾಸನಗಳು', ಕನ್ನಡ ವಿಶ್ವಕೋಶ, ಸಂ. ೪, ೧೯೭೨, ಪು. ೧೬೩ 


sa ‘de Vode ಚ್ಮ ha 


5 Ca a NERA 5 


Fs Pads 


ಲಾ 


ಎನ್‌. ಪ್ರಭುಸ್ಕಾನಿ 
ಭಾರತದ ಸಕ್ಕರೆ ಕೈಗಾರಿಕೆಯ ಸಮಸ್ಯೆಗಳು 


ವ್ಯವಸಾಯವನ್ನು ಆಧಾರಸ್ತಂಭವನ್ನಾಗಿರಿಸಿ ಸಿಕೊಂದು ಬೆಳೆದು ಬಂದಿರುವ ಕೈಗಾರಿಕೆಗಳ ಪೈಕಿ ಸಕ್ಕರೆ 
ಕೈಗಾರಿಕೆ ಮುಖ್ಯವಾದುದು. ಜನರ ನಿ ಜೀವನಕ್ಕೆ ಅವಶ್ಯಕವಾದ ವಸ್ತು ವನ್ನು ತಯಾರಿಸುವುದರ 
ಮೂಲಕ ಈ ಕೈಗಾರಿಕೆ ದೇಶದ ಆರ್ಥಿಕ ಟ್ರ ಲ್ಲಿ ಪ್ರಮುಖ ಪಾತ್ರವಹಿಸುತ್ತಿದೆ. ಸಹಸ್ರಾರು 


ಜನರಿಗೆ ಉದ್ಕೊ ಡ್‌ ಒದಗಿಸುತ್ತಿರುವುದಲ್ಲದೆ ಲಕ್ಷಾಂತರ ರೈತರ ಆರ್ಥಿಕ ಜೀವನ ಉತ್ತಮಗೊಳ್ಳಲು 


ಈ ಕೈಗಾರಿಕೆ ನೆರವು ನೀಡುತ್ತಿದೆ. ರಫ್ತು ವ್ಯಾಪಾ be ಅಧಿಕಗೊಳಿಸಿ ವಿದೇಶಿ ವಿನಿಮಯವನ್ನು 
ಸಂಪಾದಿಸಬೇಕು ಎನ್ನುವ ಕೇಂದ್ರ ಸರ್ಕಾರದ ನೀತಿಗನುಗುಣ 9ಇವಾಗಿ. ಸಕ್ಕರೆಯ ರಫ್ತನ್ನು ಅಧಿಕ 
ಗೊಳಿಸಬೇಕೆಂದು ಈ ಕ್ಷೆ ಕೈಗಾ ಗಾರಿಕೆಯ ಮೇಲೆ ಒತ್ತಾಯ ತರಲಾಗುತ್ತಿದೆ. ಕೈಗಾರಿಕೆ ಸ್ವಯಂಪರಿಪೂರ್ಣತೆ 
ಯನ್ನು ಹೊಂದಲು ಮತ್ತು ಉತ್ಪಾದನೆಯನ್ನು ಅಧಿಕಗೊಳಿಸಲು ಯತ್ನ ಮಾಡುತ್ತಿದೆ. ಉತ್ಪಾದನೆ 
ಅಧಿಕಗೊಂಡರೆ ಮಾತ್ರ ರಪ್ತು, ವ್ಯಾಪಾರ ಅಭಿವೃದ್ಧಿ ಪಡಿಸಬಹುದು ಎಂಬ ಗುರಿ ಇಟ್ಟುಕೊಂಡಿದೆ. 
ಈ ದಿಶೆಯಲ್ಲಿ ಕಾರ್ಯಕ್ರ; ಕೈಗೊಳ್ಳಲಾಗು ತ್ತಿದ್ವರೂ, ಈ ಕೈಗಾರಿಕೆ ಅನೇಕ ಸಮಸ್ಯೆಗಳನ್ನು 
ಎದುರಿಸುತ್ತಿದೆ. ಈ ಲೇಖನದಲ್ಲಿ ಕೈಗಾರಿಕೆ ಎದುರಿಸುತ್ತಿರುವ ಸ ಮಸ್ಯೆಗಳನ್ನು ಕುರಿತು ವಿಶ್ಲೇಷಿಸ 
೨ 


ಲಾಗುತ್ತದೆ. ಜೊತೆಗೆ ಈ ಕೈಗಾರಿಕಾಭಿವೃದ್ಧಿಗೆ ಭವಿಷ್ಯದಲ್ಲಿರುವ ಅನುಕೂಲ ಗಳೆ €ನು ಎಂಬುದನ್ನು 


ಗ 


ವ್ಯವಸ್ಥಿತ ರೀತಿಯಲ್ಲಿ ಬೆಳೆಸಲ್ಪಟ್ಟಿರುವ ದೊಡ್ಡ ಕೈಗಾರಿಕೆಗಳ ಪೈಕಿ ಸಕ್ಕರೆ ಕೈಗಾರಿಕೆಯೂ ಒಂದು. 
೧೯೭೨ರ ಕೊನೆಯ ವೇಳೆಗೆ ೨೩೮ ಸಕ್ಕರೆ ಕಾರ್ಪಾನೆಗಳಿದ್ದುವು (೧೯೫ ೫೦-೫೧ರಲ್ಲಿ ರ ಕಾರ್ಯಾನೆಗಳಿ 


ದವು. ಸುಮಾರು ೬೦೦ ಕೋಟಿ ರೂಪಾಯಿ ಬಂಡವಾಳವನ್ನು ಈ ಕೈಗಾರಿಕೆಯಲ್ಲಿ ತೊಡಗಿಸಲಾಗಿತ್ತು. 


ಎ 5) 
೪೩ ಲಕ್ಷ್ಮ ಟನ್ನುಗಳಷ್ಟು ಸಕ್ಕರೆಯನ್ನು ವಾರ್ಷಿಕವಾಗಿ ಉತ್ಪಾದಿಸುವ ಶಕ್ತಿಯನ್ನು ಕಾರಾನೆಗಳು 


ಹೊಂದಿದ್ದುವು. ೨ ಕೋಟಿ ರೈ ತರಿಗೆ ಜೀವನೋಪಾಯವನ್ನು ಒದಗಿಸಿ ಅವರುಗಳು ವರ್ಷಕ್ಕೆ ಸುಮಾರು 
೩೫೦ ಕೋಟಿ ರೂಪಾಯಿ ವರಮಾನ ಪಡೆಯುವ. (ಕಬ್ಬನ್ನು ಕಾರ್ಲಾನೆಗಳಿಗೆ Adu ಮಾಡು 
ವುದರ ತಿನ ಅವಕಾಶವನ್ನು ಈ ಕೈ ಗಾರಿಕೆ ಒದಗಿಸಿದೆ. 

ಕಬ್ಬು ಳೆಯುವ ಮತ್ತು ಸಕ್ಕರೆ ಉತ್ಪಾದನೆಯನ್ನು ಅಧಿಕ ಪ್ರಮಾಣದಲ್ಲಿ ಮಾಡುವ ದೇಶ 
ಗಳ ಪೈಕಿ Ne ವೂ ಒಂದು. ಆದರೆ ಭಾರತದಲ್ಲಿ ಸ ಸಕ್ಕರೆಯನ್ನು ಉಪಯೋಗಿಸುವ ಪ್ರಮಾಣ ನೋಡಿ 
ದರೆ ಭಾರತವೇ ಕನಿಷ್ಠ ದರ್ಜೆಯಲ್ಲಿದೆ ಎಂಬುದು ತಿಳಿದುಬರುತ್ತ ದೆ. ೧೯೭೨-೭೩ರಲ್ಲಿ ೩೫ ಲಕ್ಷ ಟನ್‌ 
ಗಳಷ್ಟು ಸಕ್ಕ ರೆಯನ್ನು ಅನುಭೋ ಗಿಸಲಾಯಿತು. ಅಂದರೆ ಪ್ರತಿ ಪ್ರಜೆಗೂ ವರ್ಷಕ್ಕೆ ತಲಾ ೬.೧ ಕೆಜಿ. 


ಯಷ್ಟು ಸ ಸಕ್ಕರೆ ದೊರೆಯಿತು. ಎಂದು ತಿಳಿದು ಬರುತ್ತದೆ. ಆದರೆ ಕೆಲವು ಪ್ರಮುಖ ದೇಶಗಳಲ್ಲಿ 
ಸಕ್ಕರೆಯ ತಲಾ ಅನುಭೋಗ ಈ ಕೆಳಗೆ ಕಂಡಂತೆ ಇದೆ: ಕ್ಯೂಬಾ ೭೧ ಕೆಜಿ. ರಷ್ಯ ೪೨ ಕೆಜಿ. 
ಅಮೆರಿಕ ೫೦ ಕೆಜಿ. ಪ್ರಪಂಚದಲ್ಲಿ ಅನುಭೋಗಿಸುವ ಸರಾಸರಿ ತಲಾ ಪಮಾಣ ೨೦ ಕೆಜಿ. 

ಸಕ್ಕರೆ ಉತ್ಪಾದನೆ ಮಾಡುವಾಗ ಕೆಲವು ಉಪಪದಾಥ ೯ಗಳು ದೊರೆಯುತ್ತವೆ. ಈ ಉಪ 
ಪದಾಥಗಳು ಬೇರೆ ಕೈಗಾರಿಕೆಗಳಿಗೆ ಕಚಾ ವಸ್ತುಗಳಾಗಿ ದೊರೆತು ಅವುಗಳ ಬೆಳವಣಿಗೆಗೆ ಸಹಾಯ 


೪೪ ಮಾನವಿಕ ಕರ್ಣಾಟಕ 


ಮಾಡುತ್ತಿವೆ. ಸಕ್ಕರೆ ಕೈಗಾರಿಕೆಯಿಂದ ಉತ್ಪ ನ್ನವಾಗುವ ಉಪಪದಾರ್ಥಗಳು ಈ ಕೆಳಗೆ ಕಂಡ ಕೈಗಾರಿಕೆ 
ಗಳ ಬೆಳವಣಿಗೆಗೆ ನೆರವಾಗಿವೆ: ೧ಕಾಗದ. ೨ ರಾಸಾಯನಿಕ ಗೊಬ್ಬರ, ೩ ಮದ್ಯ, ೪ ಕೃತಕ ರಬ್ರ ರು, 
೫ ಪ್ಲಾಸ್ಟಿಕ್‌ ಮತ್ತು ೬ ರಾಸಾಯನಿಕ ವಸ್ತುಗಳು. 

ಈ ಕೈಗಾರಿಕೆಯ ಪ್ರಾಮುಖ್ಯವನ್ನು ಅರಿತುಕೊಂಡು ಅದರ ಬೆಳವಣಿಗೆಗೆ ಪಂಚವಾರ್ಷಿಕ 
ಯೋಜನೆಗಳ ಅವಧಿಯಲ್ಲಿ ಕೆಳಗೆ ಕಂಡಂತೆ ಪ್ರೋತ್ಸಾಹ ನೀಡಲಾಗಿದೆ: 


ಪಟ್ಟಿ ೧ 
ಕಾರ್ಲಾನೆಗಳ ಸಾಮರ್ಥ್ಯ ಕಾರ್ಯಾನೆಗಳಲ್ಲಾದ ಉತ್ಪಾದನೆ 
(ಲಕ್ಷ ಟನ್ನುಗಳಲ್ಲಿ) (ಲಕ್ಷ ಟನ್ನುಗಳಲ್ಲಿ) 
ಇಟ್ಟು ಇಟ್ಟು 
ಕೊಂಡಿದ್ದ ಸಾಧನೆ ಅಂತರ ಕೊಂಡಿದ್ದ ಸಾಧನೆ ಅಂತರ 
ಗುರಿ ಗುರಿ 


ಮೊದಲನೆಯ ಯೋಜನೆ ೨೦.೩೦ ೧೬೭೬ -೨೫೩ ೧೫.೨೦ ೧೮೫೨: 4-೩೭೨ 
ಎರಡನೆಯ ಯೋಜನೆ ೨೫.೪೦ ೨೪೪೭ -೦೯೩ ೨೨.೯೦ ೩೦.೨೮ 4೭೩೮ 
ಮೂರನೆಯ ಯೋಜ ೩೫.೬೦ - ೨೯.೩೧ -ಓ೨೯ ೩೫೦೦ ೩೫.೩೨ 4೦.೩೨ 
ನಾಲ್ಕನೆಯ ಯೋಜನೆ ೫೩.೦೦ ೪೩.೦೦ -೧0೦.೦೦ ೪೭.೦೦ ೪೦,೦೦ --೭.೦೦ 


(ಆಧಾರ: ಇಂಡಿಯ ಸರ್ಕಾರದ ಒಂದು ಪ್ರಕಟಣೆ; ೧೯೭೩) 


೧೯೩೫-೩೬ರಲ್ಲಿ ಆಗ ದೇಶದಲ್ಲಿದ್ದ ಬೇಡಿಕೆಗೆ ಅನುಗುಣವಾಗಿ ಸಕ್ಕರೆ ಕೈಗಾರಿಕೆ ಸ್ವಯಂ 
ಪರಿಪೂರ್ಣತೆಯನ್ನು ಸಾಧಿಸಿತು ಎಂದು. ಭಾವಿಸಲಾಯಿತು. ಭಾರತ ಸರ್ಕಾರ ಕಾ ಸುಂಕ 
ವಿಧಿಸುವುದರ ಮೂಲಕ ಹೊರ ದೇಶದ ಪೆ ಪೋಟಿ ನಿವಾರಿಸಿ, ಈ ಕೈಗಾರಿಕೆಯ ಬೆಳವಣಿಗೆಗೆ ಸಂಪೂರ್ಣ 
ರಕ್ಷಣೆ ಒದಗಿಸಿತು. ಆದರೆ ಸಕ್ಕರೆಗೆ ಬೇಡಿಕೆ ಹೆಚಿ ಕ್ಲಿದಂತೆಲ್ಲಾ ಜಾತು ್ರಿದನೆಯನ್ನು ಹೆಚ್ಚಿಸ ಸಲು ಸಾಧ್ಯ 
ವಾಗಲಿಲ್ಲ. ಇದನ್ನು ಮನಗಂಡು ಯೋಜನಾ: ಆಯೋಗ. ಸಕ್ಕರೆ ಕೈಗಾರಿಕಾಭಿವೃದ್ಧಿ `` ಎಷಯದಲ್ಲಿ 
ಸಲಹೆಯ ಕೊಡಲು ಒಂದು ಪರಿಶೀಲನಾ ಸಮಿತಿಯನ್ನು ಪವನನ. ಈ ಪರಿಶೀಲನಾ ಸಮಿತಿಯ 
ಸಲಹೆ ಮೇರೆಗೆ ಐದನೆಯ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಕೆಳಗೆ ಕಂಡ ಕಾರ್ಯಕ ಕ್ರಮಗಳನ್ನು 
ಜಾರಿಗೆ ತರಲು ಯೋಚಿಸಲಾಗಿದೆ: ೧ ಐದನೆಯ ಯೋಜನೆ ಅವಧಿಯ ಕೊನೆಯ ವೇಳೆಗೆ ೬೦ ಲಕ್ಷ ಟನ್‌ 
ಸಕ್ಕರೆಗೆ ಬೇಡಿಕೆ ಉಂಟಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಇದರ ಪೈಕಿ ೫ ಲಕ್ಷ. ಟನ್‌ 
ಸಕ್ಕ ರೆಗೆ ಬೇಡಿಕೆ ರಪು ವ್ಯಾಪಾರದಿಂದ ಉಂಟಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ೨ ಈ 
ಬೇಡಿಕೆಯನ್ನು ಪ್ರ ple) ೈಸಬೇಕಾದರೆ ೧೯೭೮-೭೯ರ ಕೊನೆಯವೇಳೆಗೆ ಸಕ ಸಕ್ಕರೆ ಕಾರ್ಪಾನೆಗಳಲ್ಲಿ ೭೦ ಲಕ್ಷ ಟನ್‌ 
ಸಕ್ಕರೆ ಉತಾ ದಿಸುವ ಸಾಮರ್ಥ್ಯವನ್ನು ಅಳವಡಿಸಬೇಕು ಜನಃ ತೀರ್ಮಾನಿಸಲಾಗಿದೆ. ಇದನ್ನು 
ಸಾಧಿಸಲು ೪೮ ಹೊಸ ಸಕ್ಕರೆ ಕಾರ್ಪಾನೆಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಸ್ಥಾಪಿಸಲು ಮತ್ತು ಈಗಿರುವ 
೩೯ ಕಾರ್ಪಾನೆಗಳನ್ನು ವಿಸ ರಿಸಲು ಭಾರತ ಸರ್ಕಾರ ಅನುಮತಿ ಕೊಟ್ಟಿದೆ. ಒಟ್ಟು ೫೦೦ ಕೋಟಿ 
ರೂಪಾಯಿಗಳನ್ನು ಈ ಉದ್ದಿಶ್ಯಕ್ಕಾಗಿ ವಿನಿಯೋಗಿಸಲು ಯೋಚಿಸಲಾಗಿದೆ. 

ಸಕ್ಕರೆ ಕೈಗಾರಿಕೆಯ "ಬೆಳವಣಿಗೆಯಲ್ಲಿ ಕಂಡುಬರುವ ಇನ್ನೊಂದು ಮುಖಾ ೦ಶವೆಂದರೆ 
ಸಹಕಾರಿ ಸಕ್ಕರೆ ಕಾರ್ಯಾನೆಗಳ ಬೆಳವಣಿಗೆ. ೧೯೫೫-೫೬ ರಲ್ಲಿ ಕೇವಲ ೩ ಸಹಕಾರಿ ಸಕ್ಕರೆ. ಕಾರ್ಲಾನೆ 
ಗಳಿದ್ದುದು ೧೯ ೭೨-೭೩ರ ವೇಳೆಗೆ ೮೬ಕ್ಕೆ ಏರಿದವು. ದೇಶದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಸಕ್ಕರೆಯ 


ಭಾರತದ ಸಕ್ಕರೆ ಕೈಗಾರಿಕೆಯ ಸಮಸ್ಯೆಗಳು ೪೫ 


ಪೈಕಿ ಸೇಕಡ ೪೦ರಷ್ಟು ಸಹಕಾರಿ ಸಕ್ಕರೆ ಕಾರ್ಯಾನೆಗಳಿಂದ ಉಂಟಾಗುತ್ತದೆ. ಸಹಕಾರಿ ಸಕ್ಕರೆ ಕಾರ್ಯಾನೆ 
ಗಳಲ್ಲಿ ಕಬ್ಬು ಬೆಳೆಯುವ ರೈತರಿಗೆ ಷೇರುದಾರರಾಗಲು ಅವಕಾಶವಿರುವುದರಿಂದ ಕಾರ್ಪಾನೆ ಆಡಳಿತ 
ವರ್ಗ ಮತ್ತು ರೈತರ ನಡುವೆ ಮಧುರ ಬಾಂಧವ್ಯ ಇರಲು ಸಹಾಯಕಾರಿಯಾಗಿದೆ. ಸಹಕಾರಿ ಸಕ್ಕರೆ 
ಕಾರ್ಪಾನೆಗಳ ಪೈಕಿ ಬಹುಪಾಲು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ವಿವಿಧ ರಾಜ್ಯಗಳಲ್ಲಿರುವ ಸಹಕಾರಿ 
ಸಕ್ಕರೆ ಕಾರ್ಬಾನೆಗಳ ಸಂಖ್ಯೆ ಈ ಕೆಳಗೆ ಕಂಡಂತೆ ಇದೆ. ಮಹಾರಾಷ್ಟ್ರ-೩೬; ಆಂಧ್ರಪ್ರದೇಶ, ಗುಜರಾತು 
ಮತ್ತು ತಮಿಳುನಾಡು-ತಲಾ ೮; ಕರ್ನಾಟಕ ಮತ್ತು ಉತ್ತರ ಪ್ರದೇಶ-ತಲಾ ೭; ಪಂಜಾಬು-೪; 
ಹರಿಯಾಣ ಮತ್ತು ಕೇರಳ-ತಲಾ ೨; ಅಸ್ಸಾಂ, ಬಿಹಾರ, ಒರಿಸ್ಸಾ ಮತ್ತು ರಾಜಸ್ಥಾನ-ತಲಾ ೧. 


ಸಕ್ಕರೆ ಕೈಗಾರಿಕಾಭಿವೃದ್ಧಿ ಗೆ ಅವಕಾಶಗಳಿದ್ದರೂ ಕೆಲವು ಕಾರಣಗಳಿಂದ ಈ ಕೈಗಾರಿಕೆಯ 
ಅಭಿವೃದ್ಧಿ ಮಂದಗತಿಯಲ್ಲಿ ಸಾಗುತ್ತಿದೆ. ಕೈಗಾರಿಕೆ ಎದುರಿಸುತ್ತಿರುವ ಮುಖ್ಯ ಸಮಸ್ಯೆ ಅಂದರೆ 
ಕಬ್ಬಿನ ಸರಬರಾಜಿನಲ್ಲಿ ಆಗಿಂದಾಗ್ಗೆ ಉಂಟಾಗುತ್ತಿರುವ ಏರಿಳಿತಗಳು. ಪಟ್ಟಿ ೨ನ್ನು ವೀಕ್ಷಿಸಿದಾಗ 
ಕಬ್ಬಿನ ಸರಬರಾಜಿನಲ್ಲಿ ಉಂಟಾಗುತ್ತಿರುವ ಏರಿಳಿತಗಳು ಕಂಡುಬರುತ್ತವೆ. 


ಪಟ ತಿ 
ಕಬ್ಬು ಬೆಳೆ ಕಬ್ಬಿನ ಸಕ್ಕರೆ 
ಯುತ್ತಿರುವ ಉತ್ಪಾದನೆ ಉತ್ಪಾದನೆ 
ವರ್ಷ ಪ್ರದೇಶ (ದಶಲಕ್ಷ (ಲಕ್ಷ ಟನ್ನು 
(ದಶಲಕ್ಷ ಟನ್ನುಗಳಲ್ಲಿ) ಗಳಲ್ಲಿ 
ಹೆಕ್ಟೇರ್‌ಗಳಲ್ಲಿ) 
೧೯೬೩-೬೪ ೨.೨೦ ೧೦.೪೨ ೨೫.೬೨ 
ಘೆ ೧೯೬೪೬೫ ೨೬೦ ೧೨.೨೦ ೩೨.೩೨ 
೧೯೬೫-೬೬ ೨೮೩ ೧೨.೩೯ ೩೫.೩೨ 
೧೯೬೬-೬೭ ೨.೩೦ ೯.೨೮ ೨೧.೫೯ 
೧೯೬೭-೬೮ ೨.೦೪ ೯.೫೫ ೨೨.೪೩ 
೧೯೬೮೬೯ ೨೪೬ ೧೧.೭೫ ೩೫.೫೮ 
೧೯೬೯-೭೦ ೨.೫ ೧೩.೫೦ ೪೨.೬೧ 
೧೯೭೦-೭೧ ೨೬೧ ೧೨.೬೩ ೩೭.೪೦ 
೧೯೭೧-೭೨ "೨೪೧ ೧೧.೫೩ ೩೧.೦೮ 
೧೯೭೨-೬೩ ೨೪೮ ೧೨.೩೯ ೩೮.೭೩ 


೪೬ ಮಾನವಿಕ ಕರ್ಣಾಟಕ 


ತ್‌ 


ಕಬ್ಬು ಸರಬರಾಜಿನಿಂದ ಉಂಟಾಗುವ ವ್ಯತ್ಯಾಸದಿಂದ ಯಾವ ರೀತಿ ಸಕ್ಕರೆ ಉತ್ಪಾದನೆಯಲ್ಲಿ 
ಏರಿಳಿತಗಳು ಉಂಟಾಗಿವೆ ಎಂಬುದು ಮೇಲ್ಕಂಡ ಪಟ್ಟಿಯಿಂದ ಚೆನ್ನಾಗಿ ತಿಳಿದುಬಂದಿದೆ. ಕಬ್ಬು 
ಉತ್ಪಾದನೆಯಲ್ಲಿ ಏರಿಳಿತಗಳು ಕೆಳಗೆ ಕಂಡ ಕಾರಣಗಳಿಂದ ಉಂಟಾಗುತ್ತವೆ: ೧ ಉತ್ತರ ಪ್ರದೇಶ 
ಮತ್ತು ಬಿಹಾರ ರಾಜ್ಯಗಳಲ್ಲಿರುವ ಬಹುಪುಲು ಕಬ್ಬು ಬೆಳೆಯುವ ಪ್ರದೇಶಗಳು ಮುಂಗಾರು ಮತ್ತು 


ಹಿಂಗಾರು ಮಾರುತಗಳಿಂದ ಉಂಟಾಗುವ ಮಳೆಯನ್ನು ಅವಲಂಬಿಸಿವೆ. ಈ ರಾಜ್ಯಗಳ ಕೆಲವು ಭಾಗ ೫ 


ಗಳಲ್ಲಿರುವ ಕಬ್ಬು ಬೆಳೆಯುವ ಜಮಾನುಗಳ ಪೈಕಿ ಸೇಕಡ ೧೦ರಷ್ಟಕ್ಕೆ ಮಾತ್ರ ನೀರಾವರಿ ಸೌಕರ್ಯ 
ಇದೆ. ಉಳಿದ ಜಮಿಾನುಗಳು ಮಳೆಯನ್ನೆ ನಂಬಿಕೊಂಡಿವೆ. ಇದಕ್ಕೆ ವಿರುದ್ಧವಾಗಿ ಮಹಾರಾಷ್ಟ್ರ 
ಮತ್ತು ದಕ್ಷಿಣ ರಾಜ್ಯಗಳಲ್ಲಿರುವ ಎಲ್ಲಾ ಕಬ್ಬು ಬೆಳೆಯುವ ಜಮಾನುಗಳಿಗೆ ನೀರಾವರಿ ಸೌಕರ್ಯವಿದೆ. 
೨ ಕಬ್ಬನ್ನು ಬಿಟ್ಟು ಉಳಿದ ಕೃಷಿ ಉತ್ಪನ್ನಗಳ ಬೆಲೆಗಳಲ್ಲಿ ಉಂಟಾಗುವ ಬದಲಾವಣೆಗಳು ಕಬ್ಬಿನ ' 


ಬೆಳೆಯುವವರು ತಮ್ಮ ಜಮಿನುಗಳಲ್ಲಿ ಕಬ್ಬಿನ ಬೆಳೆ ನಿಲ್ಲಿಸಿ ಅಧಿಕ ಬೆಲೆ ದೊರೆಯುವ ಕೃಷಿ ಉತ್ಪನ್ನ 
ಗಳನ್ನು ಬೆಳೆಯಲು ತೊಡಗುತ್ತಾರೆ. ಇದರಿಂದ ಆಗಿಂದಾಗೆ ಕಬ್ಬಿನ ಉತ್ಪಾದನೆಯಲ್ಲಿ ಏರಿಳಿತಗಳು 
ಕಂಡುಬರುತ್ತವೆ. ೩ ಸಕ್ಕರೆ ಬೆಲೆಯನ್ನು ನಿರ್ಧರಿಸುವ ಹಕ್ಕು ಸರ್ಕಾರಕ್ಕಿರುವುದರಿಂದ. ಸಕ್ಕರೆ 
ಕಾರ್ಪಾನೆಗಳು ಗೊತ್ತಾದ ಬೆಲೆಯಲ್ಲಿ ಸಕ್ಕರೆ ಮಾರಾಟ ಮಾಡಬೇಕಾಗಿದೆ. ಇದರಿಂದ ಕಬ್ಬಿನ ಉತ್ಪಾದನೆ 
ಕಡಿಮೆ ಆದಾಗ ಕಬ್ಬು ಬೆಳೆಯುವವರಿಗೆ ಹೆಚ್ಚಿ ನ ಬೆಲೆ ಕೊಟ್ಟು ಅವರು ಕಬ್ಬಿನ ಉತ್ಪಾದನೆಯಲ್ಲಿ 
ತೊಡಗುವಂತೆ ಮಾಡಲು ಅನೇಕ ಸಂದರ್ಭಗಳಲ್ಲಿ ಸಕ್ಕರೆ ಕಾರ್ಪಾನೆಗಳಿಗೆ ಸಾಧ್ಯವಾಗಿಲ್ಲ. ಯಾವ 
ಕಾರಣಕ್ಕಾಗಿಯೂ ಸಕ್ಕರೆ ಕಾರ್ಯಾನೆಯವರು ಹೆಚ್ಚಿಗೆ ಬೆಲೆಯಲ್ಲಿ ಸಕ್ಕರೆಯನ್ನು ಮಾರುವುದಕ್ಕೆ 
ಅವಕಾಶವಿಲ್ಲದಿರುವುದರಿಂದ ಅವರು ಕಬ್ಬು ಬೆಳೆಯುವವರಿಗೆ ಸಂದರ್ಭಕ್ಕನುಸಾರವಾಗಿ ಹೆಚ್ಚಿಗೆ 
ಬೆಲೆಯನ್ನು ಕೊಟ್ಟು ಪ್ರೋತ್ಸಾಹಿಸಲು ಆಗುತ್ತಿಲ್ಲ ಎಂದು ಕಾರ್ಬಾನೆಯವರು. ವಾದಮಾಡುತ್ತಾರೆ. 
ದ ಗಿ ಕಬ್ಬಿನ ಬೆಳೆ ಕಡಿಮೆಯಾದಾಗ ಸಕ್ಕರೆ ಉತ್ಪಾದನೆ ಕಡಿಮೆಯಾಗುತ್ತದೆ. 
ಸಕ್ಕರೆ ಕೈಗಾರಿಕೆ ಎದುರಿಸುತ್ತಿರುವ ಎರಡನೆ ಸಮಸ್ಯೆ ಅಂದರೆ, ಕಬ್ಬು ಬೆಳೆಯುವ ಜಮಾನು 
ಗಳಲ್ಲಿ ದೊರೆಯುವ ಕಬ್ಬಿನ ಪ್ರಮಾಣ ಅನೇಕ ಸಂದರ್ಭಗಳಲ್ಲಿ ಕಡಿಮೆಯಾಗಿರುತ್ತದೆ. ಕಬ್ಬು ಬೆಳೆಯುವ 
ಟ್ಟು ವಿಸ್ತೀರ್ಣದಲ್ಲಿ ಗಮನಾರ್ಹವಾದ ಬದಲಾವಣೆಯಾಗದಿದ್ದರೂ ಆಗಿಂದಾಗ್ಗೆ ಕಬ್ಬಿನ ಉತ್ಪಾದನೆ 

ಇಳಿಮುಖವಾಗಿದೆ. ಜೊತೆಗೆ ಕಬ್ಬಿನೀದ ನೊರೆಯುವ ಸಕ್ಕರೆಯ ಅಂಶದಲ್ಲೂ ದೇಶದ ವಿವಿಧ 
ಭಾಗಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ. ಇಂಡಿಯ ದೇಶದಲ್ಲಿ ಒಂದು ಎಕರೆಯಲ್ಲಿ ದೊರೆಯುವ 
ಸರಾಸರಿ ಕಬ್ಬಿನ ಉತ್ಪನ್ನ ೧೯೬ ಟನ್ನುಗಳಷ್ಟಿದೆ. ಆದರೆ ಕಬ್ಬು ಬೆಳೆಯ:ವ ಪ್ರಮುಖ ದೇಶಗಳಲ್ಲಿ 
ಪ್ರತಿ ಎಕರೆಗೆ ದೊರೆಯುವ ಸರಾಸರಿ ಕಬ್ಬಿನ ಉತ್ಪನ್ನ ಹೀಗಿದೆ: ಹವಾಯ್‌-೮೦.೪ ಟನ್ನುಗಳು; 
ಈಜಿಪ್ಸ್‌-೩೯ ಟನ್ನುಗಳು; ಇಂಡೊನೇಷಿಯ-೩೦ ಟನುಗಳು. 

ಪಟ್ಟಿ ೩ರಲ್ಲಿ ಕಬ್ಬಿನ ಉತ್ಪನ್ನ ಮತ್ತು ಕಬ್ಬಿನಿಂದ ದೊರೆಯುವ ಸಕ್ಕರೆ ಅಂಶ ಯಾವ ರೀತಿ 
ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮತ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬದ 
ಲಾಯಿಸುತ್ತದೆ ಎಂಬುದು ತಿಳಿದು ಬರುತ್ತದೆ. 


ಭಾರತದ ಸಕ್ಕರೆ ಕೈಗಾರಿಕೆಯ ಸಮಸ್ಯೆಗಳು ೪೭ 


ಪಟ ೩ 
೧೯೭೦-೭೧ರಲ್ಲಿ ಕಂಡುಬಂದ ಉತ್ಪಾದನೆಯ ಲಕ್ಷಣಗಳು 


ಪ್ರತಿ ಎಕರೆಯಲ್ಲಿ ಪ್ರತಿ ಎಕರೆಯಲ್ಲಿ 


ಕಬ್ಬಿನಿಂದ ದೊರೆತ 


ಉಂಟಾದ ಕಚ್ಚಿನ | ರಿಯ ಸೇಕಡ ಸ ಇತ್ತ 
ಅಂಶ ಇ 
(ಟನ್ನುಗಳಲ್ಲ) ಟನ್ನುಗಳಲ್ಲಿ) 
ದೇಶಗಳು 
ಹವಾಯ್‌ ೮೦.೪ ೧೧.೪ ೯.೧೭ 
ಈಜಿಪ್ಟ್‌ | ರ೯.೨ ೧೦೯ ೪.೨೭ 
ಆ ಸ್ಟ್ರೇಲಿಯ A ೩೦.೭ ೧೪.೭ ೩೬೭ 
ಇಂಡೊನೇಷಿಯ ೩೦.೭ ೧೧.೨ ೩.೪೪ 
ಇಂಡಿಯ ೧೯.೬ ೯.೮ ೧೯೨ 
ರಾಜ್ಯಗಳು 
ಕರ್ನಾಟಕ ೩೫.೫ ೧೦.೫೯ ೩.೭೬ 
ಮಹಾರಾಷ್ಟ್ರ ೨೭.೫ ೧೧.೨೯ ೩.೧೦ 
ಉತ್ತರ ಪ್ರದೇಶ ೧೬.೫ ೯.೧೬ ೧.೫೧ 


(ಅಧಾರ: ಭಾರತ ಸರ್ಕಾರದ ಕೃಷಿ ಇಲಾಖೆಯ ಒಂದು ಪ್ರಕಟಣೆ, ೧೯೭೩) 

ಕಬ್ಬಿನ ಬೆಳೆ ಮತ್ತು ಕಬ್ಬಿನಿಂದ ದೊರೆಯುವ ಸಕ್ಕರೆ ಅಂಶಗಳಲ್ಲಿ ಉಂಟಾಗುವ ವ್ಯತ್ಯಾಸಕ್ಕೆ 
ಕೆಳಗೆ ಕಂಡ ಅಂಶಗಳು ಮುಖ್ಯ ಕಾರಣವಾಗಿವೆ: ೧ ಭೂಮಿಗೆ ಒದಗಿಸುವ ಗೊಬ್ಬರ, ೨ ಕಬ್ಬಿನ ತಳಿ 
ಗಳನ್ನು ಕಾಪಾಡಿಕೊಂಡು ಬರುವುದು. ೩ ಕಬ್ಬಿನ ಬೆಳೆಗೆ ರೋಗ ತಗುಲದಂತೆ ನೋಡಿಕೊಳ್ಳುವುದು, 
೪ ಸರಿಯಾದ ಪ್ರಮಾಣದಲ್ಲಿ ಕಬ್ಬಿನ ಬೆಳೆಗೆ ನೀರೊದಗಿಸುವುದು ಮತ್ತು ೫ ವೈಜ್ಞಾನಿಕ ಸಲಹೆಗಳನ್ನು 
ಅನುಸರಿಸುವುದು. 

ಸಕ್ಕರೆ ಕೈಗಾರಿಕೆ ಎದುರಿಸುತ್ತಿರುವ ಮೂರನೆ ಮುಖ್ಯ ಸಮಸ್ಯೆ ಅಂದರೆ ಉತ್ಪಾದನೆಯ 
ಮಿತವ್ಯಯ ಸಾಧಿಸುವುದು. ಕಬ್ಬಿನ ಸರಬರಾಜು ಯಾವ ರೀತಿ ಸಕ್ಕರೆ ಕೈಗಾರಿಕೆಯ ಮೇಲೆ ಪರಿಣಾಮ 
'ಬೀರುತ್ತದೋ ಅದೇ ರೀತಿ ಸಕ್ಕರೆ ಉತ್ಪಾದನೆಯಲ್ಲಿ ಇರುವ ಸೌಲಭ್ಯಗಳು ಕೈಗಾರಿಕೆಯ ಮೇಲೆ 
ಪಬಾವ ಬೀರುತ್ತವೆ. ಸಕ್ಕರೆ ಕಾರ್ಬಾನೆಗಳು ಒಂದು ವರ್ಷದಲ್ಲಿ ಎಷ್ಟು ಕಾಲ ಕಬ್ಬನ್ನು ಅರೆಯುವ 
ಸಾಮರ್ಥ್ಯ ಹೊಂದಿರುತ್ತವೆ ಮತ್ತು ಒಂದು ದಿನಕ್ಕೆ ಎಷ್ಟು ಕಬ್ಬನ್ನು ಅರೆಯಬಲ್ಲವು ಎಂಬ ಅಂಶಗಳ 
ಮೇಲೆ ಕೈಗಾರಿಕೆಯ ಪ್ರಗತಿ ಅವಲಂಬಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿರುವ ಕಾರ್ಪಾನೆ 
ಗಳಿಗೆ ಕಬ್ಬನ್ನು ಅರೆಯುವ ಸಾಮರ್ಥ್ಯ ಹೀಗಿದೆ: ಅಸ್ಸಾಂನಲ್ಲಿ--ಒಂದು ವರ್ಷಕ್ಕೆ ೬೦ ದಿನಗಳು; 
ಉತ್ತರ ಪ್ರದೇಶ--೧೬೧ ದಿನಗಳು ಮತ್ತು ಮಹಾರಾಷ್ಟ್ರ--0೫೫ ದಿನಗಳು. ಈ ಅಂಶ ಸಕ್ಕರೆಯ 
ಉತ್ಪಾದನ ವೆಚ್ಚದ ಮೇಲೆ ಬಹಳ ಪರಿಣಾಮ ಉಂಟುಮಾಡುತ್ತದೆ. ಜೊತೆಗೆ ಸಕ್ಕರೆಯ ಸರಬರಾಜು 
ಇದರಿಂದ ನಿರ್ಧರಿಸಲ್ಪಡುತ್ತದೆ. 

ಪ್ರತಿದಿನ ಕಬ್ಬನ್ನು ಅಜ್ಯೆಯುವ ವಿಷಯದಲ್ಲಿಯೂ ಇಂಡಿಯದ ಕಾರ್ಪಾನೆಗಳು ಹಿಂದುಳಿದಿವೆ 
ಎಂಬ ವಿಷಯ ಕೆಳಗೆ ಕಂಡ ಅಂಕಿ ಅಂಶಗಳಿಂದ ತಿಳಿದು ಬರುತ್ತದೆ. ಇಂಡಿಯದಲ್ಲಿರುವ ಒಂದು 
ಕಾರ್ಪಾನೆ ಒಂದು ದಿನಕ್ಕೆ ಸರಾಸರಿ ೧.೩೩೦ ಟನ್ನುಗಳಷ್ಟು ಕಬ್ಬನ್ನು ಅರೆಯುವ ಸಾಮರ್ಥ್ಯ ಹೊಂದಿ 
ರುತ್ತದೆ. ಉಳಿದ ದೇಶಗಳಲ್ಲಿರುವ ಕಾರ್ಲಾನೆಗಳ ಸಾಮರ್ಥ್ಯ ಹೀಗಿದೆ: ಬ್ರೆಜಿಲ್‌- ದಿನಕ್ಕೆ ೨೦೫೦ 
ಟನ್ನುಗಳು; ಮೆಕ್ಸಿಕೋ-೨.೦೮೬ ಟನ್ನುಗಳು; ಆರ್ಜೆಂಟೈನ-೨೩.೬೭೦ ಟನ್ನುಗಳು; ಮತ್ತು ಆಸ್ಟ್ರೇಲಿಯ- 
೨,೮೨೦ ಟನ್ನುಗಳು. ಇದನ್ನು ಮನಗಂಡು, ಇಂಡಿಯದ ಕಾರ್ಪಾನೆಗಳು ಕಡೆಯ ಪಕ್ಷ ದಿನವಹಿ 


ಮಾನವಿಕ ಕರ್ಣಾಟಕ 


& 


24. 


ರಾಸರಿ ೩.೦೦೦ ಟನ್ನುಗಳಷ್ಟು ಕಬ್ಬನ್ನು ಅರೆಯುವ ಸಾಮರ್ಥ್ಯ ಹೊಂದಿರುವಂತೆ ಮಾಡಬೇಕೆಂದು 


ಸಕ್ಕರೆ ಕೈಗಾರಿಕೆಯ ಪರಿಣತರು ಕೇಂದ, ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದಾರೆ. ಈ ಗುರಿಯನ್ನು 
ತಲುಪದಿದ್ದರೆ ಇಂಡಿಯದ ಸಕ್ಕರೆ ಕೈಗಾರಿಕೆ ತನ್ನ ರಫ್ತು ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳಲು 


ಸಾಧ್ಯವಿಲ್ಲವೆಂದು ತಿಳಿಸಿದೆ. ಕ 

ಸಕ್ಕರೆ ಕೈಗಾರಿಕೆ ಎದುರಿಸುತ್ತಿರುವ ನಾಲ್ಕನೆಯ ಸಮಸ್ಯೆ ವಿಜ್ಞಾನ ಮತ್ತು ತಾಂತ್ರಿಕ ವಿಷಯ 
ಗಳಿಗೆ ಸಂಬಂಧಿಸಿದೆ. ಇಂಡಿಯದ ಸಕ್ಕರೆ ಕಾರ್ಯಾನೆಗಳು ಆಧುನಿಕ ತಾಂತ್ರಿಕ ವಿಷಯವನ್ನು ಸರಿಯಾಗಿ 
ಉಪಯೋಗಿಸಿಕೊಳ್ಳದೆ ನಷ್ಟ ಅನುಭವಿಸುತ್ತಿವೆ. ಸಕ್ಕರೆ ಉತ್ಪಾದನೆಯಲ್ಲಿ ಉಂಟಾಗುವ ಗಂಧಕದ 
ಅಂಶವನ್ನು ಪೂರ್ತಿಯಾಗಿ ಬೇರ್ಪಡಿಸಲಾರದೆ. ವಿದೇಶೀ ಮಾರುಕಟ್ಟೆಯಲ್ಲಿ ಗಿರಾಕಿಗಳನ್ನು ಆಕರ್ಷಿಸ 
ಲಾರದೆ ಸಕ್ಕರೆ ಕೈಗಾರಿಕೆ ನಷ್ಟ ಅನುಭವಿಸುತ್ತಿದೆ. ಸಕ್ಕರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಸುಲಭ 
ವೆಚ್ಚದಲ್ಲಿ ಸಾಗಿಸಲಾರದೆ ಮತ್ತು ಸಕ್ಕರೆ ಗುಣಮಟ್ಟ ಕೆಡದಂತೆ ಸಕ್ಕರೆ ಮೂಟೆಗಳನ್ನು ಇಡುವುದರಲ್ಲಿ 
ಕಾರ್ಬಾನೆಗಳು: ವಿಫಲಗೊಂಡು ಹಾನಿಗೀಡಾಗಿವೆ. ಸಕ್ಕರೆ ಉತ್ಪಾದನೆಯಾಗುವಾಗ ದೊರೆಯುವ 
ಉಪೋತ್ಪನ್ನಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವ ಶಕ್ತಿಯನ್ನು ಅನೇಕ ಕಾರ್ಪಾನೆಗಳು 
ಪಡೆದಿಲ್ಲ. ಇದರಿಂದ ಉಪೋತ್ಪನ್ನಗಳು ಅನೇಕ ಸಕ್ಕರೆ ಕಾರ್ಯಾನೆಗಳಲ್ಲಿ ಸುಮ್ಮನೆ ಹಾಳಾಗುತ್ತಿವೆ. 
ತಾಂತ್ರಿಕ ಜ್ಞಾನವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಷ್ಟಗಳನ್ನು ತಡೆ ಹಿಡಿಯುವ ಶಕ್ತಿ 
ಪಡೆದರೆ ಕೈಗಾರಿಕೆ ಲಾಭದಾಯಕವಾಗಿ ಮುಂದುವರೆಯುವ ಶಕ್ತಿ ಪಡೆಯಬಲ್ಲದು. 

ಸಕ್ಕರೆ ಕೈಗಾರಿಕೆ ಅನುಭವಿಸುತ್ತಿರುವ ಕಡೆಯ ಸಮಸ್ಯೆ ಬೆಲೆಯ ಹತೋಟಿ ಮತ್ತು 
ಸಕ್ಕರೆಯ ವಿತರಣೆಗೆ ಸಂಬಂಧಪಟ್ಟದಾಗಿದೆ. ಸಕ್ಕರೆಯ ವಿತರಣೆ ಮತ್ತು ಸಕ್ಕರೆಯ ಬೆಲೆ ನಿರ್ಧರಿ 
ಸುವಿಕೆ ಆಗಿಂದಾಗ್ಗೆ ಸರ್ಕಾರದ ಹತೋಟಿಗೆ ಒಳಗಾಗಿರುವುದರಿಂದ ಕೆಲವು ಅಸಮರ್ಥ ಕಾರ್ಪಾನೆಗಳು 
ಕೈಗಾಧಿಕೆಯಲ್ಲಿ ಮುಂದುವರಿಯಲು ಕಾರಣವಾಗಿದೆ. ೧೯೪೭ರಲ್ಲಿ ಸಕ್ಕರೆಯ ಕೈಗಾರಿಕೆಯ ಮೇಲೆ ಎರಡನೆ 
ಮಹಾಯುದ್ಧ ಕಾಲದಲ್ಲಿ ವಿಧಿಸಲಾಗಿದ್ದ ಹತೋಟಿಯನ್ನು ತೆಗೆಯಲಾಯಿತು. ೧೯೪೯ನೆಯ ಇಸವಿ 
ಸೆಪ್ಟಂಬರ್‌ ಮಾಹೆಯಲ್ಲಿ ಪುನಃ ಹತೋಟಿ ವಿಧಿಸಲಾಯಿತು. ೧೯೫೦ರಲ್ಲಿ ಸ್ವಲ್ಪ ಮಟ್ಟಿಗೆ ಹತೋಟಿ 
ಯನ್ನು ಸಡಿಲಗೊಳಿಸಲಾಯಿತು. ೧೯೫೩-೫೪ರಲ್ಲಿ ಹತೋಟಿ ಇರಲಿಲ್ಲ. ಅನಂತರ ನಾಲ್ಕು ವರ್ಷಗಳ 
ಕಾಲ ಸ್ವಲ್ಪಮಟ್ಟಿಗೆ ಹತೋಟಿ ವಿಧಿಸಲಾಯಿತು. ೧೯೫೭-೫೮ರಲ್ಲಿ ಸಂಪೂರ್ಣ ಹತೋಟಿ ಜಾರಿಗೆ 


೧೯೬೭ರಲ್ಲಿ ಸಕ್ಕರೆ ಮಾರಾಟದ ವಿಷಯದಲ್ಲಿ ದ್ವಿಮುಖ ನೀತಿ ಆಚರಣೆಗೆ ಬಂದಿತು. ಒಟ್ಟು ಸ ಉತ್ಪಾದನೆಯ 
ಶೇಕಡಾ ೬೦ ಭಾಗವನ್ನು ಕಾರ್ಯಾನೆಗಳು, ಸರ್ಕಾರ ನಿರ್ಧರಿಸಿದ ಬೆಲೆಗೆ ಅನುಗುಣವಾಗಿ ಮಾರ 
ಬೇಕಾಯಿತು. ಉಳಿದ ಶೇಕಡಾ ೪೦ ಭಾಗವನ್ನು ಬಹಿರಂಗ ಮಾರುಕಟ್ಟೆಯಲ್ಲಿ ಕಾರ್ಬಾನೆಗಳ ಇಚ್ಛೆ 
ಗನುಸಾರವಾಗಿ ಮಾರುವ ಅವಕಾಶ ದೊರೆಯಿತು. ೧೯೭೨-೭೩ರಲ್ಲಿ ಸರ್ಕಾರದ ಅಪ್ಪಣೆ ಮೇರೆಗೆ 
ಮಾರುವ ಸಕ್ಕರೆಯ ಭಾಗ ಶೇಕಡಾ ೭೦ಕ್ಕೆ ಏರಿತು. ಮೇಲ್ಕಂಡ ನೀತಿಯ ಪರಿಣಾಮವಾಗಿ ಕೆಲವು 
ಕಾರ್ಬಾನೆಗಳು ತಮ್ಮ ಉತ್ಪಾದನ ಸಾಮರ್ಥ್ಯವನ್ನು ಉತ್ತಮಪಡಿಸಿಕೊಳ್ಳುವ ಗುರಿಹೊಂದದೆ 
ಮಾಮೂಲಿನಂತೆ ನಡೆದುಕೊಂಡು ಹೋಗುವ ಅಭ್ಯಾಸ ಬೆಳೆಸಿಕೊಂಡಿವೆ. 
ಮೇಲ್ಕಂಡ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದ ಮೇಲೆ ಸಕ್ಕರೆ ಕೈಗಾರಿಕಾಭಿವೃದ್ಧಿ ವಿಷಯ 
ದಲ್ಲಿ ಈ ಸಲಹೆಗಳನ್ನು ನೀಡಬಹುದು: ೧ ಕೈಗಾರಿಕಾಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ 
ಸರ್ಕಾರ ದೀರ್ಫಾವಧಿಯ ನೀತಿಯನ್ನು ರೂಪಿಸಬೇಕು. ೨ ಕಬ್ಬನ್ನು ಕಡಿಮೆ ದರದಲ್ಲಿ ಕಾರ್ಪಾನೆಗಳಿಗೆ 
" ಒದಗಿಸುವ ಏರ್ಪಾಡು ಮಾಡಬೇಕು. ೩ ಕಬ್ಬಿನ ಉತ್ಪಾದನೆಯನ್ನು ಆದಷ್ಟು ಅಧಿಕಗೊಳಿಸಬೇಕು- 
೪ ಸಕ್ಕರೆ ಉತ್ಪಾದನೆಯಲ್ಲಿ ಉಂಟಾಗುವ ಉಪೋತ್ಪನ್ನಗಳ ಸಂಪೂರ್ಣ ಪ್ರಯೋಜನ ಪಡೆಯುವ 
ಏರ್ಪಾಡು ಮಾಡಬೇಕು. ೫ ಕಾರ್ಪಾನೆಗಳಲ್ಲಿರುವ ಹಳೆಯ ಯಂತ್ರಗಳನ್ನು ಕಿತ್ತೊಗೆದು, ಆಧುನಿಕ 


ಯಂತ್ರಗಳನ್ನು ಅಳವಡಿಸಿ ಉತ್ಪಾದನ ಸಾಮರ್ಥ್ಯವನ್ನು ಹೆಚ್ಚಿ ಸಬೇಕು. ೬ ಅಸಮರ್ಥ ಕಾರ್ಪಾನೆ 
ಗಳು ಮುಚ್ಚಲ್ಪಡಬೇಕು. 


ಡಾ. ಎನ್‌. ಎಸ್‌. ವೀರಪ್ಪ 


ನಮ್ಮ ಉನ್ನತ ಶಿಕ್ಷಣದಲ್ಲಿ ದೋಷ ಎಲ್ಲಿದೆ? 


ತೀಯ ಮಹಾಯುದ್ಧದ ಅನಂತರ ತಿ ವ್ರವೇಗದಲ್ಲಿ ವಿಸ್ತರಿಸುತ್ತಿರುವ ಉನ್ನತ ಶಿಕ್ಷಣ ಗ 
ನ್ನು ಎದುರಿಸುತ್ತಿ ್ರಿದೆ, ಮಿತಿಯಿಲ್ಲದೆ ಏರುತ್ತಿರುವ ವಿದ್ಯಾರ್ಥಿ ಸಂಖ್ಯೆ, ಘಟ ಕೊರತೆ,” 
ಆಡಳಿತದ ದಕ್ಷತೆಯಕ್ಲಿ ಕುಸಿತ, ವಿದ್ಯಾರ್ಥಿ ವರ್ಗದಲ್ಲಿ ಅಶಾಂತಿ, ಶಿಕ್ಷ ಣದ ಮಟ್ಟ ದಲ್ಲಿ "ಇಳಿತಾಯ .- 
ಇವು ಎಲ್ಲ "ದೇ ಶಗಳಲ್ಲೂ ಕಂಡುಬರುತ್ತಿರುವ ಸಮಸ್ಯೆ ಗಳು. ಭಾರತಥಂಥ ಅಭಿವೃದ್ಧಿಶೀಲ ರಾಷ್ಟ್ರ 
ಗಳಲ್ಲಿ ಮೇಲಿನ ಸಮಸ್ಯೆ ಗಳ'ಜೊತೆಗೆ ಅನೂಚಾನವಾಗಿ ಬಂದ ಉನ್ನತ ಶಿಕ್ಷಣದ ಕರ್ತವ್ನನಿರ್ವಹಣೆಯ ". 
ಬಗ್ಗೆ ಸಂದೇಹವೂ ಅದರೊಡನೆ ಹೆಣೆದುಕೊಂಡಂತೆ ದಿನದಿನಕ್ಕೂ ಉಲ್ಬಣಗೊಳ ತ್ತಿರುವ ವಿದ್ಯಾವಂತ | 
ನಿರುದ್ಧೊ €ಗ ಸಮಸ್ಯೆಯೂ ಸೇರಿಕೊಂಡಿವೆ. ಇವೆಲ್ಲ ಹೂ ೦ದು ಸಂಬಂಧಿಸಿದ ಸಮಸ್ಯೆ ಗಳಾದರೂ 
ಕೊನೆಯೆರಡು ಸಮಸ್ಯೆ “ಗಳನ್ನು ಪ್ರಧಾನವಾಗಿ ಪರಿಶೀಲಿಸಿ ಕಾರಣಗಳನ್ನು ಹುಡುಕಿ ಪರಿಹಾರಗಳನ್ನು. 


ಸೂಚಿಸುವುದು ಈ ಲೇಖನದ ಉದ್ದೇಶ. 


ಉನ್ನತ ಶಿಕ್ಷಣದ ಉದ್ದೇಶ, ಗುರಿ, ಕರ್ತವ 


3 

ಹನ್ನೆರಡು ವರ್ಷಗಳ" ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗಳ ಅನಂತರದ ಉನ್ನತ ಶಿಕ್ಷಣ ವಿಶ್ವ: 
ವಿದ್ಯಾ Ses ಅವುಗಳ ಆಂಗಿಕ ಮತ್ತು ಅಂಗೀಕೃತ ಕಾಲೇಜುಗಳಲ್ಲೂ ಪರಿಗಣಿತ. ವಿಶ್ವವಿದ್ಯಾ ಘನ 
ಗಳಲ್ಲೂ ನ ಪ್ರೀ ಪ ಪ್ರಾಮುಖ್ಯದ ಸಂಸ್ಥೆಗಳಲ್ಲೂ ಕೆಲವು ವಿಶಿಷ್ಟ ಶಿಕ್ಷಣ ಸಂಸ್ಥೆ ಗಳಲ್ಲೂ ವ್ಯವಸ್ಥೆ 


ಗೊಂಡಿದೆ. "ಅವುಗಳಲ್ಲಿ ಟ್ಟು ಬೂ ದು ಲಕ್ಷಕ್ಕೂ ಹೆಚ್ಚು ಮಂದಿ ಶಿಕ್ಷಣ "ಪಡೆಯುತ್ತಿದ್ದಾರೆ. - 


ಅದಕ್ಕಾಗಿ ವರ್ಷಂಪ್ರತಿ ರಾಷ್ಟ್ರ ಮುನ್ನೂರು ಕೋಟಿಗೂ ಹೆಚ್ಚು ಹಣ ವಿನಿಯೆ ಸುತ್ತದೆ. ಅದು. 
ತನ್ನ ಚ್‌ ಣೆಗಾರಿಕೆಗಳನ್ನು ನಿರ್ವಹಿಸಿ ಕ ಶಿತ ಗುರಿಯನ್ನು pit ದೆಯೇ ಎಂಬ 


ಬಗ್ಗೆ ತೀವ್ರ Pek ನಡೆಯುತ್ತಿದೆ. ಅದನ್ನು” ಸುಧಾರಿಸಲು ಬಗೆಬಗೆಯ ಡವ ಬರುತ್ತಿವೆ. 
ಅವನ್ನು ಅಂದಿಗಂದಿಗೆ ಪರಿಶೀಲಿಸುವ ಸುಧಾರಿಸುವ ಯತ್ನವೂ ನಡೆದಿದೆ. ಆದರೂ ಉನ್ನ ತ” ಶಿಕ್ಷ ಣದ - ಕೆ 
ಉದ್ದೆ ೀಶಸಾಧನೆಯಲ್ಲಿ ಪರಿವರ್ತನೆ ಕಂಡುಬರುತ್ತಿಲ್ಲ. ಆದ್ದರಿಂದ ಅದರಲ್ಲಿರುವ ಲೋಪದೋಷಗಳ 
ಬಗ್ಗೆ ಯೂ ನಿವಾರಣೋಪಾಯಗಳ”ಗೆ ಯೂ ಹೆಚ್ಚಿನ ಆಲೋಚನೆ ನಡೆಯಬೇಕಾಗಿದೆ. | 
ವಿಶ್ವವಿದ್ಯಾಲಯದ ಹಾಗೂ ಇನ್ನಿತರ ಉನ್ನತ ಶಿಕ್ಷಣ ಸಂಸ್ಥೆ ಗಳ ನಿರ್ದಿಷ್ಟ ಕರ್ತವ್ಯಗಳಾವುವು? . 
ಅವನ್ನು ಅವು ಎಷ್ಟ ರಮಟ್ಟಿಗೆ' ನಿರ್ವಹಿಸುತ್ತಿ ವ? ಆ “ಬಗ್ಗೆ ನಿಶಿ ಷಣೆ ಸರಿಯಾಗಿ ನಡೆದಿದೆಯೆ? 
ಅನ್ಯ ದೇಶಗಳಲ್ಲಿ ೨ ಉನ್ನತ ಶಿಕ ಣ ಹೇಗಿದೆ? ಅಲ್ಲ ಅದು ತ ತನ್ನ ಕರ್ತ ೯ವ್ಯ ಗಳನು! ಎಷ್ಟ ಮಟ್ಟಿ ಗೆ ನಿರ್ವಹಿ `' 
ಸುತ್ತಿದೆ? ಅದು ಅಲ್ಲಿ ಕರ್ತವೃ ನಿರ್ವಹಿಸುತ್ತಿದ್ದು, ನಮ್ಮಲ್ಲಿ ಕರ್ತವ್ಯ | ವಿಮುಖವಾಗಿದ್ದ ರೆ ಅದಕ್ಕೆ ಕಾರಣ 


ಏನು? ಅವುಗಳ” ಜಂ ಬಟಾ ಸಾಧ್ಯ ವೆ? et ಬರಬಹುದಾದ ಅಡ್ಡಿ ಆತಂಕ 
ಗಳಾವುವು? ಈ ರೀತಿಯ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಎ ಲ್ಲರ ಮನಸ್ಸಿನಲ್ಲೂ “ಏಳುತ್ತವೆ 


/್ಯ- 


೫೦ ಮಾನವಿಕ ಕರ್ಣಾಟಕ 


ಉನ್ನತ ಶಿಕ್ಷಣದ ಉದ್ದೇಶ ಮತ್ತು ಗುರಿಗಳ ಬಗ್ಗೆ ತತ್ತ ಎಜಿಂತಕರಲ್ಲಿ ಒಮ್ಮತವಿದ್ದು ಅದು 
J ನಿರ್ವಹಿಸಬೇಕಾದ ಮೂಲ ಕರ್ತವ್ಯದ ಬಗ್ಗೆ. | "ಅಷ್ಟಾ ಗಿ ಭಿನ್ನ > ಕಂಡುಬರುವುದಿಲ್ಲ. ಆ ಮೂಲ "ಕರ್ತವ್ಯ | 
"ಗಳಲ್ಲಿ ಮುಂದಿನ ಅಂಶಗಳು ಸೆ ರವೆ: 
ಮಾನವ ಜನಾಂಗದ ಜ್ಞಾನ, ಸಂಸ್ಕೃತಿ, ನಾಗರಿಕತೆ ಈ “ಸಾಧನೆಗಳನ್ನು ವಿದಾ ರ್ಥಿಗಳಿಗೆ 
"ಪರಿಚಯ ಮಾಡಿಕೊಟ್ಟು ಆ ಸಂಪ ಪತ್ತನ್ನು ಉತ್ತಮಪಡಿಸುವ ಅವಕಾಶ ಕಲ್ಪಿ ಸಬೇಕು; 


ವಿದ್ಯಾರ್ಥಿಗಳು ತಮ್ಮ ವಿಶಿಷ್ಟ”ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಉದಾತ್ತಮೌಲ್ಯಗಳನ್ನು 
£ ಅಧ್ಯಾಪಕರ ಮೂಲಕ 'ಡೆದುಕೊಂಡು ಅವನ್ನು ಸಮಾಜದಲ್ಲಿ ಪೋಷಿಸಬಲ್ಲ ಶಕ್ತಿಯನ್ನು! 
ದೊರಕಿಸಬೇಕು; 
ಜೀವನದ ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಾದ ' ನಾಯಕರನ್ನೂ ತಾಂತ್ರಿಕ ಜನಬಲವನ್ನೂ 
ಒದಗಿಸಬೇಕು. 
; —ಈ ಮೂಲ ಕರ್ತವ್ಯಗಳ”ಜೊತೆಗೆ ಕಾಲದೇಶಗಳಿಗೆ ಅಗತ್ಯವೆನಿಸುವಂತೆ ಹಲವು ವಿಶಿಷ್ಟ ಕರ್ತವ್ಯ 
ಗಳನ್ನೂ ನಿರ್ವಹಿಸಬೇಕಾಗುತ್ತ ದೆ: ಭಾವೈಕ್ಯ, ವಿದ್ಯಾವಿಸ್ತ ರಣ, ನಿರಕ್ಷರತೆಯ” ನಿರ್ಮೂಲನ. 
ವಿಶ್ವವಿದ್ಯಾಲಯದ ಪೂರ್ವದ ಶಿಕ್ಷಣ ಸಂಸ್ಥೆ ಗಳ ಅಧ್ಯಾ ಪಕರ ಶಿಕ್ಷಣದ ಮಟ್ಟ ವನ್ನು ಉತ್ತಮಪಡಿಸಿ 
? ತಮ್ಮ ಕರ್ತವ್ಯದ ಬಗ್ಗೆ ಪ್ರಜ್ಞೆಯನ್ನು ಜಾಗ |ತಗೊಳಿಸುವುದು ಇವೂ ಆ ಕರ್ತವ್ಯಗಳಲ್ಲಿ ಸೇರುತ್ತವೆ. 
6 ಉನ್ನತ ಶಿಕ್ಷಣ ತನ್ನ "ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿದಾಗ"'ದೇಶ ಸಂಪದಭಿವೃದ್ಧಿ ಸಾಧಿ 
ಸುತ್ತದೆ. ಅದಿಲ್ಲ ಅದಾಗ ರಾಷ್ಟ್ರದ ಮತ್ತು ಜನಾಂಗದ ಅಧಃಪತನವಾಗುತ್ತದೆ. ಈ ವಾಕ್ಗಾ ರ್ಥವನ್ನು 
ಇ: ಅನ್ವಯಿಸಿ ನೋಡಿದರೆ” ನಮ್ಮ ಉನ್ನತ ಶಿಕ್ಷಣ ತನ್ನ ಕರ್ತವ್ಯವನ್ನು ನಿರ್ವಹಿಸ ದಾಗಿದೆಯೆಂದು 
ಹೇಳಬೇಕಾಗುತ್ತದೆ. ಈ ಪರಿಸ್ಥಿತಿಗೆ ತತ್ತ್ವಚಿಂತಕರೂ ಶಿಕ್ಷ ಣವೇತ್ತರೂ ಹಲವು/ಕಾರಣಗಳನ್ನು ಗುರುತಿ 
ಸಿರುವರು. ಮೊದಲನೆಯದಾಗಿ, ಮಿತಿಮೀರಿದ ವಿದ್ಯಾರ್ಥಿ ಪ್ರವೇಶದ ಹೆಚ್ಚಳದಿಂದಾಗಿ ಆಡಳಿತ 
| ಹದಗೆಟ್ಟಿದೆ; ಎರಡನೆಯದಾಗಿ, ಕಾಲೇಜುಗಳು ಹೆಚ್ಚಿ ಹೋಗಿ ಸೂಕ್ತ ಅಧ್ಯಾಪಕರು ದೊರಕದೆ 
7 ಬೋಧನೆಯ ಮಟ್ಟ ಕುಸಿದಿದೆ; ಮೂರನೆಯದಾಗಿ, ಒಳ್ಳೆಯ ಬೋಧನೆಯಿಲ್ಲದೆ, ತಕ್ಕಷ್ಟು"ಸೌಲಭ್ಯ 
ಗಳಿಲ್ಲದೆ, ಜೀವನೋಪಾಯಕ್ಕೆ ಶಿಕ್ಷಣ ಸಂಬಂಧಿಸಿರದೆ ವಿದಾ ್ಯರ್ಥಿಗಳ ಆಸಕ್ತಿ ಮತ್ತು ಪ್ರೇರಣೆ ಕುಸಿದು 
% ಬಿದ್ದಿವೆ; ನಾಲ್ಕನೆಯದಾಗಿ, ವಿದ್ಯಾರ್ಥಿಗಳಲ್ಲಿ ಅಶಾಂತಿ,ಅಶಿಸ್ತು ಹೆಚ್ಚಿ, ಏರ್ಪಟ್ಟಿರುವ ಶಿಕ್ಷಣಕಾರ್ಯಕ್ರಮ 
A ಗಳೂ ಸುಸೂತ್ರವಾಗಿ ಸಾಗದಾಗುತ್ತಿವೆ ವೆ; ಕೊನೆಯದಾಗಿ, ಇಂಥ. ಅನುಚಿತ ಶಿಕ್ಷಣದ “ಪರಿಣಾಮವೊ 
ಎನ್ನುವಂತೆ ನಿರುದ್ಯೋಗ ಬಾ ಹಬ್ಬಿ ಹರಡುತ್ತಿದೆ. ಈ ಅಂಶಗಳಲ್ಲಿ ಮೊದಲೆರಡು ಅಂಶಗಳ 
ಬಗ್ಗೆ ಸಮಾಧಾನ ಹೇ ೇಳಬಹುದು:* ಸಾಮ ನ್ಯಾಯವನ್ನೊದಗಿಸುವಾಗ ಪ್ರವೇಶಾವಕಾಶ ಹೆಚ್ಚು 
ವುದು ಅನಿವಾರ್ಯ. ಆ ಮಟ್ಟದ ಶಿಕ್ಷಣವನ್ನು ಕೆಲವರಿಗೇ ಸೀಮಿತಗೊಳಿಸಿದರೆ” ಪದವೀಧರರದೇ 
ಸು ವಿಶಿಷ್ಟ ವರ್ಗವಾಗಿ ರೂಪುಗೊಂಡು ೫ ಚತುರ್ವರ್ಣಗಳ ಈ ಪುಣ್ಯಬೂಮಿಯಲ್ಲಿ ಮತ್ತೊಂದು, 
1, ನೂತನ ಪಂಚಮವರ್ಣವನ್ನು ಸೃಷ್ಟಿಸೆದಂತಾಗುತ್ತದೆ. ಅಧ್ಯಾಪಕರ ಜೆ ""ಧನೆಯ ಮಟ್ಟ ಇಳಿದಿರು 
ಪುದಕ್ಕೂ ಇದೇ ರೀತಿಯ ಸಮಾಧಾನ ನೀಡಬಹುದು. ಕಾಲೇಜುಗಳನ್ನು ಅಧಿಕ ಸಂಖ್ಯೆ ಯ) ಆರಂಭಿಸಿ 
ಲಕ್ಷಗಟ್ಟಲೆ ಅಧ್ಯಾಪಕರನ್ನು ನೇಮಿಸಿಕೊಳ್ಳುವಾಗ ಎಲ್ಲ ಮಟ್ಟದ ಅಧ್ಯಾಪಕರೂ ಆಯ್ಕೆಯ ಜರಡಿ 
3 ಯಲ್ಲಿ ಬಂದುಬಿಡುವುದು ಸ್ವಾಭಾವಿಕ." ಇದು ಅನಿವಾರ್ಯವಾದರೂ ಅವರಲ್ಲಿ ಜ್‌ [ನಿಷ್ಠೆಯ 
ಪ್ರಜ್ಞೆ ಬೆಳೆದಂತೆ ತಮ್ಮ ದಕ್ಷತೆಯನ್ನು ಹೆಚ್ಚಿ ಸಿಕೊಂಡಾರು. ಆದರೆ ಕೊನೆಯ ಮೂರು ಅಂಶಗಳು 
% ನಮ ಉನ್ನತ ಶಿಕ್ಷ ಣದ. ಕಾರ್ಯಕ್ರ ಮಗಳಿಗೆ ಸಂಬ ಂಧಿಸಿದ್ದು ಅದರ ನಿರರ್ಥಕತೆಗೂ ಕರ್ತವ್ಯವಿಮುಖ 
% ತೆಗೂ ಕಾರಣವೆನಿಸಿವೆ. ಎಂದರೆ ನಮ್ಮ ಉನ್ನತ"“ಶಿಕ್ಷಣದ 'ದೋಷ ಈ ಮೂರು ಅಂಶಗಳಲ್ಲಿ ಅಡಗಿರ 
ಬೇಕು. ಅದನ್ನು ಹುಡುಕಿ ತೆಗೆದು ಅರ್ಥವಿಸಿ ಸಂಬಂಧಗಳನ್ನು ಕಲ್ಪಿಸುವುದು ಒಂದು ರೀತಿಯ ಉತ್ತ ಕನನ” 
ಕಾರ್ಯವಿದ್ದ ಹಾಗೆ! 
ಇ ಸದ್ಯದಲ್ಲಿ ನ ನಮ್ಮ ಉನ್ನತ ಶಿಕ್ಷಣದ ಕಾರ್ಯಕ್ರಮಕ್ಕೆ ಅಂಟಿರುವ ಅಪಯಶಸ್ಸು ಬಹುಮಟ್ಟಿಗೆ 
ಸಾ ಸಾಂಸ್ಕೃತಿಕ ಶಿಕ್ಷಣಕ್ಕೆ “ಸಂಬಂ ಂಧಿಸಿದೆ" ಮುಖ್ಯವಾಗಿ ಅಲ್ಲಿ ಲಿನ ವಿದ್ಯಾರ್ಥಿಗಳ ಮಿತಿಮೀರಿದ ಸಂಖ್ಯೆ, 


\ 


ಟ್‌ 


ನಮ್ಮ ಉನ್ನತ ಶಿಕ್ಷಣದಲ್ಲಿ ದೋಷ ಎಲ್ಲಿದೆ? ೫೧ 


' ಬೋಧನೆಯ ಅದಕ್ಷತೆ, ತಕ್ಕಷ್ಟು ಸೌಲಭ ಗಳಿಲ್ಲದ ಪರಿಸ್ಥಿತಿ, ತಮ್ಮ ಮುಂದಿನ ಜೀವನೋಪಾಯದ! !* 


ಬಗ್ಗೆ ಶೂನ್ಯ ದೃಷ್ಟಿ. ಇವೆಲ್ಲದರ ಫಲವಾಗಿ ಮೂಡಿಕೊಂಡಿರುವ ಅಶಾಂತಿ ಮತ್ತು ಅಶಿಸ್ತು ಹಾಗೂ , 


ಶಿಕ್ಷಣ ಮುಗಿಸಿದನಂತರ ಎದುರು ಬರುವ ನಿರುದ್ಕೋಗದ "ಭೀತಿ ಇವು ಆ ಅನುಚಿತ ಶಿಕ್ಷ: ಣದ ಕಹಿ ” 


ಫಲಗಳು. ಇದು ದಶಮಾನಗಳಿಂದ ಬಂದಿರುವ ಪರಿಸ್ಥಿ ತಿಯಾದರೂ ಈಗ ಗಂಭೀರವೂ. ಅಲಕ್ಷಿಸ 
ಲಾಗದ್ದೂ? ಆದ ಸವಾಲಾಗಿ ಎದುರು ಬಿದ್ದಿದೆ. ಈ ಸವಾಲು ವೃತ್ತಿ ಮತ್ತು ತಾಂತ್ರಿಕ ಶಿಕ್ಷಣ ಕ್ಷೇತ್ರ 


ಹಟ! 


ಗಳಲ ಅಷು ತೀವ್ರವಾಗಿಲ್ಲವಾದ್ದರಿಂದ ಸಾಂಸ್ಕ ತಿಕ ಶಿಕ್ಷಣಕ್ಷೆ ತ್ರ ವನ್ನೇಮುಖ್ಕವಾಗಿ ಪರಿಗಣಿಸಿ " 
ಆಳು ಇರ್‌” ದ ಶಿ 


ನ್ನು ವಿ ಕೇಷಿಸಬೇಕಾಗಿದೆ. 
ಸದ್ಯದ ನಮ್ಮ ಸಾಂಸ್ಕೃ ತಿಕ ಶಿಕ್ಷಣದ ಪಠ್ಯಕ್ರಮ ಒಂದೂವರೆ ಶತಮಾನದ ಹಿಂದೆ ಅನ್ಯದೇಶ 
ದ್ರಿ ಆರಂಭವಾಗಿ ಇಲ್ಲಿಗೆ ಆಗಮಿಸಿದ್ದು. ಭಾರತದಲ್ಲಿ ಅಂದಿಗಂದಿಗೆ ಅಲ್ಲಿಷ್ಟು ಇಲ್ಲಿಷ್ಟು ತೇಪೆ ಹಾಕಿ 
ಸುಧಾರಿಸುವ ಕಾರ್ಯವೇನೋ ಏಕಪ್ರ ಕಾರವಾಗಿ ನಡೆದಿದೆ. ಆದರೂ ಅದು ಹಿಂದಿನ ಮೂಲ 
ಸ್ಟ ರೂಪದಲ್ಲೆ ಉಳಿದಿದೆ. ಎಂದರೆ ಇಂದಿನ ನಮ್ಮ ಉನ್ನತ ಶಿಕ್ಷಣದ ಸಾಂಸ್ಕೃ ತಿಕ ಕ್ಷೇತ್ರದ 
ಪಠ್ಯಕ್ರಮ ಬಹುಮಟ್ಟಿಗೆ a ಅಮೆರಿಕ, ಜರ್ಮನಿ, ಜಪಾನು "ದೇಶಗಳಲ್ಲಿ ಬಿರುಪಂತೆಯೇ ಇದೆ. 
ಆ ದೇಶಗಳಲ್ಲಿ ಆ ಶಿಕ್ಷಣ ಕ್ಷೇತ್ರ ತನ್ನ ಕರ್ತವ್ಯವನ್ನು ನಿರ್ವಹಿ ಸುತ್ತ ಅಶಿ ಹಿತಫಲಗಳಿಗೆ ಎಡೆಗೊಡ 
ದಿರುವಾಗ ನಮ್ಮ ದೇಶದಲ್ಲಿ "ಅದೇ ರ್ಯಕ್ರಮ ಏಕೆ. ಅಹಿತ ಫಲವನ್ನು ಮೂಡಿಸುತ್ತಿದೆ? ಇದಕ್ಕೆ 
ಅಲ್ಲಿನ ಶಿಕ್ಷಣದ ಬ ಕ್ರಮಕ್ಕಿಂತ ಬೇರೆಯಾದ ಹಾಗೂ ನಮ್ಮ ಮತ್ತು ವಿದೇಶಗಳಲ್ಲಿನ ಒಂದು 
ಪರಿಸ್ಥಿತಿಯ ವ್ಯತ್ಯಾಸ ಕಾರಣವಿರಬೇಕೆನಿಸುತ್ತದೆಯಲ್ಲವೆ? 
ನಮ್ಮ ಉನ್ನತ ಶಿಕ್ಷಣದ ಸಾಂಸ್ಕೃತಿಕ ಕ್ಷೇತ್ರದ ವ್ಯವಸ್ಥೆ, ಸ್ವರೂಪ, ಕಾರ್ಯಕ್ರಮ, ವಿದ್ಯಾರ್ಥಿ 
ನುನೇಶ ಈ ನಾಲ್ಕು ಅಂಶಗಳನ್ನು ಇತರ ಪ್ರಗತಿಪರ ರಾಷ್ಟ್ರ "ಗಳ “ಉನ್ನತ ಶಿಕ್ಷಣದ ಪರಿಸ್ಥಿ ತಿಯೊಡನೆ 
ಹೋಲಿಸಿದರೆ ಮೊದಲ ಮೂರು ಅಂಶಗಳಲ್ಲಿ ವ್ಯತ್ಕಾಸ ಅಷ್ಟುಗಿ 'ಕಂಡುಬ ರುವುದಿಲ್ಲ. ದ್ಯಾ ರ್ಥಿ 
ಪ್ರವೇಶ ಮಾತ್ರ ಅಲ್ಲಿಗಿಂತ ಇಲ್ಲಿ ತೀರ ಭಿನ್ನ ವಾಗಿದೆ. ಇಂಗ್ಲೆ ಂಡಿನಲ್ಲಿ ಪ್ರೌಢಶಾಲೆಯ ಶಿಕ್ಷಣ ಮುಗಿಸಿದ 
ವಿದ್ಧಾ ರ್ಥಿಗಳಲ್ಲಿ ಸೆ ಸೇ. ೮.೩ರಷ್ಟು ಮಂದಿ ಉನ್ನತ ಶಿಕ್ಷ ಣಕ್ಕೆ ೦ದು ಕಾಲೇಜಿಗೆ ಬರುತ್ತಾರೆ. ಮಿಕ್ಕವರು 
ಕಾರ್ಪಾನೆ, ಕಾರ್ಯಾಲಯಗಳಲ್ಲಿ ಕೆಲಸಕ್ಕೆ ಸೇರುತ್ತಾರೆ. ಇಲ್ಲವೆ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಗಳಿಗೆ ಚ 
ದಾದರೂ ಉದ್ಯೋಗ ಶಿಕ್ಷಣಕ್ಕೆ ಸೇರುತ್ತಾರೆ. ಇದರಿಂದ ಉನ್ನತ ಶಿಕ್ಷಣ ಪಡೆದು ಬರತಕ್ಕವರ 
ಸಂಖ್ಯೆ ಅಷ್ಟೇನೂ ಅಂಕವಾಗಿರವುದಿಸವಾದ ರಿಂದ ಬಹುಮಟ್ಟಿಗೆ ಅವರಿಗೆಲ್ಲ ಉದ್ಮೋಗ ಜೂ 


ಜ್ಯ 


p) 
A 


' ಅವಕಾಶವಿರುತ್ತದೆ. ಜಪಾನಿನಲ್ಲಿ ಪ್ರೌಢಶಾಲೆಯ ಶಿಕ್ಷಣ ಮುಗಿಸಿದವರಲ್ಲಿ ಸೇ. ೧೪ರಷ್ಟು ಮಂದಿ 


po ಬ್‌ ಯಗಳ ಶಿಕ್ಷಣಕ್ಕೆ ಜೊಗುತ್ತರೆ ರಷ್ಯ ಮಸ್ತ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ 


೨೧ __ ವೆನು pS ¥ ಗೆ 9. ಇರಿ ೦ ರು 
ಸೇ. ೨೫ಕ್ಕೂ ಕ ಕಡಿಮೆ ಮ 3 ರ ಯರಿರತ್ತಾರೆ. ಮದಕ ಗಂಡ ಸರನ್ನೇ ಪರಿಗಣಿಸಿದರೆ ಸೇ. ೭೫% ಷ್ಟು 


ಮಂದಿ ಉನ್ನತ ಶಿಕ್ಷಣಕ್ಕೆ ಬರುತ್ತಾರೆ. ಪ್ರೌಢ ಶಿಕ್ಷಣ ಮುಗಿಸಿದ ಪ್ರತಿ ಹತ್ತು ಮಂದಿ ಬಾ ಕರಲ್ಲಿ 
೭-೪ ಮಂದಿ ಕಾಲೇಜಿಗೆ "ಸೇರುತ್ತಾ ರೆ. ಈ ವಿಭಿನ್ನ ಪರಿಸ್ಥಿ ತಿಯೆ ಇಲ್ಲಿನ ಉನ್ನತ ಶಿಕ್ಷಣ ತನ್ನ ಕರ್ತವ್ಯ 


ಗಳನ್ನು ನಿರ್ವಹಿಸಲಾರದೆ ವಿಮುಖವಾಗಿರುವುದಕ್ಕೆ ಕಾರಣವೆಂ ಬುದು ಸ್ಪಷ್ಟ 
0 ರು ) ಕ್‌ 
ಶಿಕ್ಷ. ಣವೇತ್ತ ರು ತಮ್ಮ ತಿ ವ್ರ ನಿನನ ಹರಿಸಿರುತ್ತಾರೆ. ಇಷ್ಟು ಅಧಿಕ ಸಂಖ್ಯೆ ಯ. 9 ವಿದ್ಯಾರ್ಥಿ 


ಗಳು ಉನ್ನತ ಶಿಕ್ಷಣಕ್ಕೆ ಬರುವುದಕ್ಕೆ ಹಲವಾರು ಕಾರಣಗಳಿವೆ: ಸಾರ್ವಜನಿಕ ಹುದ್ದೆ ಗಳಿಗೆ ನೇಮಕ 
ಮಾಡಿಕೊಳ್ಳು ವಾಗ ಪದವಿಗಳಿಗೆ ಹಾ ನೀಡುವ ಸಂಪ್ರದಾಯ ಇಂದಿಗೂ ನಡೆದುಕೊಂಡು 
ಲ 


ರ್‌ಂ 
ಬರುತ್ತಿದೆ. ಇದರಿಂದ ಜೀವನದಲ್ಲಿ ಉನ್ನತ ಮಟ್ಟವನ್ನು ಸಾಧಿಸಬೇಕೆಂಬ ಬಯ ರುಕೆಯುಳ್ಳ ಮಧ್ಯಮ 
ಮತ್ತು ಕೆಳವರ್ಗದ ಜನತೆಯಲ್ಲೂ ಪದವಿಯ ವ್ಯಾಮೋಹ ಹೆಚ್ಚಿ ಕೊಂಡಿದೆ. ಇತರ `ರಣಗಳು 


ಇರುವುವಾದರೂ ಜನತೆಯಲ್ಲಿರುವ ಈ ವ್ಯಾಮೋಹ "ಇಷ್ಟು ಅಧಿಕ - ಪ್ರಮಾಣದಲ್ಲಿ ಇರೂ 
ಉನ್ನತ ಶಿಕ್ಷಣಕ್ಕೆ ಧಾವಿಸುವಂತೆ ಮಾಡಿದೆ. ಇದನ್ನು ತಪ್ಪಿಸಲು ದ್ಯಾರ್ಥಿಗಳಿಗೆ 


ಮಾತ್ರ ಉನ್ನತ. ಶಿಕ್ಷಣಕ್ಕೆ ಪ್ರವೇಶ ಕಲ್ಲಿ ) ಸಬೇಕೆಂಬ ಸಲಹೆಯ ಯನ್ನು ಹಲವರು ಮಾಡಿಯ; ಆದರೆ 


G 
ಲ 
(ಈ 
೮೬ 
Cc 
4.3 


KF 
© 


೫೨ ಮಾನವಿಕ ಕರ್ಣಾಟಕ 


ಈ ಸಲಹೆಯನ್ನು ಶಿಕ್ಷಣವೇತ್ತರೂ ಇತರರೂ ಬಲವಾಗಿ ಪ್ರತಿಭಟಿಸಿದ್ದಾರೆ. ಭಾರತದಂಥ ಜನತಂತ್ರ 
ರಾ ಶಿಕ್ಷ ನ್ಯಾಯವನ್ನೂ ಸಮಾನ ಶಿಕ್ಷಣ ಸೌಲಭ್ಯ ವನ್ನೂ ಸ್ಮಾಪಿಸಲು ಯತ್ನಿ 
ದಲ್ಲಿ ಚ ಶಿಕ್ಷಣಕ್ಕೆ ಪ್ರವೇಶವನ್ನು ಕೆಲವರಿಗೇ ಸೀಮಿತಗೊಳಿಸುವುದು ಸ ಸಾಧು. 
ವೆನಿಸಲಾರದೆಂಬ ವಾದ ಬಲಗೊಳ್ಳುತ್ತಿದೆ. ಆದ್ದ ರಿಂದ ಜನತೆಗಿರುವ ಪದವಿ ಪಡೆಯಬೇಕೆಂಬ 
ಆಶೋತ್ತರವನ್ನು ಕಡೆಗಣಿಸುವಂತಿಲ್ಲ. ಜೊತೆಗೆ, ಉನ್ನತ ಶಿಕ್ಷಣಕ್ಕೆ ಬರಲು ಎಲ್ಲರಿಗೂ ಸಮಾನ 
ಸೌಲಭ್ಯವನ್ನೊದಗಿಸಿ ಸಾಮಾಜಿಕ ನ್ಯಾಯವನ್ನೂ ಎತ್ತಿ ಹಿಡಿಯಬೇಕಾಗಿದೆ. ಈ ಎರಡು ರಾಜಕೀಯ 
ಮತ್ತು ಸಾಮಾಜಿಕ ತತ್ವಗಳನ್ನು ಆಧಾರಮಾಡಿಕೊಂಡು ನಮ್ಮ ಉನ್ನತ ಶಿಕ್ಷಣದಲ್ಲಿರುವ ದೋಷ 
ವನ್ನು ನಿವಾರಿಸಬಲ್ಲ ಪುನರ್ವ್ಯವಸ್ಥೆ ಸ್ಪೆಯನ್ನು ಕೈಗೊಳ್ಳಬೇಕಾಗಿದೆ. ಆ ಬಗ್ಗೆ ಹಲವು ಸಲಹೆಗಳು ಕೇಳಿ : 
ಬರುತ್ತಿವೆ: ಆಯ್ದ "ಕೆಲವರಿಗೆ. ಉನ್ನತ ಸಂಪ್ರದಾಯದ (ಮಟ್ಟ) ಪದವಿ. ತರಗತಿಗಳನ್ನೂ ಮಿಕ್ಕವರಿಗೆ 
ಸಾಧಾರಣಮಟ್ಟ - ಪದವಿ ತರಗತಿಗಳನ್ನೂ ನಡೆಸುವಂತೆ ಕಾಲೇಜುಗಳ ಪುನವ್ಯ ವಸ್ಥೆ ಯಾ 
ಬೇಕೆಂಬುದು ಒಂದು ಸಲಹೆ. ಆಗ ಉನ್ನತ ಸಾಂಸ್ಕೃತಿಕ ಶಿಕ್ಷಣದಲ್ಲಿ ಆಳವಾದ ಪಾಂಡಿತ್ಯ ಸಾಧಿಸಿದ 
ಪದವೀಧರರು ಅಲ್ಪ ಸಂಖ್ಯೆಯಲ್ಲಿದ್ದು ಉನ್ನತ ಸಾರ್ವಜನಿಕ ಸ್ವಾನಗಳಿಗೆ ನೇಮಕವಾಗಬಹುದು. 
ಆದರೆ ಮಿಕ್ಕ ಅಧಿಕ ಸಂಖ್ಯೆಯ ಸಾಮಾನ್ಯ ಪದವೀಧರರ ಪಾಡೇನು? ಅವರಲ್ಲಿ ಬಹುಮಂದಿ ತಮ್ಮ 
ಅಭಿರುಚಿಗೊಪ್ಪುವ ಶಿಕ್ಷಣ ಪಡೆದಿರುವುದಿಲ್ಲ. ಅವಕಾಶವಿರುವ ಕಡೆ ಸೇರಿಕೊಂಡು ಕೇವಲ ಪದವಿಗಾಗಿ 
ಶಿಕ್ಷಣ ಪಡೆದಿರುತ್ತಾರೆ. ಅವರು ಯಾವ ನಿರ್ದಿಷ್ಟ ಉದ್ಯೋಗಕ್ಕೂ ಸಿದ್ದತೆ ಪಡೆದಿರುವುದಿಲ್ಲ. ಪದವೀ 
ಧರರಿಗೆ ನಿಗದಿಯಾದ ಯಾವ ಕೆಲಸಕ್ಕೆ ಸ್ಪರ್ಧಿಸಿದರೂ ಆಯ್ಕೆ NE, ಸಂಭವವಿರುವುದಿಲ್ಲ. ನಿರಾಶ 
ರಾಗಿ ಅವರು ಪ್ರೌಢಶಾಲೆಯ ಶಿಕ್ಷಣ ಪಡೆದವರಿಗೆಂದು ನಿಗದಿಯಾಗಿರುವ ಕೆಲಸಗಳಿಗೆ ಸೇರಬೇಕಾಗು 
ತ್ತದೆ. ಹಾಗೂ ಸಿಕ್ಕಿದ ಯಾವ 'ಕಲಸಕ್ಕಾ ದರೂ ಸೇರಬೇಕಾಗುತ್ತದೆ. ಜೀವವಿಜ್ಞಾನದಲ್ಲಿ ಉನ್ನತ 
ಶಿಕ್ಷಣ ಪಡೆದ ಪದವೀಧರನೊಬ್ಬ ಕಚೇರಿಯ ಗುಮಾಸ್ತನಾಗಬಹುದು; ಸುಂಕದ ಕಟ್ಟೆಯ 
ಮುತ್ಸದ್ದಿಯಾಗಬ ಹುದು; ಅಂಗಡಿ ಲಕ್ಕ ಬರೆಯಲಾ ಹೋಗಬಹುದು; ಬ್ಯಾಂಕಿನಲ್ಲಿ ನಗದಿ ಗುಮಾಸ್ತೆ 
ಯಾಗು ಬಹುದು; ಆಟೋರಿಕ್ಷ We ಅಥವಾ ನಿರುದೊ ್ಯೀಗಿಯಾಗಿ ಸಾಮಾಜಿಕ 
ಅಶಾಂತಿಗೆ ಕಾರಣನಾಗಬಹುದು. ಆಗ ಅವನು ಪದವಿಗಾಗಿ ನಡೆಸಿದ ಯತ್ನ ಏನು ಫಲ ತಂದಿತು? 
ಅವನು ಜೀವವಿಜ್ಞಾನದಲ್ಲಿ ಸಾಧಿಸಿದ ಉನ್ನತ ಶಿಕ್ಷಣ ಜ್ಞಾನ ಪನ ಯಾವ ಪ್ರಯೋಜನಕ್ಕೆ ಬಂತು? 
ಅವರ ಸೇರಿಕೊಳ್ಳುವ ಕೆಲಸದಲ್ಲಿ ಅವರಿಗೆ ಶಿಕ, ಕಣ ಆಗಿರುವುದಿಲ್ಲವಾದ್ದ ರಿಂದ ಆ ಕೆಲಸವನ್ನು ಸಮರ್ಪಕ 
ವಾಗಿ ನಿರ್ವಹಿಸುವ ಶಕ್ತಿಯೂ ಇರುವುದಿಲ್ಲ. ಎಂದಮೇಲೆ ಇಂಧ ಪುನವ್ನ ವಸ್ಥೆ ಯಿಂದ ಪರಿಸ್ಥಿ ತ್ರಿ 
ಯಾವ ರೀತಿಯಲ್ಲೂ ಸುಧಾರಿಸಿದಂತಾಗುವುದಿಲ್ಲ. ಈ ಅನರ್ಥ ತಪ್ಪಬೇಕಾದರೆ: ಉನ್ನತ ಶಿಕ್ಷಣ 
ಉದ್ದೇಶ ಶಪೂರ್ವಕವಾಗಬೇಕು. ಅದಿಲ್ಲದಿರುವುದೇ ಅದರ ಇಂದಿನ ದುರಂತದೋಷ. ಇತಿ ಶೀಚಿನವರೆಗೂ 
ನಮ್ಮ ದೇತ ಈ ದೋಷ ಪ್ರೌಢ ಶಿಕ್ಷಣಕ್ಕೆ ಅಂಟಿಕೊಂಡಿತ್ತು. ಈಗ ಅದು ಉನ್ನತ ಶಿಕ್ಷಣಕ್ಕೆ 
ವಗ ವಾಗಿದೆ ಇದನ್ನು ನಿವಾರಿಸಿ ನಮ್ಮ ಉನ್ನ ತ ಶಿಕ್ಷಣ ಉದ್ದೇಶಪೂರ್ವಕವಾಗುವಂತೆ ಮಾಡುವುದು 
ಅದರ Bre ವಸ್ಥೆಯ ಪ್ರಮುಖ ಅಂಶವಾಗುತ್ತದೆ. 
ಉನ್ನತ ಸಾಂಸ್ಕೃತಿಕ ಶಿಕ್ಷಣ ಉದ್ದೇಶಮುಖವಾಗುವಂತೆ ಮಾಡಬೇಕಾದರೆ ಅದನ್ನು ವೃತ್ತಿ 
ಮುಖವಾಗಿ ಮಾಡಿ (ಕು. ಆ ವೃತ್ತಿ ಿ ವೈದ್ಯ ನ್ಯಾಯ, ಎಂಜಿನಿಯರಿಂಗ್‌ ಮುಂತಾದ ದೀರ್ಭಾವಧಿಯ 
ಹಾಗೂ ಆಳವಾದ ಸೆ ದ್ಭಾಂತಿಕ ಮು ಪಾ ಪ್ರಯೋಗಿಕ ಶಿಕ್ಷಣವನ್ನೊಳಗೊಂಡಿರದೆ ಸಾಧಾರಣ ಕೌಶಲ 
ವನ್ನೂ ತಂತ್ರ ತ್ರವನ್ನೂ ಅಳವ ಡಿಸಿಕೊಂಡಂಥದ್ದಾ ಗಿರಬೇಕು. ಜೆ ಸಂದರ್ಭದಲ್ಲಿ ಶ್ರೀ ಜಿ. ಡಿ. ಪರೀಖ್‌ 
ಅವರು ನೀಡಿರುವ ಸಲಹೆ ಉಲ್ಲೇಖಾರ್ಹವಾಗಿದೆ. ಅವರ ಅಭಿಪ್ರಾಯದಲ್ಲಿ “ಪದವಿ ಶಿಕ್ಷಣ ವೃತ್ತಿ 
ಮುಖವಾದರೆ ಪದವಿ ತರಗತಿಯ ಪಠ್ಯವಸ್ತು ಈಗಿರುವಂತೆ ಶುದ್ಧ ಸೈದ್ಧಾಂತಿಕವಾಗಿರದೆ ವೃತ್ತಿ 
ಮುಖವಾಗಬೇಕು. ಅದನ್ನು ಪದವಿಗೆ "NI ಅಥವಾ” ಅನುಬಂಧವಾಗಿಯೊ ಸೇರಿಸ 
ಬಹುದು”--ಇದು ಉನ್ನ ತ್ರ ಸಾಂಸ್ಕೃತಿಕ ಶಿಕ್ಷಣವನ್ನು ಉದ್ದೇಶಪೂರ್ವಕವಾಗುವಂತೆ ಮಾಡುವ ಯತ್ನ 
ದಲ್ಲಿ ಬಂದಿರುವ ಒಂದು ಈ ಪ್ರಮುಖ ಸಲಹೆ. ಇಂದಿನ ಪದವಿ ತರಗತಿಯ ಪಠ ಕ್ರಮದ ಜೊತೆಗೆ 
ವೃತ್ತಿಶಿಕ್ಷಣವನ್ನು ಸೇರಿಸಿ ಅದನ್ನು ಮುಗಿಸಿದವರಿಗೇ ಪದವಿ ಲಭ ವಾಗುವುದೆಂದು ಕಡ್ಡಾಯ 


eH 
ಛಿ 
(ಲಿ 
"gy 
We | 
ಐ 
Y 
ಸ್ಟೆ 


ಜಟ್‌ 
ಕಾ 


ನಮ್ಮ ಉನ್ನತ ಶಿಕ್ಷಣದಲ್ಲಿ ದೋಷ ಎಲ್ಲಿದೆ? ೫೩ 


ಮಾಡಿದರೆ ಅದು ವೈದ್ಯ, ಎಂಜನಿಯರಿಂಗ್‌, ನ್ಯಾಯ-ಈ ವೃತ್ತಿ ಮತ್ತು ತಾಂತ್ರಿಕ ಶಿಕ್ಷಣದಂತಾಗಿ 
ನಿಯತ ಕಾಲಾವಧಿಯಲ್ಲಿ ಮುಗಿಸುವುದು ಅಸಾಧ್ಯ ವಾಗಿ ವಿದ್ಯಾರ್ಥಿಗಳು ನಿರಾಶರಾಗಿ py ಕ್ಸಣವನ್ನೇ 
ಕೈಬಿಡಬಹುದು. ಆದ್ದರಿಂದ ಇದಕ್ಕಿಂತ ಹೆಚ್ಚು ಸೂಕ್ತವೆನ್ನಬಹುದಾದ ಪರಿಹಾರವನ್ನು ಹುಡುಕ 
ಬೇಕಾಗಿದೆ. 

ಭಾರತದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ತರಗತಿಯ ಪಠ್ಯಕ್ರಮದಲ್ಲಿ ಸಾಮಾನ್ಯವಾಗಿ 
ಎರಡು ಭಾಷೆಗಳೂ ಮೂರು ಐಚ್ಛಿಕ ವಿಷಯಗಳೂ ಒಂದು ಅಧಿಕ ವಿಷಯವೂ ಇರುತ್ತವೆ. ಇವು 
ಗಳಲ್ಲಿ ವಿದ್ಯಾ ರ್ಥಿಗಳಲ್ಲಿ ಅಧಿಕ ತು ಅಷ್ಟಾಗಿ ಪ್ರಿಯವೆನಿಸಿಲ್ಲ. ಆದ್ದರಿಂದ ಅದನ್ನು ಕ್ಸೈ ಬಿಡಬಹುದು. 
ಇನ್ನುಳಿದ ಭಾಷೆ ಮತ್ತು ಐಚ್ಛಿಕ ವಿಷಯಗಳಲ್ಲಿ ಈಗಿರುವ ಮೂರು ಐಚ್ಛಿಕ ವಿಷಯಗಳಿಗೆ ಬದಲು 
ಎರಡನ್ನು ಮಾತ್ರ ಉಳಿಸಿಕೊಂಡು ಮೂರನೆಯ ಐಚ್ಛಿಕ ವಿಷಯವನ್ನು ವೃತ್ತಿ ಮುಖಕ್ಕೆ ತಿರುಗಿಸ 
ಬಹುದು. ಆದರೆ ಆ ವೃತ್ತಿ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಶಿಕ 5 ಇಗಳೆರದನ್ನೂ ಒಳಗೊಂಡಿದ್ದು 
ಆರಿಸಿಕೊಂಡಿರುವ ಇನ್ನೆರಡು ಐಚ್ಛಿಕ ವಿಷಯಗಳಿಗೆ ಸಂಬಂಧಿಸಿದಂತೆಯೊ ಅವನ್ನು ಆಧರಿಸಿದಂತೆಯೊ 
ಇರಬೇಕು. ಉದಾ: ಜೀವಶಾಸ್ತ್ರ ವಿಭಾಗದ ಮೂರು ವಿಷಯಗಳಲ್ಲಿ ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ 
ಗಳ ಜೊತೆಗೆ ಮೂರನೆಯ ವೃತ್ತಿ ವಿಷಯವೊಂದನ್ನು ಸೇರಿಸಬಹುದು. ಆ ಎರಡು ಐಚ್ಛಿಕ ವಿಷಯ 
ಗಳಿಗೆ ಸಂಬಂಧಿಸಿದ ಮೀನುಗಾರಿಕೆ, ವನ್ಯಮೃಗಗಳ ರಕ್ಷಣೆ, ಅರಣ್ಮಶಾಸ್ತ್ರ, ಸಾಗರೋತ್ಪನ್ನಗಳು, 
ಪ್ರಾಣಿಸಂಗ್ರಹಾಲಯ, ತೋಟಗಾರಿಕೆ, ಮುತ್ತಿನ ಚಿಪ್ಪಿನ ಸಾಕಣೆ, ರೊಟ್ಟಿ ತಯಾರಿಕೆ, ಕೋಳಿ, ಕುರಿ 
ಅಥವಾ ಇತರ ಪಶುಸಂಗೋಪನ ಇತ್ಯಾದಿ ವೃತ್ತಿಗಳಲ್ಲಿ ಯಾವುದಾದರೊಂದನ್ನು ಆರಿಸಿಕೊಳ್ಳ 
ಬಹುದು. ಆಗ ಪ್ರತಿಯೊಬ್ಬ ಪದವೀಧರನಿಗೂ ಆ ವೃತ್ತಿಯಲ್ಲಿ ಮೂರು ವರ್ಷಗಳ ಶಿಕ್ಷಣ ದೊರೆತು. 
ಶಿಕ್ಷಣ ಮುಗಿದೊಡನೆ ನೇರವಾಗಿ ಆ ವೃತ್ತಿಯನ್ನ _ನುಸರಿಸುವುದೊ, ಆ ವೃತ್ತಿ ಶ್ರಿಯಲ್ಲಿ ಉದ್ಯೋಗನಿರತ 
ನಾಗುವುದೊ ಸಾಧ್ಯವಾಗುತ್ತದೆ. ಮುಂದೆ ಶುದ್ಧ ಸ್ನಾ ತಕೋತ್ತರ ಶಿಕ್ಬ ಣಕ್ಕೆ ಹೋಗಬಯಸುವವರು 
ಆ ಎರಡು ಐಚ್ಛಿಕ ವಿಷಯಗಳ ಜೊತೆಗೆ ಅವುಗಳಿಗೆ ಸಂಬಂಧಿಸಿದ ತೊ ಕಗ ಐಚ್ಛಿಕ ವಿಷಯವನ್ನೆ 
ವೃತ್ತಿಗೆ ಬದಲಾಗಿ ಆರಿಸಿಕೊಳ್ಳೆ ಬಹುದು. ಆಗ ಸಾ ಶಿಕ ಸ್ವರವ) ಒಂದು ರೀತಿಯ 'ವೃತ್ತಿಮುಖವಾಗಿ 
ದ್ದೆ ಶೇ ಶಪೂರ್ವಕವಾಗುತ್ತ ತ್ತದೆ! "ವೃತ್ತಿ ವಿಷಯವನ್ನು ಆರಿಸಿಕೊಳ್ಳತಕ್ಕವರೂ ಹ್‌ ಉನ್ನತ ವೃತ್ತಿ 
ಶಿಕ್ಷಣಕ್ಕೆ ಹೋಗಬಯಸ ಬಹ: ಅಂಥವರಿಗೆ ವೃ ಜು ಲ್ಲ ಸ್ನಾತಕೋತ್ತರ ಶಿಕ್ಷಣ ಜಾ 
ಸೇ ಕಾಲದ ಅಥವಾ ಪೂರಕ ಶಿಕ್ಷಣದ ವ್ಯವಸ್ಥೆ ಯನ್ನು ಮಾಡಬೇಕಾಗುತ್ತದೆ. 

ಇಂಥ ಪುನರ್ಯ್ಯ ೯ವಸ್ಥೆ ಯಿಂದ ನಮ್ಮ ಉನ್ನತ ಶಿಕ್ಷಣ ಉದ್ದೆ ಶೇಶಪೂರ್ವಕವಾಗುತ್ತದೆ. ನಿರ್ದಿಷ್ಟ 
ವೃತ್ತಿಯೊಂದಕ್ಕೆ ತಾನು ವ್ಯಾಸಂಗ ಮಾಡುತ್ತಿ ರುವ ಅಂಶ ವಿದ್ಯಾ ರಿಗೆ ಗೊತ್ತಿದ್ದು, ವ್ಯಾಸಂಗದಲ್ಲಿ 
ಆಸಕ್ತಿಯೂ ಪ್ರೇರಣೆಯೂ "ಮೂಡುತ್ತವೆ. ನಿರುತ್ಸಾಹದಿಂದ ಉದ್ದ ವಿಸುವ ಅಶಿಸ್ತು ಆಶಾಂತಿಗಳು 
ಕಡಮೆಯಾಗುತ್ತವೆ. ಎಲ್ಲರೂ ಗುಮಾಸ್ತ ರಾಗಬೇಕಾದ ಅನಿವಾರ್ಯವೂ ತಪ್ಪುತ್ತದೆ. ವಿವಿಧ ಉದ್ಯೋಗ 
ಗಳಿಗೆ ಸಾಗ ನರನು ುದಾದ ಅವಕಾಶವಿದ್ದು, ನಿರುದ್ಯೋಗದ ಸಮಸ್ಯೆ ಬಹುವ ಟ್ಟಿಗೆ ಪರಹಾರ 
ವಾಗುತ್ತದೆ. ಪದವಿಯ ಅನಂತರ ನೇರವಾಗಿ ಅದರೆ ಸೇವೆಯು ರಾಷ್ಟ್ರದ ದ ಉದ್ಯೊ ಗಕ್ಸೇ ತ್ರಕ್ಕೆ ದೊರಕು 
ವುದರಿಂದ ಆ ತರಪೇತಿಗಾಗಿ ವ್ಯಯ ಮಾಡಬೇಕಾಗುವ ಅಗಾಧ ಹಣದ ಉಳಿತಾಯವೂ "ಆಗುತ್ತದೆ. 
pe ಉಬ್ಬರವಿದ್ದ ರೂ ಅಪಮೌಲ್ಯದ ಭೀತಿ ಇಲ್ಲವಾಗುತ್ತದೆ. ಎಲ್ಲಕ್ಕೂ ಮೇಲಾಗಿ ರಾಷ್ಟ್ರ ದ 

ವಿವಿಧ ಉದ್ಯೊ ಗಗಳಿಗೆ ಅಗತ್ಯ ವೆನಿಸುವ ನಲ ದೊರೆತು, ರಾಷ್ಟ್ರ ದ ಆರ್ಥಿಕ ಶಕ್ತಿ ಹೆಚ್ಚಿ, ಜನತೆಯ 

ಹದ ಮಟ್ಟ ಉತ್ತ ಮಗೊಳ್ಳುತ್ತದೆ. ಆಗ ಉದ್ದೇಶಿತ ಗುರಿಯನ್ನು ಸಾಧಿಸುತ್ತ ಉನ್ನತ ಶಿಕ್ಷಣ 
ತನ್ನ ಕರ್ತವ್ಯ ವನ್ನು ನರ್ವಟಿಸೆವಂತಾಗುತ್ತದೆ. 


ಎಡರುತೊಡರುಗಳು 

ಪ್ರಥಮ ಪದವಿಯ ಮಟ್ಟದಲ್ಲಿ ನಮ್ಮ ಉನ್ನತ ಶಿಕ್ಷಣದಲ್ಲಿ ಮೇಲಿನ ಪುನರ್ವ್ಯವಸ್ಥೆಯನ್ನು ಕಾರ್ಯ 
ರೂಪಕ್ಕೆ ತರುವಾಗ ಎದುರಿಸಬೇಕಾದ ಅಡ್ತಿ ಅಡಚಣೆಗಳಿಗೇನೂ ಕಡಮೆಯಿಲ್ಲ. ಮೊದಲನೆಯ 
ಅಡಚಣೆ ಹಣದ ಅಭಾವ. ವೃತ್ತಿ ವಿಷಯದನ್ಲಿ ಸ್ಥ ಸೈದ್ಧಾ ತಿಕ ಮತ್ತು ಪ್ರಾಯೋಗಿಕ ಶಿಕ್ಷಣಗಳೆರಡಕ್ಕೂ 


೫೪ ಮಾನವಿಕ ಕರ್ಣಾಟಕ 


ವ್ಯವಸ್ಥೆ ಮಾಡಬೇಕಾಗಿದ್ದು ಅಧ್ಯಾಪಕರಿಗೂ ಪ್ರಯೋಗಾಲಯಗಳಿಗೂ ಅಧಿಕ ಪ್ರಮಾಣದಲ್ಲಿ ಹಣ 
ಬೇಕಾಗುತ್ತದೆ. ಆಯಾ ಪ್ರದೇಶದಲ್ಲಿ ಪ್ರಚಾರದಲ್ಲಿರುವ ವೃತ್ತಿ ವಿಷಯಗಳನ್ನೇ ಗೊತ್ತುಮಾಡಿದರೂ 
ಒಂದೊಂದು ಕಾಲೇಜಿನಲ್ಲೂ ಹಲವಾರು ವೃತ್ತಿ ವಿಷಯಗಳಿಗೆ ಅವಕಾಶ ಕಲ್ಪಿಸಬೇಕಾಗುತ್ತದೆ. 
ಅದಕ್ಕಾಗುವ ಅಗಾಧ ವೆಚ್ಚ ವನ್ನು ನಿರ್ವಹಿಸಲು ಯಾವ ರಾಜ್ಯವೂ ಮುಂದೆ ಬರಲಾರದು, ಎರಡನೆಯ 
ಅಡಚಣೆ ಪ್ರಾಯೋಗಿಕ ಶಿಕ್ಷಣಕ್ಕೆ ಅಗತ್ಯವಾಗುವ ಪ್ರಯೋಗಾಲಯ ಮತ್ತು ಸಲಕರಣೆಗಳದು. 
ಒಂದೊಂದು ಕಾಲೇಜೂ ಪ್ರತಿ ವೃತ್ತಿ ವಿಷಯಕ್ಕೂ ತನ್ನದೇ ಆದ ಪ್ರಯೋಗಾಲಯಗಳನ್ನು ನಿರ್ಮಿಸು 
ವುದು ಅಷ್ಟು ಸುಲಭವಲ್ಲ. ಆದರೆ ಸಳೀಯವಾಗಿ ಪ್ರಚಾರದಲ್ಲಿರುವ ವೃತ್ತಿಗಳನ್ನೇ ಗೊತ್ತುಮಾಡು 
ವುದರಿಂದ ಅಲ್ಲಿನ ಕಾರ್ಬಾನೆ, ಕಾರ್ಯಾಲಯ ಅಥವಾ ಉದ್ದಿಮೆಗಳಲ್ಲಿ ಆ ಸೌಲಭ್ಯವನ್ನು ದೊರಕಿಸಿ 
ಕೊಳ್ಳಬಹುದು. ಅಲ್ಲಿಗೆ ಶಿಕ್ಷಣಕ್ಕೆ ಬರತಕ್ಕ ವಿದ್ಯಾರ್ಥಿಗಳಿಗೆ ತರಪೇತು ನೀಡಲು ಪ್ರತಿ ಉದ್ಯೋಗವೂ 
ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು. ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೂ ಉದ್ಯೋಗಗಳಿಗೂ 


ಬ ನ್ನ 

ಇರತಕ್ಕ ಇಂಥ ಸಹಕಾರ ಏರ್ಪಡುವಂತೆ ಸೂಕ್ತ ರೀತಿಯ ರಾಜ್ಯಶಾಸನವನ್ನು ಮಾಡಬೇಕಾಗುತ್ತದೆ. 
ಮೂರನೆಯ ಅಡಚಣೆ ಅಧ್ಯಾಪಕರ ಮನೋಭಾವಕ್ಕೆ ಸಂಬಂಧಿಸಿದ್ದು. ಕೇವಲ ಸಾಂಸ್ಕೃತಿಕ ಶಿಕ್ಷಣ 
ವನ್ನುಳ್ಳ ಕಾಲೇಜುಗಳ ಶಿಕ್ಷಣಕ್ಕೆ ವೃತ್ತಿಛಾಯೆಯನ್ನು ತರುವುದನ್ನು ಪಂಡಿತರನೇಕರು ಸ್ವಾಗತಿಸು 


ವುದಿಲ್ಲ. ಅದರಿಂದ ಜ್ಞಾನ ಪ್ರಗತಿಗೇ ಅಡ್ಡಿಯಾಗುವುದೆಂಬ ಅಂಜಿಕೆಯೆ ಇದಕ್ಕೆ ಕಾರಣ. ಆದರೆ 
ಜ್ಞಾನಪ್ರದ ಶಿಕ್ಷಣಕ್ಕೂ ಆಗಲೂ ಅವಕಾಶ ಇದ್ದೇ ಇರುವುದನ್ನು ಅರಿತರೆ ಆ ಅಂಜಿಕೆ ಕಡಮೆ 


ಮು 
ಯಾದೀ 

ಮೇಲಿನ ಮೂರು ಅಡಚಣೆಗಳಲ್ಲಿ ತೀರ ಕಠಿಣವಾದ್ದು ಹಣದ ಅಭಾವ. ಇದನ್ನು ಸ್ವಲ್ಪಮಟ್ಟಿಗೆ 
ನಿವಾರಿಸಲು ಸದ್ಯದಲ್ಲಿ ಉದ್ಯೋಗಗಳು ಹೆಚ್ಚಾಗಿರುವ ದೊಡ್ಡ ನಗರಗಳಲ್ಲೂ ವಿವಿಧ ಉದ್ಯೋಗ 
ಶಿಕ್ಷಣ ಸಂಸ್ಥೆಗಳಿರುವ (ಪಾಲಿಟೆಕ್ನಿಕ್‌) ಸ್ಥಳಗಳಲ್ಲೂ ಈ ಸುಧಾರಣೆಯನ್ನು ಆಚರಣೆಗೆ ತರಬಹುದು. 
ವೃತ್ತಿವಿಷಯದ ಶಿಕ್ಷಣಕ್ಕೆ ಅಲ್ಲಿ ಏರ್ಪಡಿಸಿಕೊಳ್ಳಬಹುದು; ಅಥವಾ ಸಂಜೆಯ ಅಥವಾ ಭಾಗಶಃ 
ಕಾಲದ ಶಿಕ್ಷಣಕ್ಕಾದರೂ ಅಲ್ಲಿ ವ್ಯವಸ್ಥೆ ಮಾಡಬಹುದು. ವೃತ್ತಿವಿಷಯದಲ್ಲಿ ಯಾವ ರೀತಿಯ ಶಿಕ್ಷಣ 


A Ry 
ಸೌಲಭ್ಯವನ್ನೇ ಏರ್ಪಡಿಸಲಿ, ಅದು ಪದವಿ ತರಗತಿಯ ಪಠ್ಯಕ್ರಮದ ಅವಿಭಾಜ್ಯ ಅಂಗವಾಗಿದ್ದು 


ಅದರಲ್ಲಿ ಮೂರು ವರ್ಷಗಳ ಕಾಲ ಶಿಕ್ಷಣ ದೊರಕಬೇಕು. ಅದನ್ನು ಮಿಕ್ಕ ವಿಷಯಗಳಿಂದ ಪ್ರತ್ಯೇಕಿಸು . 
ವುದಾಗಲಿ ಅವಕ್ಕೆ ಪೂರಕವೆಂದು ಪರಿಗಣಿಸುವುದಾಗಲಿ ಉದ್ದೇಶಿತ ಗುರಿಯನ್ನು ಸಾಧಿಸಲಾರದು. 
ಇನ್ನುಳಿದ ಅಡಚಣೆಗಳನ್ನು ನಿವಾರಿಸಿಕೊಳ್ಳುವುದು ಅಸಾಧ್ಯವೇನಲ್ಲ. ಮನಸ್ಸಿದ್ದರೆ ಮಾರ್ಗ ತಾನಾಗಿ 
ಗೋಚರಿಸುತ್ತದೆ. 


ಎಚ್ಚರಿಕೆಯ ಅಗತ್ಯ 


ಭಾರತದಲ್ಲಿ ಶಿಕ್ಷಣ ರಾಜ್ಯ ಸರ್ಕಾರಕ್ಕೆ ಸೇರಿದ ವಿಷಯವಾಗಿದ್ದು ಅದರ ಪರಮಾಧಿಕಾರಕ್ಕೆ ಸೇರಿ 
ದ್ದರೂ ಈ ಪುನರ್ವ್ಯವಸ್ಥೆ ಯನ್ನು ಒಂಟಿಯಾಗಿ ಯಾವ ರಾಜ್ಯವೂ ಆಚರಣೆಗೆ ತರುವುದು ಅಪಾಯಕಾರಿ. 
ಆಗ ಇತರ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಅದರ ಪದವಿಗಳನ್ನು ಪುರಸ್ಕರಿಸದೆ ಗೊಂದಲಕ್ಕೆ 
ಅವಕಾಶವಾಗಬಹುದು. ಆದ್ದರಿಂದ ವಿಶ್ವವಿದ್ಯಾಲಯಗಳ ಧನ ಆಯೋಗದಂಥ ರಾಷ್ಟ್ರೀಯ ಸಂಸ್ಥೆ ಯ 
ನೇತೃತ್ವದಲ್ಲಿ ಈ ಕಾರ್ಯ ಏರ್ಪಡಬೇಕು. ಎಲ್ಲ ರಾಜ್ಯಗಳ ಹಾಗೂ ಕೇಂದ್ರ ಸರ್ಕಾರದ ವಿಶ್ವವಿದ್ಯಾಲಯ 
ಗಳಿಗೆ ಆ ಯೋಜನೆ ಅನ್ವಯವಾಗುವಂತೆ ಎಚ್ಚರಿಕೆಯಿಂದ ಕಾರ್ಯಗತ ಮಾಡಬೇಕು. 


ಸೀತಾರಾಮ ಜಾಗೀರ್‌ದಾರ್‌ 


ಹಾಂದಹಾರದ ಒಂದು ಶಾಸನ--ಭವಭೂತಿಯ 
ಸ್ಥ ಲನಿಚಾರ 


ಸಂಸ್ಕೃ ತ ನಾಟಕ ಸಾಹಿತ್ಯದಲ್ಲಿ ಭವಭೂತಿಗೊಂದು ವಿಶಿಷ್ಟ ಸ್ಥಾನವಿದೆ. ಆತನ ವಾಣಿಯಲ್ಲಿ ಸರಸ್ವತಿ 
ನಟಿಯಂತೆ ನರ್ತಿಸಿದ್ದಾ ಛೆ ಕರುಣರಸವೆಂದಾಗ ಸಾಹಿತಿಗಳ ನಾಲಗೆಯ ಮೇಲೆ ಕುಣಿಯುವುದು- 
ಆ ಭವಭೂತಿಯ ಹೆಸರು. ಅಂತಹ ಕವಿ. ನೃಪತುಂಗ ರಾಜನ ಆ ಗೋದಾವರಿಯ ವರೆಗಿನ ಕನ್ನಡ 
ನಾಡಿನವನೆಂದರೆ ಯಾವ ಕನ್ನಡಿಗನ ಎದೆ ಕುಣಿದು ಕೇಕೇ ಹಾಕಲಿಕ್ಕಿಲ್ಲ? ಅದನ್ನಿನಿತು ಶಾಸನಗಳಲ್ಲಿ 
ಕಂಡು ಖಚಿತಗೊಳಿಸಿಕೊಳ್ಳುವುದು ಈ ಲೇಖನದ ಗುರಿ. ಕ ಶಾಸ ದಿಶೆಯಲ್ಲಿ ಹೊಸ 
ಬೆಳಕನ್ನು ಚೆಲ್ಲುವಂತಹದಾಗಿದೆ. ಇದುವರೆಗೆ ಭವಭೂತಿಯ ಸ್ಥಲ ನಿರ್ವಿ ವಾದವಾಗಿ ನಿಶ್ಚಿ ತವಾಗಿಲ್ಲ2 

ಭವಭೂತಿಯು "ಮಹಾವೀರ ಚರಿತ'ದಲ್ಲಿ ತನ್ನ ಬಗೆಗೆ ಹೀಗೆ' ಹೇಳಿದ್ದಾನೆ: 
ಅಸ್ತಿ ದಕ್ಷಿಣಾಪಥೇ ಪದ್ಮಪುರಂ ನಾಮ ನಗರಂ. ತತ್ರ ಕೇಚಿತ್ರೈತ್ತಿರೀಯಾಃ ಕಾಶ್ಯಪಾಶ್ವರಣ 
ಗುರವಃ ಪಂಕ್ತಿಪಾವನಾಃ ಪಂಚಾಗ್ನಯೋಧೃತವು್ರತಾಃ ಸೋಮಪೀಧಿನ ಉದುಂಬರ ಜಾರ 
ಬ್ರಹ್ಮವಾದಿನಃ ಪ್ರತಿವಸಂತಿ. ತದಾಮುಷ್ಕಾ ಯಣಸ್ಕ ತತ್ರ ಭವತೋ ವಾಜಪೇಯ ಯಾಜಿನೋ 
ಜಗತ್ತ ಪಂಚಮಃ ಸುಗೃಹೀತ ನಾಮ್ನೋ ಭಟ್ಟ ಗೋಪಾಲಸ್ಕ ಪೌತ್ರಃ ಪವಿತ್ರ ಕೀರ್ತೇರ್ನೀಲ 
ಕಂಠಸ್ಯಾತ್ಮ ಸಂಭವಃ ಶ್ರೀಕಂಠಪದಲಾಂಛನಃ ಪದವಾಕ್ಯಪ್ಪ ಸ್ರ ಮಾಣಜ್ಞೊ €  ಭವಭೂತಿರ್ನಾಮ 
ಜತುಕರ್ಣೀ ಪುತ್ರ: ಕವಿರ್ಮಿತ್ರಧೇಯಮಸ್ಮಾಕಮಿತಿ ಚಾ ವಿದಾಂ "ಕುರ್ವಂತು ಯಸ 
ನಾನಾರು ಇಲ್ಲಿನ ಪದ್ಮಪುರವನ್ನು “ಗ್ವಾ ಲಿಯರ ಸಂಸ್ಥಾನದಲ್ಲಿರುವ 'ಪ ಪವಾಯ' ಅಥವಾ 
“ನರ್ವಾ' ಗ್ರಾಮವೆಂದೂ ಕೆಲವರು ೪ ಸೌಹಸುತ್ತಾರೆ. ನಾಗಪುರ ಪ್ರಾಂತದಲ್ಲಿರುವ ಚಂದ್ರಪುರ ಅಥವಾ 
ಚಾಂಡಾಗ್ರಾಮವಾಗಿರಬಹುದೆಂದು ಡಾ. ಭಂಡಾರ್ಕರವರು ಅಭಿಪ್ರಾಯಪ ಪಡುತ್ತಾರೆ. ಮಧ್ಯಪ್ರಾಂತದ 
ಭಂಡಾರ ಜಿಲ್ಲೆಯಲ್ಲಿರುವ ಆಂಗಾವ್‌ ಸ್ಪೇಷನ್‌ನಿಂದ ವ ಮೂರು ಮೈಲಿಯ ರಲ್ಲಿ ಪದ್ಮ  ಪ್ರರವೆಂಬ ಊರು 
ಇದೆ-ಇದೇ 'ಭವ ಭೂ ತಿಯ ಊರು ಎಂದು ಮತ್ತೆ ಕೆಲವರ ಅಭಿಪ್ರಾಯ (The Hindu-30. 
.)3 ಇಷ್ಟೆಲ್ಲ ಊಹೆಗಳಿಗೆ ಕಾರಣ, ಕವಿಯ ಮೂರು ಕೃತಿಗಳೆಓ-ಮಹಾವೀರಚರಿತ, ಮಾಲತೀ 


1 ಸ್ಪಷ್ಟ ಭಾವ ರಸಾ ಚಿತ್ರೈಃ ಹ್ರಾಬನ್ಕಾಸ್ಟೇ ಪ್ರವರ್ತಿತಾ। 

ನಾಟಕೇಷು ನಟಸ್ರಿ ವ se ಭವಭೂತಿನಾ॥ 

— ಧನಪಾಲ (ತಿಲಕಮಂಜರಿ, 1-೩೦) 

2 ೩ ಡಾ. ಎ. ಆರ್‌. ಕೃಷ್ಣಶಾಸ್ತ್ರೀ, ಸಂಸ್ಕೃತ ನಾಟಕ, ಪು. ೨೧೦ 

9 ಡಾ. ಕೆ. ಕಷ ಮೂರ್ತಿ, ಉತ್ತರರಾಮಚರಿತ, ಪೀಠಿಕೆ, ಪು. ೧ (ಐದನೆಯ ಮುದ್ರಣ 

೧೯೭೪) 5 

3 ಸಂಸ್ಕೃತ ನಾಟಕ, ಪು. ೨೦೯, ಅ.ಟಿ. ೨ 

ಮೂರೂ ನಾಟಕಗಳ ಪ್ರಸ್ತಾವನೆಗಳನ್ನು ನೋಡಿ 


೫೬ ಮಾನವಿಕ ಕರ್ಣಾಟಕ 


ಮಾಧವ ಮತ್ತು ಉತ್ತರರಾಮಚರಿತೆಗಳೇ! ಈ ಮೂರು ನಾಟಕಗಳು "ಕಾಲಪ್ರಿಯನಾಥ' ದೇವನ 
ಜಾತ್ರೆಯಲ್ಲಿ ಪ್ರದರ್ಶಿಸಲ್ಪಟ್ಟವು-ಎಂಬ ವಿಷಯವೇ. ವಿದ್ವಾಂಸರು ಈ ಕಾಲಪ್ರಿಯನ ಗುಡಿ ಉಜ್ಜಯನಿ 
ಯಕ್ಲಯದು ಎಂದು ಕೆಲರು, ಮತ್ತೆ ಕೆಲರು ಇದು ಕಾಲ್ಪಿಯದು ಎಂದು ಭಿನ್ನಾಭಿಪ್ರಾಯ ತಳೆದಿದ್ದಾರೆ. 
ಇದುವರೆಗೆ ಪ್ರಸಿದ್ಧರಾದ-ತಿಳಿದುಬಂದ "ಕಾಲಪ್ರಿಯನಾಥ'ರೆಂದರೆ ಇವರಿಬ್ಬರೆ. ಅಂತೆಯೆ ಹಾಗಿ 
ಊಹಿಸುವುದಕ್ಕೆ ಕಾರಣವಾಗಿದೆ. ಇದಕ್ಕೆ ಇನ್ನೂ ಒಂದು ಕಾರಣವೆಂದರೆ ಕಲ್ಹಣನ “ರಾಜತರಂಗಿಣಿ'. 
ಅದರ ಪ್ರಕಾರ ಭವಭೂತಿ, ಕನೋಜದ ಯಶೋವರ್ಮನ ಆಶ್ರಿತ: 
ಕವಿ ವಾಕ್ಪತಿ ರಾಜ ಶ್ರೀಭವಭೂತ್ಮಾದಿ ಸೇವಿತಃ 
ಜಿತೋಯಯೌ ಯಶೋವರ್ಮಾ ತದ್ಗುಣಸ್ತುತಿವಂದಿತಾ॥8 
ನಮಗಾದರೊ, ಈ ಮೂರು ಕೃತಿಗಳಲ್ಲಿ ಎಲ್ಲಿಯೂ ಭವಭೂತಿ ತಾನು ಯಶೋವರ್ಮನ 
ಆಶ್ರಿತನೆಂದು ಹೇಳಿಲ್ಲ. ಇನ್ನು ಭವಭೂತಿಗೂ ಕಲ್ಲಣನಿಗೂ ಅಂತರ ಸುಮಾರು ೪೦೦ ವರುಷಗಳು. 
ಕಲ್ಪಣನು ಸಮಕಾಲೀನನೂ ಅಲ್ಲ-ಎಷ್ಟೋ ಸಲ ನಂಬಿಗೆಗೆ ಅರ್ಹನೂ ಅಲ್ಲೆ ಎಂಬ ವಿಷಯವನ್ನು 
ಮನದಂದರೆ ಭವಭೂತಿಯ ದೇಶಕಾಲಾದಿ ವಿಚಾರಗಳನ್ನು ಪುನಾವಿಮರ್ಶಿಸುವುದು ಸರಿಯೆಂದು 
ತೋರುತ್ತದೆ. ನಾಗಪುರದ ಬಳಿಯ “ಪದ್ಮಪುರ'ವನ್ನು ಕವಿಯ ಊರೆಂದು ಭಾವಿಸಿಕೊಂಡರೆ ಅಲ್ಲಿಂದ 
ಕವಿ ಈ ಮೂರು ನಾಟಕಗಳನ್ನು ಪ್ರದರ್ಶಿಸಲು ಹೋದನೆ ಎಂಬ ಪ್ರಶ್ನೆ ಏಳುವುದು ಸಹಜ. ಉಜ್ಜಯನಿ 
ಅಥವಾ ಕಾಲ್‌ಪಿ ಇವುಗಳು ಈ ಪದ್ಮಪುರದಿಂದ ಹಲವು ನೂರು ಮೈಲಿಗಳ ಅಂತರದಲ್ಲಿ ಇವೆ. 
ಕಾರಣ ಅಲ್ಲಿಗೆ ಯಾವೊಬ್ಬನಿಗೂ ಆಗಿನ ಕಾಲದಲ್ಲಿ ಮೂರು ಸಲ ಹೋಗಲು ಅಸಾಧ್ಯದ ಮಾತು. 
ಕನೋಜದಿಂದ ಉಜ್ಜಯಿನಿಗೂ ಸುಮಾರು ಇನ್ನೂರ ಮೈಲುಗಳ ಅಂತರವೇ ಇದೆ. ಮೂರು ನಾಟಕ 
ಗಳನ್ನು ಪ್ರದರ್ಶಿಸಲು ಆತ ಕನೋಜದಲ್ಲಿದ್ದರೆ ಅಲ್ಲಿಗೆ ಬರಲೇಬೇಕಷ್ಟೆ? ಆ ನಾಟಕಗಳು ಕವಿಯ 
ಪ್ರಕಾರ ಕಾಲಪ್ರಿಯನಾಥನ ಯಾತ್ರಾಮಹೋತ್ಸವದ ಸುದಿನಗಳಲ್ಲಿ ನೆರೆದ ಮಹಾಜನರ ಮುಂದೆ 
ಪ್ರದರ್ಶಿಸಲ್ಪಟ್ಟವು-ರಾಜನ ಆಸಾನದಲ್ಲಲ. ಈ ವಿಷಯವನ್ನು ಮನದಂದರೆ ಭವಭೂತಿ ಇದ್ದ 
ಸ್ನ ಹತಿರ ಇರಬೇಕು. ರಾಜನ ಆಸ್ಥಾನದಲ್ಲಿ 
ಇದ್ದಿದ್ದರೆ ಮೂರು ನಾಟಕಗಳನ್ನೂ ಕಾಲಪ್ರಿಯನಾಥನ ಜಾತ್ರೆಯಲ್ಲಿ ಏಕೆ ಪ್ರದರ್ಶಿಸಬೇಕು? 
ರ ಸರಿಯಲ್ಲವೆಂದು ಭಾವಿಸಲು ಕಾರಣವಾಗುತ್ತದೆ. 
ಈ ಅವಸ್ಥೆಯಲ್ಲಿ ನಮ್ಮ ಬೆಂಬಲಕ್ಕೆ-ಕೈ ಹಿಡಿದು ನಡೆಸಲು ಕಾಂದಹಾರದ ಶಾಸನವೊಂದು ಕೈ ಚಾಚಿ 
ಇತ್ತ 


ಈ ಲ ೪ ಟ್ರ 
ಕೊಂಡು ಇತ್ತೀಚೆಗೆ ಬಂದಿದೆ. ಈ ಕಾಂದಹಾರ ಒಂದೊಮ್ಮೆ ರಾಷ್ಟ್ರಕೂಟರ ರಾಜಧಾನಿಗಳಲ್ಲಿ ಒಂದು.? 
ಇಲ್ಲ ಒಂದು ಕಾಲಪ್ರಿಯನಾಥನ ದೇವಸ್ಥಾನ ಬಹು ಪ್ರಸಿದ್ಧವಾಗಿತ್ತು....... ಅವಿರತ ಮದಾಂಬು 


ವೃಷ್ಟಿರ್ದೋಷಾಕರ ತಪನಮಣ್ಣಲಾವರಣಃ ಪ್ರಶಮಿತ ಪರಬಲಧೂಲಿಃ ಕಲಿತೋಚಿತ ಕಾಲ 
ಮೇಘಾಖ್ಯಃ। ತಸ್ಯಾನೇಕ ಸಮರ ಸಂಕೇತಮಯ ಸನ್ನಿಹಿತ ವಿಜಯ...ಸಮಾಗಮ ಪ್ರಶಸ್ತ ಭೂತಸ್ಯ 
ಶತ್ರುಕ್ನಯ...ನ್ನುದ್ಯ ಹಸ್ತಿನೋಯಶಃ...... ದಾನ ಸಿಂಹಸ್ಮ...ತಥಾಹಿ ಶ್ರೀಕಾಲಪ್ರಿಯಸ್ಯ 
ಭಗವತಃ ಸಮೀಪವರ್ತ್ತಿನ್ಕಾಂ ಸತ್ರ ಶಾಲಾಯಾಂ ವೇದಾಮೃತ ಪವಿಶ್ರಿತಮುಖಾನಾಂ ತ್ರಿಶತ್ಸಂಖ್ಯಾ 


ರ ರಾಜತರಂಗಿಣಿ, 11-144 

5(8) A.B. Keith, Kalhana as a Historian, History of 
Sanskrit Literature, p. 166 

6b) ಕ್ರಿ.ಶ. ಸು. ೮ನೆಯ ಶತಮಾನದ ವಾಮನ ಹಾಗೂ ವಾಕೃತಿ ರಾಜ ಇವರು ಭವಭೂತಿ 
ಯನ್ನು ಸ್ಮರಿಸಿರುವುದರಿಂದ ಭವಭೂತಿಯ ಕಾಲವನ್ನು ಸದ್ಯ ಎಲ್ಲರಂತೆ ಸು.ಕ್ರಿ.ಶ. ೭೦೦ ಎಂದೇ 
ಇಟ್ಟುಕೊಂಡಿರುವೆವು | 

7 Inscriptions from Nanded District, p. xviii (A new 
Rashtrakuta headquarters) 


ಕಾಂದಹಾರದ ಒಂದು ಶಾಸನ--ಭವಭೂತಿಯ ಸ್ಸ ಲವಿಚಿಂರ ೫೭ 


ನಾಮಾಹಾರದಾನಂ॥...ಇತ್ಮಾದಿ.ಕ ಭವಭೂತಿ ಇದ್ದುದು ದಕ್ಷಿಣಾಪಥದಲ್ಲಿನ ಪದ್ಮಪುರ ನಗರ. 
ಈ ಕಾಲಪ್ರಿಯನಾಥನ ಸಮೀಪದಲ್ಲಿ 'ಪದ್ಮನಗರ' ಒಂದಿದ್ದಿತು. ಪದ್ಮನಗರ ಬೋದನದ ನಾಲ್ಕು 
ಹೆಸರುಗಳಲ್ಲಿ ಒಂದು! ರಾಮಾಯಣದ ಕತೆ ನಡೆದ ತ್ರೇತಾಯುಗದಲ್ಲಿ ಅದಕ್ಕೆ ಪದ್ಮನಗರವೆಂದು 
ಹೆಸರು. ಅಂತೆಯೆ ಕವಿ ರಾಮಾವತಾರದ ಆ ಹೆಸರನ್ನೆ ಪ್ರೀತಿಯಿಂದ ಹೇಳಿಕೊಂಡಿದ್ದಾನೆ. ಈ ಕಾಲ 
ಪ್ರಿಯದೇವಸ್ಥಾನ ಉಳ್ಳ ಕಾಂದಹಾರ ಈ ಪದ್ಮನಗರಕ್ಕೂ (ಬೋದನ) ಅಂತರ ಬಹಳವೆಂದರೆ 
ಸು. ೫೫ ಮೈಲಿ. ಇದು `ಮಾಲತೀಮಾಧವ'ದ ಕೆಲವು ಪ್ರತಿಗಳಲ್ಲಿ ವಿವರಿಸಿದ ಹಾಗೆ ವಿಧರ್ಭದ 
(ಬಿರಾರ್‌) ಪ್ರಾಂತದಲ್ಲೆ ಒಂದೊಮ್ಮೆ ಇದ್ದಿತು. ಅಶ್ಮಕ-ಸಪಾದಲಕ್ಷವನ್ನು ಇಲ್ಲಿ ನಾವು ನೆನಸಿಕೊಳ್ಳ 
ಬೇಕು. ಪಂಪನ ಕಾವ್ಯದಲ್ಲಿ ನಾಯಕ ಅರಿಕೇಸರಿ, ಈ ಬೋದನಕ್ಕೆ ಇದ್ದ 'ವಸುಮತಿ', ಪದ್ಮನಗರ', 
“ಏಕಚಕ್ರ' ಹಾಗೂ `ಬಹುಧಾನ್ಯ' ಎಂಬ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುತ್ತ ಬಂದನೆಂಬ ಸಂಗತಿ 
ಅಲ್ಲಿಯ ಜನಕ್ಕೆ ಆಗಿನ ಕಾಲದಲ್ಲಿ ಆ ನಾಲ್ಕೂ ಹೆಸರುಗಳು ಚೆನ್ನಾಗಿ ತಿಳಿದ ವಿಷಯವೆಂದು ವ್ಯಕ್ತ 
ಪಡಿಸುತ್ತದೆ. ಮತ್ತೆ ಕಾಂದಹಾರವು ಅಲ್ಲಿ ದೊರೆತ ಬೌದ್ಧ ಅವಶೇಷ ಇತ್ಯಾದಿಗಳಿಂದ ಸಾಕಷ್ಟು 
ಪುರಾತನವೆಂದು ತಿಳಿದುಬರುತ್ತದೆ. ಎಂದರೆ ಭವಭೂತಿ ಇದ್ದ ಕಾಲದಲ್ಲಿ ಅದೂ ಇದ್ದಿ ತೆಂದು 
ನಿಸ್ಸಂದೇಹದಿಂದ ಹೇಳಬಹುದು. ಈ ಕಾಲಪ್ರಿಯನಾಥನ ಜಾತ್ರೆಗೆ, ಹತ್ತಿರದ ಪದ್ಮನಗರದ 
ಭವಭೂತಿ ಹಲವು ಸಲ ಬಂದಿರಲು ಸಾಧ್ಯವಿದೆ. ನಾಟಕ ಪ್ರದರ್ಶಿಸುವಲ್ಲಿ ಪ್ರತ್ಯಕ್ಷ ಇದ್ದಿರಲೂ 
"ಬಹುದು. ಅತಏವ ನಿಷ್ಟನ್ನವಾಗುವದೇನೆಂದರೆ, ಭವಭೂತಿ ಬಾಳಿಬದುಕಿದ ಪದ್ಮಪುರವು ನಾಗಪುರದ 
ಬಳಿಯ ಪದ್ಮಪುರವೂ ಅಲ್ಲ (ಈಗ ತಿಳಿದಂತೆ; ಆತ ನಾಟಕ ಪ್ರದರ್ಶಿಸಿದ ಕಾಲಪ್ರಿಯನಾಥ 
ಆ ಉಜ್ಜಯನಿ ಅಥವಾ ಕಾಲಿಯ ಕಾಲಪ್ರಿಯನಾಥರೂ ಅಲ್ಲ.10 ಅಂತೆಯೇ ಕಾವೇರಿಯಿಂದ 
ಗೋದಾವರಿಯ ವರೆಗೆ ಹಬ್ಬಿದ ಕನ್ನಡ ದೇಶದವನು ಕವಿ. 

ಉತ್ತರರಾಮಚರಿತ್ರೆಯಲ್ಲಿ ಬರುವ ಗೋದಾವರಿಯ ವರ್ಣನೆಯೂ ಈ ನಮ್ಮ ಹೇಳಿಕೆಗೆ 
ಉಪಷ್ಟಂಬಕವಾಗಿದೆ. ನಾಟಕದಲ್ಲಿ ಹಲವು ಸಲ ಗೋದಾವರೀತೀರದ ವರ್ಣನೆಗಳು ಬಂದಿವೆ. 


8 ಅದೇ, ಪು. ೩. ಪುಟ ನಾಲ್ಕರಲ್ಲಿಯೂ "ಕಾಲಪ್ರಿಯ'ನ ಉಲ್ಲೇಖ ಒಮ್ಮೆ ಬಂದಿದೆ 

9 ವಿಕ್ರಮಾರ್ಜುನವಿಜಯ, ತೃತೀಯಾಶ್ವಾಸ, ೨೨ ವ, ಪು. ೭೩ 

10 ಇತಿಹಾಸದ ಅಭ್ಯಾಸಿಗಳಿಗೆ ಕಾಂದಹಾರದ ಕಾಲಪ್ರಿಯನ ದೇವಸ್ಥಾನ ಇನ್ನೊಂದು ಮುಖ್ಯ 
ವಾದ ವಿಷಯವನ್ನು ತಿಳಿಸುತ್ತದೆ. ಅದೆಂದರೆ, ಇಮ್ಮಡಿ ಅರಿಕೇಸರಿಯ ತಂದೆ ನರಸಿಂಹ ಉತ್ತರದಲ್ಲಿ 
ಗೆಂಗೆಯ ವರೆಗೆ ಹೋಗಿ ಅಲ್ಲಿ ತನ್ನ ಕುದುರೆಯನ್ನು ಮೀಯಿಸಿ ಅನಂತರ ಕಾಳಪ್ರಿಯನಲ್ಲಿ ತನ್ನ ಶೌರ್ಯ 
ವನ್ನು ಪ್ರದರ್ಶಿಸುವ ಶಾಸನವನ್ನು ಹಾಕಿಸಿದನಂತೆ. ಇದುವರೆಗೆ ವಿದ್ವಾಂಸರು ನರಸಿಂಹನ ತನ್ನ 
ಶೌರ್ಯದ ಶಾಸನವನ್ನು ಉಜ್ವಯನಿಯ ಮಹಾಕಾಲೇಶ್ವರನ ದೇವಸ್ಥಾನದಲ್ಲಿ ಹಾಕಿಸಿದನೆಂದು 
ಕೆಲರು (ಡಾ. ಭಂಡಾರ್ಕರ್‌; ಡಾ. ಡಿ.ಎಲ್‌.ಎನ್‌. ಪಂಪಭಾರತದೀಪಿಕೆ, ಪು. ೧೫). ಕಾಲ್ಲಿಯಲ್ಲಿ 
ಹಾಕಿಸಿದನೆಂದು ಕೆಲರು (ಅಳ್ತೀಕರR &T 0. 102; ೧೦೨, ಡಾ. ಎನ್‌. ವೆಂಕಟರಮಣಯ್ಯ, 
Early History of the Deccan (Ed. Yazdani p. 509) ಊಹಿಸಿದ್ದಾರೆ. ದಿಗ್ಗಿ 
ಜಯ ಮುಗಿದ ಮೇಲೆ ಈ ಶಾಸನವನ್ನು ಕಾಂದಹಾರದ ಕಾಲಪ್ರಿಯ ದೇವಸ್ಥಾನದಲ್ಲಿ ಹಾಕಿಸಿದನೆಂದು 
ನನಗೆ ತೋರುತ್ತದೆ. ಈ ಸಂದರ್ಭದಲ್ಲಿ ವೇಮುಲವಾಡದ ಶಾಸನದ ಪಂಕ್ತಿ (ಕಾಳಪ್ರಿಯೇ ರಾಜ 
(ತಸ್ಮಾನೇಕ 


9 
ವಾ * ನಿ € _ 
ಕದಂಬಸ್ಕ ಸ್ತಂಭೇ। ಸ್ವಶೌರ್ಯಂ ವಿಲಿಲೇಖಶೈಳೇ)ಗಳನ್ನು ಕಾಂದಹಾರದ ಶಾಸ K 
ಗಳನ್ನು ತೋಲನ 


ನ 
ಸಮರ ಸಂಕೇತಮಯ ಸನ್ನಿಹಿತ ವಿಜಯ...ಸಮಾಗಮ ಪ್ರಶಸ್ತಭೂತಸ್ಯ 
ವಿಮರ್ಶೆಗೆ ಇಡಬೇಕು. ಇಟ್ಟರೆ ಆ ಶೌರ್ಯವನ್ನು ಪ್ರದರ್ಶಿಸುವ 
ಕಾಲಪ್ರಿಯ ದೇವಸ್ಥಾನದಲ್ಲಿ ಹಾಕಿಸಿದುದು ಖಚಿತವಾಗುತ್ತದೆ; ಇತರ ಎಡೆಗಳಲ್ಲಿ ಅಲ್ಲ. ಏಕೆಂದ 
ಅಲ್ಲಿ ಅನೇಕ ಸಮರ ಜಯಗಳನ್ನು ನಿರೂಪಿಸುವ ಶಾಸನಗಳನ್ನು ಹಾಕಿದ್ದರು. ಅದು ರಾ 
ರಾಜಧಾನಿಗಳಲ್ಲೊಂದೆಂಬುದನ್ನು ಗಮನಿಸಬೇಕು. 


೫೮ ಮಾನವಿಕ ಕರ್ಣಾಟಕ 


ಅದನ್ನು ನೋಡಿದ--ಅದರ ಸುತ್ತಮುತ್ತಣ ಸೌಂದರ್ಯವನ್ನು ಆಸ್ವಾದಿಸಿದ--ಕವಿ ಮಾತ್ರ ಹಾಗೆ 
ವರ್ಣಿಸಲು ಸಾಧ್ಯ. ಗೋದಾವರಿಯ ದಡದ ಪದ್ಮನಗರವೇ (ಬೋದನ) ಆತ ಇದ್ದ ಸ್ಮಳವಾದು 
ದರಿಂದ ಅದರ ಸೊಬಗನ್ನು ನೋಡಲು ಆತ ಎಲ್ಲಿಂದಲೊ ಬರಬೇಕಾಗಿಲ್ಲ.1! ನಾಟಕದಲ್ಲಿ ಹಲವು 
ಸಲ ಗೋದಾವರಿ ಬರುವಂತೆ ಮಾಡಿದುದು ಅವನಿಗೆ ಅದರ ಮೇಲಿನ ಪ್ರೇಮವೆಂದು ನಮಗೆ ತೋರು 
ತ್ತದೆ. ರಾಮನ ಮೂಲಕ ಕವಿ ಗೋದಾವರಿಯನ್ನು ಭಗವತಿ ಎಂದೇ ವರ್ಣಿಸಿದ್ದಾನೆ. ನನ್ನ ಈ ಹೇಳಿಕೆ 
ಗಳನ್ನು ಪರೀಕ್ಲಿಸಬೇಕೆನ್ನುವವರು  ಉತ್ತರರಾಮಚರಿತೆಯಲ್ಲಿನ ಎರಡನೆಯ ಅಂಕದ ಕೊನೆಯ 
ಭಾಗ ಮತ್ತು ಮೂರನೆಯ ಅಂಕದ ಮೊದಲ ಭಾಗ ಇವನ್ನು ನೋಡಬೇಕು. ಅಗುಳಿನಿಂದ ಅನ್ನವನ್ನು 
ಪರೀಕ್ಷಿಸುವುದಾದರೆ ೨ನೆಯ ಅಂಕದ ಕೊನೆಯ ಪದ್ಯವನ್ನು ಒಮ್ಮೆ ನೋಡಿ: 


ಏತೇ ತೇ ಕುಹರೇಷು ಗದ್ಗದನದದ್‌ಗೋದಾವರೀ ವಾರಯೋ 
ಮೇಘಾಲಮ್ಬಿತಮೌಲಿನೀಲಶಿಖರಾಃ ಕ್ಟೊಣೀಭೃತೋ ದಾಕ್ಷಿಣಾಃ। 
ಅನ್ಯೋನ್ಯ ಪ್ರತಿಘಾತ ಸಂಕುಲ ಚಲತ್ಕಲಛೋಲ ಕೋಲಾಹಲೈ- 
ರುತ್ತಾಲಾಸ್ತ ಇಮೇ ಗಭೀರ ಪಯಸಃ ಪುಣ್ಯಾಃ ಸರಿತ್ಸಾಂಗಮಾಃ॥ 
[ಗವಿಗಳೊಳಗಡೆ ಜುಳುಜುಳೆನ್ನುತೆ ಉರುಳೆ ಗೋದಾವರಿಯ ನೀರ್‌, 
ಮೋಡ ತುದಿಯನು ಮುಸುಕ ನೀಲದ ಶಿಖರವೆಸೆಯುವ ಗಿರಿಗಳು, 
ಒಂದಕೊಂದಕೆ ಹೊಡೆದು ಮೂಡುವ ಪಿರಿಯ ಬೊಬ್ಬುಳಿಯಬ್ಬರ, 
€ವಿದಿವುಗಳೆ ಮತ್ತೆ ಆಳದ ಪುಣ್ಯನದಿಗಳ ಸಂಗಮ] 
ಅನುವಾದ ಡಾ. ಕೆ. ಕೃಷ್ಣಮೂರ್ತಿಗಳ ಕ. ಉತ್ತರರಾಮಚರಿತೆಯಿಂದ] 


ಮತ್ತೆ ಕಾಂದಹಾರದ ಕಾಲಪ್ರಿಯನಾಥನ ಪಾದದಡಿಯಲ್ಲಿ ಗೋದಾವರಿಯ ಉಪನದಿ-ಮಾನಾರ್‌! 
ಆತನ ಪಾದಪ್ರಿಯಕವಿಗೂ ಜಾತ್ರೆಗೆ ಬರುವ ಯಾತ್ರಿಕರಿಗೂ ಗೋದಾವರಿ ಸುಪರಿಚಿತ ನದಿ. ಅದರ 
ಉಲ್ಲೇಖ, ಪ್ರಸ್ತುತ ಉಲ್ಲೇಖಿಸಲಾದ ಶಾಸನದಲ್ಲೂ ಬಂದಿದೆ.* 


w ಜರಿ [ನನ [ನ 


11 ನಾಗಪುರದ ಬಳಿಯ ಭಂಡಾರಾ ಜಿಲ್ಲೆಯಲ್ಲಿನ ಪದ್ಮಪುರ ಗೋದಾವರಿಯಿಂದ ಬಹು 
ದೂರದಲ್ಲಿದೆ. ಅಲ್ಲಿದ್ದ ಕವಿಗೆ ಗೋದಾವರಿ ತೀರ ಅಷ್ಟು ಆತ್ಮೀಯವಾಗಲು ಸಾಧ್ಯವಿಲ್ಲ. ಕಾರಣ 
ಕ ಕೇವಲ ನಾಮಸಾಮ್ಯ ಮಾತ್ರ ಎಂದು ನನಗೆ ತೋರುತ್ತದೆ. ಗೋದಾವರಿ ಹಾಗೂ ಮಾಂಜರಾ 
ನದಿಗಳ ಸಂಗಮದ ಬಳಿಯೆ ಇದೆ, ಪದ್ಮನಗರವೆಂಬ ಬೋದನ. ಮಾಂಜರಾ, ಇದು ವೃದ್ಧಗಂಗೆಯೆಂಬ 
ಕಾಷ್ಟ ಬಣ್ಣ ಗಾಗ — A pe) ಕ್‌ * 9. 
ಪ್ರಣ್ಯನದಿ. ಈ ನದಿಯ ಮಹಾತ್ಮ್ಯವನ್ನೇ ವಿವರಿಸಲು `ಏಕಚಕ್ರನಗರ ಮಹಾತ್ಮ್ಯ'ದಲ್ಲಿ ಅನೇಕ 
ಪದ್ಯಗಳು ಮೀಸಲಾಗಿವೆ. (ಈ ಗ್ರಂಥ ಅಪ್ರಕಟಿತ. ಇದು ನನಗೆ ಬೋದನದಲ್ಲಿಯೆ ಗಂಗಾಧರ ಶಾಸ್ತ್ರೀ 
ಎನ್ನುವವರ ಮನೆಯಲ್ಲಿ ದೊರೆಯಿತು.) ಗೋದಾವರಿ ಹಾಗೂ ಅದರ ಸುತ್ತಮುತ್ತಣ ಪರಿಸರವನ್ನು 
ಭವಭೂತಿ ಬಲ್ಲವನಾಗಿದ್ದನೆನ್ನುವುದಕ್ಕೆ ಆಂತರಿಕ ಪ್ರಮಾಣಗಳೇ ಸಾಕ್ಷಿ. 


* ಈ ಲೇಖನ ಬರೆಯುವಲ್ಲಿ ಶ್ರೀ ಬಿ. ಕೆ. ಶಿವರಾಮಯ್ಯನವರಿಗೆ ಯಣಿಯಾಗಿರುವೆ. 


ಭಾರತದಲ್ಲಿ ವಿಶ್ವವಿದ್ಯಾನಿಲಯ ಗ ಗ್ರಂಥಾಲಯಗಳು 


ಗ್ರಂಥಾಲಯಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳ ಅವಶ್ಯಕ ಅಂಗಗಳು. ಸಾಮಾನ್ಯವಾಗಿ ಗ್ರಂಥಾಲಯವನ್ನು 
ಶಿಕ್ಷಣ ಸಂಸ್ಥೆಯ ನಯವು ದು ಕರೆಯುವುದ 2 ಗ್ರಂಥಪಾಲರ ಮತ್ತು ಶಿಕ್ಷಣತಜ್ಞರ ಅನೇಕ 
ಬರಹಗಳಲ್ಲಿ ಕಾಣುತ್ತೇವೆ. ವಿಶ್ವವಿದ್ಯಾ ನಿಲಯಗಳು ಜ್ಲಾನಪ್ರಸಾರ, ಸಂಶೋಧನ ಮತ್ತು ಪ್ರಕಟನ 
ಕಾರ್ಯಗಳನು ನಿರ್ವಹಿ ಬೇಕೆಂದೂ ವಿಶ್ವವಿದ್ಯಾ ನಿಲಯ ಗಂಥಾಲಯಗಳು . ಪ್ರಕಟಿತ ಜ್ಞಾನ 

ಸ್‌ ಗಿ 


ಗಳಾಗಿರಬೇ ಕೆಂದೂ ವಿದ್ಧಾ ೦ಸರು ಅಭಿಪ್ರಾಯಪಡುತ್ತಾರೆ. ಗ್ರಂಥಾಲಯ 
ಶ್ರವನ್ನು ನಿರ್ಲಕ್ಷಿಸ ಸುವುದರಿಂದ. ಉನ್ನತ ಶಿಕ್ಷಣ ಮತ್ತು ಸಂಶೋಧನ ಕಾರ್ಯ 
ಗಳು ಕುಂಠಿತಗೊಳು ತ ವೆ ಎಂದು ಅನೇಕ ಆಯೋಗಗಳು ಒತ್ತಿ ಹೇಳಿವೆ. ಭಾರತದಲ್ಲಿ ಈ ವರೆಗೆ 
ಣನ್ನತ ಶಿಕ್ಷಣವನ್ನು ಕುರಿತು ನೇಮಕವಾದ ಆಯೋಗಗಳ ವರದಿಗಳಲ್ಲಿ ಗ್ರಂಥಾಲಯವನ್ನು ಕುರಿತ 
ಸಲಹೆಗಳ ಪರಿಶೀಲನೆ ಈ ಲೇಖನದಲ್ಲಿದೆ. ೧೮೮೨ರ ಹಂಟರ್‌ ಆಯೋಗದ ವರದಿಯಿಂದ ಹಿಡಿದು 
ಇತ್ತೀಚಿನ ಕೊಠಾರಿ ಆಯೋಗದ (೧೯ ೬೪-೬೬) ವರದಿಯ ತನಕ ಈ ಸಮೀಕ್ಷೆ ವ್ಯಾಪಿಸಿದೆ. 
ಭಾರತದಲ್ಲಿ ಆಧುನಿಕ ಉನ್ನತ ಶಿಕ್ಷಣಕ್ಕೆ ಸರ್‌ ಚಾರ್‌ ಸ್‌ ವೂಡ್‌ ಅವ ವರ ವರದಿಯೆ ಬುನಾದಿ 
ಎಂದು ಡೊಂಗರ್ಕೇರಿ1ಯವರು ಅಭಿಪ್ರಾಯ ಪಡುತ್ತಾರೆ. ಲ್ಲಿ ಇವರು ಈಸ್ಟ್‌ ಇಂಡಿಯಾ 
ಕಂಪನಿಯ ನಿರ್ದೇಶಕ ಮಂಡಳಿಗೆ ಸಲ್ಲಿಸಿದ ವರದಿಯಲ್ಲಿ ಪ್ರಾಥಮಿಕ ಶಾಲೆಗಳಿಂದ ಪ್ರಾರಂಭಗೊಂಡ, 
ವಿಶ್ವವಿದ್ಯಾನಿಲಯಗಳ ವರೆಗಿನ ಶಿಕಣ ಕೇಂದ್ರಗಳನ್ನು ಭಾರತದಲ್ಲಿ ಸ್ಥಾಪಿಸಬೇಕೆಂಬ ಶಿಫಾರಸು 
ಬಹು ಮುಖ ವಾದದ್ದು. ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್‌ ಸರಕಾ ಕ್ಕೆ ಇಲ್ಲಿ ಉನ್ನತ ಶಿಕ್ಷಣ ಕೇಂದ್ರ 


ಗೆಳ ಸ್ವಾಪನೆಯ ಆವಶ್ಯಕತೆ ಕುರಿತು ಮನದಟ್ಟು ಮಾಡಿದ್ದು 


ಹೇಳುತ್ತಾರೆ ೪ ಈ ವರದಿ ಫಲಪ್ರದವಾದದ್ದು ೧೮೫೭ರಲ್ಲಿ. 
ಮೂರು ವಿಶ್ವ ದ್ಯಾನಿಲಯಗಳ ಳು-ಕಲ್ಕತ್ತಾ, ಮುಂಬೈ ಮತ್ತು 
೫೬೪ ಅ ಮೊತರ ಇಪ್ಪತ್ತೈದು ವರುಷಗಳ ವರೆಗೆ ರಾಷ್ಟ್ರದ 
ಗಳನ್ನು ಈ ಮೂರೇ ವಿಶ್ವ ವಿದ್ಯಾನಿಲಯಗಳು ಪೂರೈಸುತ್ತಿದ್ದು ವ್ದ 
ಕಲ್ಕತ್ತಾ ವಿಶ (ವಿದ್ಯಾನಿಲಯ ಇಡೀ ಉತ್ತರ ಭಾರ —ಪೊಃ 
ಪಂಜಾಬಿನ ವರೆಗೆ--ವ್ಯಾಪ್ತಿ, ಹೊಂದಿ ಉನ್ನತ ವ್ಯಾಸಂಗದ ಬಗ್ಗೆ ಜನತೆಯಲ್ಲಿ ಆಸಕ್ತಿ 


ಸ 
[<4 
ಈ 
2 
ಟ್ರ ಊ( 
ಸ್‌ 
ಸನ 
೫x೩ 
೪ 
ಎ 
೧ 
ತ್ತ 
CL 
೬ 
[ON 


ಗು 
| 

3, 
ಸ 
೭6 
೮ 
J 
o 
ಐ 
ತ್ತ 
6° 
[ಪಿ) 
ತ್ರಿ 
81 « 
ಈ 
ತೆ 
(ಈ) 
ತ್ರಿ 


1 Dongerkery (SR): Universities in India (In Commonwealth 


universities year book) 1969. p 1638 
2 India, University Education Commission, 1948-49 


(Chairman: S. Radhakrishnan): Report, vol. 1. ಐ. 16 


೬೦ ಮಾನವಿಕ ಕರ್ಣಾಟಕ 


ಕಾಲೇಜು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಮಿತಿಮೀರಿದ್ದರಿಂದಲೂ ಹೊಸ ವಿಶ್ವವಿದ್ಯಾನಿಲಯಗಳ ' 


ಸ್ಥಾಪನೆಯ ಆವಶ್ಯಕತೆ ಆಗಿನ ಭಾರತ ಸರಕಾರಕ್ಕೆ ಅನಿವಾರ್ಯವಾಯಿತು. ಕಲ್ಕತ್ತಾ ವಿಶ್ವವಿದ್ಯಾನಿಲಯದ 
ವ್ಯಾಪ್ತಿಯನ್ನು ಮೊಟಕುಗೊಳಿಸಿ ೧೮೮೨ರಲ್ಲಿ ಲಾಹೋರ್‌ನಲ್ಲಿ ಪಂಜಾಬ್‌ ವಿಶ್ವವಿದ್ಕಾನಿಲಯವನ್ನೂ 


(ಈಗ ಇದು ಪಾಕಿಸ್ತಾನದಲ್ಲಿದೆ), ೧೮೮೭ರಲ್ಲಿ ಅಲಹಾಬಾದ್‌ ವಿಶ್ವವಿದ್ಯಾನಿಲಯವನ್ನೂ ಸ್ಥಾಪಿಸ ' 


ಇಪ್ಪತ್ತನೆಯ ಶತಕದ ಪ್ರಾರಂಭದ ವರೆಗೆ ಈ ವಿಶ್ವವಿದ್ಯಾನಿಲಯಗಳು ನಿರ್ವಹಿಸಿದ ಕಾರ್ಯ 
ವಿಧಾನಗಳು ತೃಪ್ತಿಕರವಾಗಿರಲಿಲ್ಲವೆಂಬ ಮಾತಿದೆ. ದೇಶಾದ್ಯಂತ ಅಲ್ಲಲ್ಲಿ ಹರಡಿಕೊಂಡಿರುವ ಕಾಲೇಜು 
ಗಳಿಗೆ ಅಫಿಲಿಯೇಷನ್‌ ನೀಡುವುದು, ಪಠ್ಯಕ್ರಮವನ್ನು ನಿಯಮಿಸುವುದು, ಪರೀಕ್ಷೆಗಳನ್ನು ನಡೆಸುವುದು 
ಮತ್ತು ಪದವೀದಾನ ಸಮಾರಂಭಗಳನ್ನು ಏರ್ಪಡಿಸುವುದು-ಇವೇ ಆ ಐದು ವಿಶ್ವವಿದ್ಯಾನಿಲಯಗಳ 


ಕಾರ್ಯ ವಿಧಾನಗಳೆಂದು ಲಿಯೋನಾರ್ಡ್‌ ಆಲ್‌ಸ್ಪನ್‌ತ ಹೇಳಿದ್ದಾರೆ. ಸಾಮಾನ್ಯವಾಗಿ ಆಧುನಿಕ 


ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಈಗ ಕಾಣುತ್ತಿ 
ಇ 


ತ್ರಿರುವ ಬೋಧನ, ಸಂಶೋಧನ ಮತು. ಪ್ರಕಟಣ 
ಕಾರ್ಯಗಳು ಆ ಐದು ವಿಶ್ವವಿದ್ಯಾನಿಲಯಗಳ ಪರಿವಿಡಿಯಲ್ಲಿದ್ದಂತೆಯೇ ಕಾಣುವುದಿಲ್ಲ. ಬೋಧನೆ 
ಯೆಲ್ಲಾ ಕಾಲೇಜು ಮಟ್ಟದಲ್ಲೇ ನಡೆಯುತ್ತಿತ್ತು. ಆದ್ದರಿಂದಲೇ ಈ ವಿಶ್ವವಿದ್ಯಾನಿಲಯಗಳಿಗೆ ತಮ್ಮವೇ 
ಆದ ಕೇಂದ್ರ ಗ್ರಂಥಾಲಯಗಳ ಆವಶ್ಯಕತೆ ಇದ ಂತಿರಲಿಲ್ಲ. 
ಭಾರತದಲ್ಲಿ ಸ್ಲಾಪಿತವಾದ ಮೊದಲ ಮೂರು ವಿಶ್ಲವಿದ್ಧಾನಿಲಯಗಳಿಗೆ ಲಂಡನ್‌ ವಿಶ್ವವಿದ್ಯಾ 
ನಿಲಯವೇ ಮಾದರಿಯಾಗಿತ್ತು. ಪಾ ವಿದ್ಯಾನಿಲಯ ಕೇವಲ ಅಆಫಿಲಿ 
ಯೇಟಿಂಗ್‌ ವಿಶ್ವವಿದ್ಯಾನಿಲಯವಾಗಿತ್ತು ಸ್ಮರಿಸಿಕೊಳ್ಳಬಹುದು. ಆನಂತರದ 
ಶಿ ರು ಬೋಧನೆ ಮತ್ತು ಸಂಶೋಧನೆಗಳಿಂದ ದೂರವಿರುವ 
ಮತ್ತು ಕೇವಲ ಅಫಿಲಿಯೇಷನ್‌ ನೀಡುವ ವಿಶ್ವವಿದ್ಯಾನಿಲಯಗಳ ಲೋಪದೋಷಗಳನ್ನು ಎತ್ತಿ 
ತೋರಿಸುತ್ತ ಬಂದರು. ಈ ದೋಷಗಳಿಂದ ವಿಮುಕ್ತಿ ಪಡೆಯಲು ಲಂಡನ್‌ ವಿಶ್ವವಿದ್ಯಾನಿಲಯ ತನ್ನ 
ಕಾರ್ಯಕ್ರಮಗಳಲ್ಲಿ ಸುಧಾರಣೆಗಳನ್ನು ಮಾಡಿ ಅಫಿಲಿಯೇಷನ್‌, ಜೊತೆಗೆ ಬೋಧನೆ ಮತ್ತು ಸಂಶೋಧನೆ 
ಗಳನ್ನು ಅನುಷ್ಠಾನಕ್ಕೆ ತರಲಾರಂಭಿಸಿತು.4 ಭಾರತೀಯ ವಿಶ್ವವಿದ್ಯಾನಿಲಯಗಳು ಮಾತ್ರ ಬಹಳ 
ಕಾಲದ ವರೆಗೆ ಈ ಎಲ್ಲಾ ಪ್ರಗತಿಪರ ಸುಧಾರಣೆಗಳಿಂದ ದೂರವಿದ್ದುದು ದುರದೃಷ್ಟಕರ. ಒಟ್ಟಿನಲ್ಲಿ 
ಹೇಳುವುದಾದರೆ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಬ್ರಿಟಿಷ್‌ ಶಿಕ್ಷಣ ಪದ್ಧತಿಯ ಅನುಕರಣೆ ಮಾತ್ರ. 
ಈ ಅನುಕರಣೆಯಲ್ಲಿ ಆಗುತ್ತಿದ್ದ ಕಾಲವಿಳಂಬವೂ ಅಗಾಧ. ಶಿಕ್ಷಣ ವಿಧಾನದ ಬಗ್ಗೆ ಇಂಗ್ಲೆಂಡಿನಲ್ಲಿ 
ಆಗುತ್ತಿದ್ದ ನವ್ಯಪ್ರಯೋಗಗಳು ಹಾಗೂ ಸುಧಾರಣೆಗಳು ಭಾರತದಲ್ಲಿ ಅನುಷ್ಠಾನಕ್ಕೆ ಬರಬೇಕಾದರೆ 
ಅನೇಕ ದಶಕಗಳೇ ಉರುಳುತ್ತಿದ್ದುವು. ಗ್ರಂಥಾಲಯ ಕ್ಷೇತ್ರದಲ್ಲಿ ಈ ಕಾಲವಿಳಂಬ ಇನ್ನೂ ಹೆಚ್ಚು. 
ಈ ಶತಕದ ಪ್ರಾರಂಭದವರೆಗೆ ಭಾರತದ ಯಾವ ವಿಶ್ವವಿದಾನಿಲಯದಲ್ಲೂ ಬೋಧನೆ ಮತ್ತು 
ಸಂಶೋಧನೆಗಳು ನಡೆಯುತ್ತಿರಲಿಲ್ಲವೆಂದೂ ಬೋಧನ ಕಾರ್ಯ ಮಾತ್ರ ಕಾಲೇಜುಗಳಲ್ಲಿ ನಡೆಯು 
ತ್ತಿತ್ತೆಂದೂ ಈ ಕಾಣಗಳಿಂದಲೇ ಯಾವ ವಿಶ್ವವಿದ್ಯಾನಿಲಯಕ್ಕೂ ತನ್ನದೇ ಆದ ಪ್ರತ್ಯೇಕ ಗ್ರಂಥಾಲಯದ 
ಆವಶ್ಯಕತೆ ಇದ್ದಿರಲಿಲ್ಲವೆಂದೂ ಈ ಹಿಂದೆಯೇ ಹೇಳಿದೆ. ಆದೂ ಮೊದಲ ಗ್ರಂಥಾಲಯವನ್ನು 


೦ಬುದನ್ನು ನಾವು ಇಲ್ಲಿ 


4 ₹ 1 


3. Alston (Leodard): Education and Citizenship in India, 
London, Longmans, 1910, p. 24 
ಕ Sharma (OP) : History of the Development of University 
Libraries in India. Indian Librarian, vol. 19, 1964-65, p. 131 


> Khurshid (Anis): Growth of Libraries in India. Inter- 
natioral Library Review, vol. 4, 1972, p. 30 


Shek AE idk! bs CRA 


PY 
k: 
3 
Kk 
ಇ 


ಭಾರತದಲ್ಲಿ ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳು ೬೧ 


ಸ್ಥಾಪಿಸಿದ ಶ್ರೇಯಸ್ಸು ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲುತ್ತದೆ. ೧೮೭೩ರಲ್ಲಿ ಒಂದು ಪುಟ್ಟ ಗ್ರಂಥಾ- 
ಲಯವನ್ನು ಪ್ರಾರಂಭಿಸಿದ ಈ ವಿಶ್ವವಿದ್ಯಾನಿಲಯ ಅದರ ವಾರ್ಷಿಕ ವೆಚ್ಚಕ್ಕೆಂದು ರೂ. ೬೦೦೦ 
ನಿಗದಿ ಮಾಡಿತ್ತು. ಇಷ್ಟು ಅಲ್ಪ ಮೊತ್ತದ ಧನಸಂಪನ್ಮೂಲವಿರುವ ಈ ಗ್ರಂಥಾಲಯಕ್ಕೆ ಪ್ರತ್ಯೇಕ 
ಕಟ್ಟಡ ಮತ್ತು ಪರಿಣತ ಸಿಬ್ಬಂದಿಯ ಅವಶ್ಯಕತೆಯೆಲ್ಲಿಂದ ಬರಬೇಕು? ಮೊದಲ ನಲವತ್ತು ವರುಷ 
ಗಳ ಸುದೀರ್ಥ ಅವಧಿಯಲ್ಲಿ ಈ ಗ್ರಂಥಾಲಯವನ್ನು ಸೆನೆಟ್‌ ಹಾಲಿನ ಒಂದು ಭಾಗದಲ್ಲಿ ನಡೆಸಲಾಗು 
ತ್ತಿತ್ತು. ಒಂದು ಪ್ರತ್ಯೇಕ ಕಟ್ಟಡಕ್ಕಾಗಿ ಈ ಗ್ರಂಥಾಲಯ ೧೯೧೨ರ ವರೆಗೆ ಕಾಯಬೇಕಾಯಿತು. 
ಈ ಕಟ್ಟಡದ ನಿರ್ಮಾಣ ಕೂಡ . ಜೈ ಕಿಷನ್‌ ಮುಖರ್ಜಿ, ಇಷನ್‌ ಚಂದ್ರಬೋಸ್‌, ಮತ್ತು 
ದರ್ಭಾಂಗದ ಮಹಾರಾಜರಿಂದ ದೊರೆತ ಧನಸಹಾಯಗಳಿಂದ ಸಾಧ್ಯವಾಯಿತು. 

ಮುಂಬೈ ವಿಶ್ವವಿದ್ಯಾನಿಲಯ ಗ್ರಂಥಾಲಯದ ಉಗಮ ಕಲ್ಕತ್ತದ್ದ ಕ್ಕಿಂತ ಭಿನ್ನವಾಗೇನೂ 
ಇರಲಿಲ್ಲ. ಮುಂಬೈನ ಶ್ರೀಮಂತ ವರ್ತಕ ಪ್ರೇಮಚಂದ್‌ ರಾಯ್‌ಚಂದ್‌ ಎಂಬವರ ಧನಸಹಾಯ 
ದಿಂದ ೧೮೭೮ರಲ್ಲಿ ಗ್ರಂಥಾಲಯದ ಕಟ್ಟಡವನ್ನು ನಿರ್ಮಿಸಲಾಯಿತು. ೧೮೭೯ರಲ್ಲಿ ಭಾರತ ಸರಕಾರ 
 ದಾನವಾಗಿತ್ತ ಸಣ್ಣ ಗ್ರಂಥ ಸಂಗ್ರಹದಿಂದ ಈ ಕಟ್ಟಡದಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸಲಾಯಿತು. 

ಮದ್ರಾಸ್‌ ವಿಶ್ವವಿದ್ಯಾನಿಲಯಕ್ಕೆ ಅದು ಸ್ಥಾಪನೆಯಾದ ಅರ್ಧ ಶತಮಾನದ ವರೆಗೆ ಗ್ರಂಥಾ- 
ಲಯವೇ ಇರಲಿಲ್ಲ. ಗ್ರಿಫಿತ್‌ ಎಂಬವರ ದಾನ ಮತ್ತು ಭಾರತ ಸರಕಾರದ ಧನ ಸಹಾಯದಿಂದ ಈ 
ಗ್ರಂಥಾಲಯವನ್ನು ೧೯೧೦ರಲ್ಲಿ ಪ್ರಾರಂಭಿಸಲಾಯಿತು. ಇದಕ್ಕೆ ಮದ್ರಾಸ್‌ ಸರಕಾರದಿಂದ ಧನಸಹಾಯ 
ದೊರೆತದ್ದು ೧೯೧೪ರಿಂದೀಚೆಗೆ. ಇಷ್ಟೊಂದು ತಡವಾಗಿ ಸ್ವಾಪಿತವಾದರೂ ಈ ಗ್ರಂಥಾಲಯ 
೧೯೨೪ರಿಂದ ೧೯೪೫ರ ವರೆಗೆ ಭಾರತದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಗ್ರಂಥಾಲಯವೆಂಬ 
ಪ್ರಸಿದ್ಧಿಯನ್ನು ಪಡೆಯಿತು. ಈ ಅವಧಿಯಲ್ಲಿ ಇದರ ಉತ್ಕೃಷ್ಟ ಗ್ರಂಥ ಸಂಗ್ರಹಣೆ, ವಿತರಣೆ, 
ಸಂದರ್ಭ ಹಾಗೂ ಪ್ರಲೇಖನ ಸೇವೆಗಳನ್ನು ಮೀರಿಸುವ ಗ್ರಂಥಾಲಯಗಳು ಭಾರತದಲ್ಲಿರಲಿಲ್ಲವೆಂದೇ 
ಹೇಳಬಹುದು. ಈ ಅವಧಿಯಲ್ಲಿ ಇದರ ಮೇಲ್ವಿಚಾರಕರಾಗಿದ್ದ ಡಾ. ಎಸ್‌. ಆರ್‌. ರಂಗನಾಥನ್‌ 
ಅವರ ನೇತೃತ್ವವೇ ಇದರ ಶ್ರೇಯಸ್ಸಿಗೆ ಕಾರಣ. ಭಾರತದ ಇತರ ಗ್ರಂಥಾಲಯಗಳಿಗೆ ಇದು 
ಮಾದರಿಯಾಗಿತ್ತಲ್ಲದೆ ಡಾ. ರಂಗನಾಥನ್‌ ಅವರು ನಿರ್ಮಿಸಿದ ಗ್ರ ಂಥಾಲಯಶಾಸ್ತ್ರದ ಬೃಹತ್‌ 
ಸಾಹಿತ್ಯಕ್ಕೆ ಪ್ರಯೋಗಶಾಲೆಯಾಗಿತ್ತು. 

ಉನ್ನತ ಶಿಕ್ಷಣದಲ್ಲಿ ಗ್ರಂಥಾಲಯಗಳ ಪಾತ್ರ ಹಿರಿದೆಂದೂ ಗ್ರಂಥಾಲಯಗಳ ಬಗ್ಗೆ ಉಪೇಕ್ಷೆ 
ಸಲ್ಲದೆಂದೂ ಅನೇಕ ಶಿಕ್ಷಣತಜ್ಞರು ಹಾಗೂ ಆಯೋಗಗಳು ಹೇಳುತ್ತಾ ಬಂದಿವೆ. ೧೮೮೨ರಷ್ಟು 
ಹಿಂದೆಯೇ ಹಂಟರ್‌ ಆಯೋಗ ಇಂತಹ ಒಂದು ಮಹತ್ವದ ಸಲಹೆಯನ್ನು ಮಾಡಿತು.. ೧೮೫೪ರ 
ಪೂಡ್‌ ವರದಿಯ ಪರಿಣಾಮವೇನಾಯಿತು ಮತ್ತು ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕಿಳಿದಿದೆ 
ಎಂಬುದನ್ನು ಪರಿಶೀಲಿಸಿ ವರದಿ ಮಾಡಲು ಭಾರತ ಸರಕಾರ ೧೮೮೨ರಲ್ಲಿ ಡಬ್ಲ್ಯೂ. ಡಬ್ಲೂ. 
ಹಂಟರ್‌ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ನೇಮಿಸಿತು. ಹಂಟರ್‌ ಆಯೋಗ ಆಗಿನ 
ಕಾಲೇಜು ಶಿಕ್ಷಣ ವಿಧಾನ, ಶಿಕ್ಷಣ ಶುಲ್ಕ, ವಿದ್ಯಾರ್ಥಿಗಳ ಹಾಜರಿ, ಅವರ ವಾಚನಾಭಿರುಚಿ ಮೊದಲಾದ 
ವಿಷಯಗಳ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ಸಂಗ್ರಹಿಸಿತು. ಈ ಮಾಹಿತಿಯ ಆಧಾರದ ಮೇಲೆ 
ಆಗ್ಗೆ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳು ನಡೆಸುತ್ತಿದ್ದ ಗ್ರಂಥಾಲಯಗಳ ಶೋಚನೀಯ ಪರಿಸ್ಥಿತಿ 
ಯನ್ನು ವಿವರಿಸಿ ಇಂತಹ ನ್ಯೂನತೆಗಳನ್ನು ಹೋಗಲಾಡಿಸಲು ಸರಕಾರ ಅವುಗಳಿಗೆ ವಿಶೇಷ ಧನ 
ಸಹಾಯವನ್ನು ನೀಡಬೇಕು ಎಂಬುದಾಗಿ ಸಲಹೆ ಮಾಡಿತು. ಉನ್ನತ ಶಿಕ್ಷಣದಲ್ಲಿ ಸುಸಜ್ಜಿತ ಗ್ರಂಥಾ 
ಲಯಗಳ ಆವಶ್ಯಕತೆಯನ್ನು” ಕುರಿತು ವಿವೇಚಿಸಿ ಸರಕಾರದ ಧನಸಹಾಯಕ್ಕೆ ಸಲಹೆ ಮಾಡಿದ 
ಭಾರತದ ಪ್ರಥಮ ಅಧಿಕೃತ ಆಯೋಗ ಇದೇ ಎಂದು ಹೇಳಬೇಕು. 

ಹಂಟರ್‌ ಆಯೋಗದ ವರದಿಯು ಕೇವಲ ಸಲಹೆಯಾಗಿ ಉಳಿಯಿತೇ ಹೊರತು ಅದರಿಂದ 
ಯಾವ ಉತ್ತಮ ಫಲಿತಾಂಶವೂ ಹೊರಬರಲಿಲ್ಲ. ಏಕೆಂದರೆ, ಈ ವರದಿಯ ಇಪತ್ತು ವರ್ಷಗಳ 
ಅನಂತರವೂ ಗ್ರಂಥಾಲಯಗಳ ಪರಿಸ್ಥಿತಿಯಲ್ಲಿ ಯಾವ ಪ್ರಗತಿಪರ ಬದಲಾವಣೆಗಳೂ ಆಗಲಿಲ್ಲ 
ಎಂಬುದನ್ನು ರ್ಯಾಲಿ ಸಮಿತಿಯ ವರದಿಯಲ್ಲಿ ನಾವು ಕಾಣಬಹುದಾಗಿದೆ. ೧೯೦೨ರಲ್ಲಿ ಸರ್‌ ಥಾಮಸ್‌ 


೬೨ ಮಾನವಿಕ ಕರ್ಣಾಟಕ 


) ಕತೆಯಲ್ಲಿ ನೇಮಿತವಾದ “ಭಾರತೀಯ ವಿಶ್ವವಿದ್ಯಾನಿಲಯಗಳ ಆಯೋಗ' ಅಂದು 
ಸ್ರಿತ್ವದಲ್ಲಿದ್ದ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳ ಕಡುಬಡತನದ ಸ್ಥಿತಿಗತಿಗಳನ್ನು ಈ ರೀತಿ ವಿವರಿ 
ಸಿದೆ: "ಈಗಿರುವ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದೇನೂ ಇಲ್ಲ. ಮದ್ರಾಸ್‌ ವಿ.ವಿ. 
ಗ್ರಂಥಾಲಯ ಸಂಪೂರ್ಣವಾಗಿ ನಿರ್ಪಕ್ಷಿಸಲ್ಪಟ್ಟಿದೆ. ಮುಂಬೈ ವಿ.ವಿ. ಗ್ರಂಥಾಲಯದಲ್ಲಿ ಪ್ರಾಚ್ಯ 
ವಿಷಯಗಳನ್ನು ಕುರಿತ ಉತ್ತಮ ಗ್ರಂಥ ಸಂಗ್ರಹವಿದೆ; ಆದರೆ, ಅದು ವಿದ್ಯಾರ್ಥಿಗಳಿಗೆ ದೊರಕು 
ವಂತಿಲ್ಲ. ಕಲ್ಕತ್ತಾ ವಿ.ವಿ.ದಲ್ಲಿಯೂ ಒಂದು ಗ್ರಂಥಾಲಯವಿದೆ; ಆದರೆ. ಅದು ಕೆಲವೇ ಜನರ ಸ್ವತ್ತಾಗಿದೆ. 
ಸಿಂಡಿಕೇಟಿನ ಪರವಾನಿಗೆ ಪಡೆದವರಿಗಷ್ಟೇ ಅದು ಸೇವೆ ಸಲ್ಲಿಸುತ್ತಿದೆ. ಲಾಹೋರ್‌ ವಿ.ವಿ.ದಲ್ಲಿ ಹೇಳಿಸಿ 
ಕೊಳ್ಳುವಂತಹ ಗ್ರಂಥಾಲಯವಿಲ್ಲ. ಅಲಹಾಬಾದ್‌ ವಿ.ವಿ.ದಲ್ಲಿ ಗ್ರಂಥಾಲಯವೆಂಬುದೇ ಇಲ್ಲ.”6 
ತೃಪ್ತಿಕರವಾದ ಧನಸಂಪನ್ಮೂಲಗಳಿಲ್ಲದೆ ಇದ್ದುದು ಗ್ರಂಥಾಲಯಗಳ ಆ ಪರಿಸ್ಥಿ ತಿಗೆ ಅನೇಕ 
ಕಾರಣಗಳಲ್ಲೊಂದಾಗಿತ್ತು. ಇಂತಹ ಸಂದರ್ಭದಲ್ಲಿ ಭಾರತದ ವಿಶ್ವವಿದ್ಯಾನಿಲಯಗಳು ಪಾಶ್ವಾ ತ್ಯೆ 
ದೇಶಗಳಲ್ಲಿನ ವಿಶ್ವವಿದ್ಯಾನಿಲಯಗಳಂತೆ ದೊಡ್ಡದೊಡ್ಡ ಗ್ರಂಥಾಲಯಗಳನ್ನು ಬೆಳಸಿ ಪೋಷಿಸುವುದು 
ದುಸ್ಸಾಧ್ಯವಾಗಿತ್ತು. ಆದರೂ ಪ್ರತಿನಿತ್ಯದ ಅಗತ್ಯಗಳನ್ನು ಒದಗಿಸಬಲ್ಲ ಗ್ರಂಥಗಳ ಕನಿಷ್ಠ ಸಂಗ್ರಹ 


ಆ 
ತ 


ವಾದರೂ ಇಲ್ಲಿಯ ಗ್ರಂಥಾಲಯಗಳಲ್ಲಿರಬೇಕೆಂಬ.ದು ರ್ಯಾಲಿ ಆಯೋಗದ ಆಶಯವಾಗಿತ್ತು. 
ಆದ್ದರಿಂದಲೇ ಪ್ರತಿಯೊಂದು ವಿಶ್ವವಿದ್ಯಾನಿಲಯಹಾಗೂ ಕಾಲೇಜು ತನ್ನದೇ ಪರಾಮರ್ಶನ 


ಸಂಗ್ರಹನ್ನಾದರೂ ಹೊಂದಿರಬೇಕೆಂದು ಈ ಆಯೋಗ ಸಲಹೆಮಾಡಿತು. ಅದರ ಇನ್ನೊಂದು ಸಲಹೆಯೂ 
ಗ್ರಂಥಾಲಯಗಳ ದೃಷ್ಟಿಯಿಂದ ಬಹು ಅಮೂಲ್ಯವಾದದ್ದಾಗಿದೆ. ಅದು ಹೀಗಿದೆ:“ವಿಶ್ವವಿದ್ಯಾನಿಲಯ 
ಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕಾಲೇಜುಗಳಿಗೆ ಅಫಿಲಿಯೇಷನ್‌ ನೀಡುವ ಮೊದಲು ಅಲ್ಲಿ 
ಸತ್ತಮ ಗ್ರಂಥ ಲಯಗಳಿವೆಯೆ? ಹಾಗೂ ಅಲ್ಲಿ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶವಿದೆಯೆ? 
ಎಂಬುದನ್ನು ಖಚಿತಪಡಿಸಿಕೊಂಡ ಅನಂತರವೇ ಅವುಗಳಿಗೆ ಅಫಿಲಿಯೇಷನ್‌ ನೀಡತಕ್ಕದ್ದು ದ್‌ 
ಸರ್‌ ಥಾಮಸ್‌ ರ್ಯಾಲಿಯವರು ಮೇಲಿನ ಸಲಹೆಗಳನ್ನೊಳಗೊಂಡ ತಮ್ಮ ವರದಿಯನ್ನು 
ಸಲ್ಲಿಸಿ ಇಲ್ಲಿಗೆ ಎಪ್ಪತ್ತೆರಡು ವರ್ಷಗಳು ಉರುಳಿದವು. ಆದರೂ ನಮ್ಮ ದೇಶದಲ್ಲಿ ಅವರು ನಿರೀಕ್ಷಿಸಿದ 
ಮಟ್ಟದ ಗ್ರಂಥಾಲಯಗಳ: ಎಷ್ಟು ಕಾಲೇಜುಗಳಲ್ಲಿವೆ? ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳೇ ನಿರ್ಲಕ್ಷಿ 
ಸಲ್ಪಟ್ಟಿರುವಾಗ ಕಾಲೇಜು ಗ್ರಂಥಾಲಯಗಳ ಬಗ್ಗೆ ಹೇಳುವುದೇನಿದೆ? ಹಂಟರ್‌ ವರದಿಗೆ ಹೋಲಿಸಿದರೆ 
ರಾಲಿ ವರದಿಗೆ ಸ್ನಲ ಹೆಚ್ಚಿ ನ ಮನ್ನಣೆ ದೊರೆಯಿತೆಂದೇ ಹೇಳಬೇಕು. ಹೇಗೆಂದರೆ, “೧೯೦೪ರ 
ದ್ಯಾನಿಲಯಗಳ ಶಾಸನ ರ್ಯಾಲಿ ಆಯೋಗದ ಶಿಫಾರಸುಗಳನ್ನನುಸರಿಸಿಯೇ ' 
ಸನ ಭಾರತೀಯ ವಿಶ್ವವಿದ್ಯಾನಿಲಯಗಳಿಗೆ ಹೆಚ್ಚಿನ ಸ್ವಾಯತ್ತೆಯನ್ನು ನೀಡಿ 
ಸ್ರ ದ್ದ ಐದು ವಿಶ್ವವಿದ್ಯಾನಿಲಯಗಳಲ್ಲಿಯೂ ಬೋಧನೆ ಹಾಗೂ ಸಂಶೋಧನೆಗಳನ್ನು 
ಪ್ರಾರಂಭಿಸಬೇಕೆಂದು ನಿಯಮಿಸಿತು. ಅಂದಿನಿಂದ ವಿಶ್ವವಿದ್ಯಾನಿಲಯಗಳ ಮತ್ತು ಗ್ರಂಥಾಲಯಗಳ 
ಸಿತಿ ಸುಧಾರಿಸಿರಬಹುದೆಂದು ನಂಬಿದವರಿಗೆ ನಿರಾಶೆಯಾಗುತ್ತದೆ. 
೧೮೮೭ರಿಂದ (ಅಲಹಬಾದ್‌ ವಿ.ವಿ.ದ ಸ್ಥಾಪನೆ) ೧೯೧೬ರ ವರೆಗಿನ ಅವಧಿಯಲ್ಲಿ ಭಾರತದಲ್ಲಿ 
ಒಂದು ವಿಶ್ವವಿದ್ಯಾನಿಲಯವೂ ಸ್ಟಾ ಪಿತವಾಗಲಿಲ್ಲ. ಈ ಮೂವತ್ತು ವರ್ಷಗಳ ಅವಧಿಯಲ್ಲಿ ಕಾಲೇಜು 
ಗಳ ಮತ್ತು ಅವುಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಮಾತ್ರ ಬಹಳವಾಗಿ ಬೆಳೆದಿದ್ದುವು.? ಈ ಐದು ವಿಶ್ವ 
ಐದ್ಯಾನಿಲಯಗಳ ವ್ಯಾಪ್ತಿಯಲ್ಲಿರುವ ಕಾಲೇಜುಗಳ ಸಂಖ್ಯೆಯನ್ನು ಮಿತಗೊಳಿಸುವ ಹಾಗೂ ಪ್ರತಿ 
ಜೃದಲ್ಲೊಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ನಿರ್ಣಯವೊಂದನ್ನು ೧೯೧೩ರಲ್ಲಿ ಭಾರತ 
ಸರಕಾರ ಮಾಡಿತು. ಹೀಗೆ ಸ್ಥಾಪಿಸಲಾಗುವ ವಿಶ್ವವಿದ್ಯಾನಿಲಯಗಳು ಬೋಧಕ ಹಾಗೂ ನಿವಾಸಿ 


ಶ್ವ 
ಶಾ 


* Quoted in Ibid., 7. 31 


| i Nurulla (Syed) and Naik:(JP): Students, History of Educa- 
tion in India, 1800-1965, Bombay, Macmillan, 1964. pp. 239-40. 


ಭಾರತದಲ್ಲಿ ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳು ೬ಡಿ 


(ರೆಸಿಡೆನ್ಸಿಯಲ್‌) ಆಗಿರಬೇಕೆಂಬ ಆ ನಿರ್ಣಯದ ಅಂಶ ಮಹತ್ವದ್ದು. ಅದಕ್ಕನುಗುಣವಾಗಿ 
ಢಾಕಾ, ಅಲಿಘರ್‌, ಬನಾರಸ್‌, ಪಾಟ್ನಾ, ನಾಗ್ಬುರ ಮತ್ತು. ಮೈಸೂರು ವಿಶ್ವ ವಿದ್ಯಾನಿಲಯಗಳು 
೧೯೧೬ರಲ್ಲಿ ಸ್ಥಾಪಿತವಾದುವು. ಇದರಿಂದ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳ ಸಂಖ್ಯೆ ಬೆಳೆಯಿತು. 
ಹಾಗೆಯೇ ಗ್ರಂಥಾಲಯಗಳ ಸಂಖ್ಯೆಯೂ ಬೆಳೆಯಿತು. ಆದರೆ ಅವುಗಳ ಅಭಿವೃದ್ಧಿ ಮಾತ್ರ ಆಗಲಿಲ್ಲ. 
ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಕಮಿಷನರ್‌ ಆಗಿದ್ದ ಷಾರ್ಪ್‌ ಎಂಬವರು ೧೯೧೨-೧೭ರ 
ಅವಧಿಯಲ್ಲಿ ಗ್ರಂಥಾಲಯಗಳ ಸ್ಥಿತಿಗತಿಗಳನ್ನು ಈ ರೀತಿ ವರ್ಣಿಸಿದ್ದಾರೆ: 


“ಬಹುಸಂಖ್ಯಾತ ಗ್ರಂಥಾಲಯಗಳಲ್ಲಿ ಇತ್ತೀಚಿನ ಗ್ರಂಥಸಂಗ್ರಹಗಳೇ ಇಲ್ಲ. ಪಾಟ್ನಾ 
ಕಾಲೇಜೊಂದರ ಗ್ರಂಥಾಲಯದ ವಾರ್ಷಿಕ ವೆಚ್ಚಕ್ಕೆ ಕೇವಲ ಒಂದು ಸಾವಿರ ರೂ. ನಿಗದಿ 
ಯಾಗಿದೆ. ಈ ಹಣ್ಣಯಾತಕ್ಕೂ ಸಾಲದು ಎಂದು ಅದರ ಪ್ರಿನ್ಸಿಪಾಲರು ಕೊರಗು 
ತ್ತಿದ್ದಾರೆ. ಶಾಲಾ ಗ್ರಂಥಾಲಯಗಳಂತೂ ಬಹು ದುರ್ಗತಿಯಲ್ಲಿವೆ. ಈ ಗಂಥಾಲಯ 
ಗಳಿಗೆ ಪುಸ್ತಕಗಳನ್ನು ಕೊಳ್ಳುವಾಗ ಅವುಗಳ ಆವಶ್ಯಕತೆ ಮತ್ತು ಶೈಕ್ಷಣಿಕ ಮೌಲ್ಯಗಳಿಗಿಂತ 
ಗಾತ್ರವನ್ನೆ ಆಧಾರವಾಗಿಟ್ಟುಕೊಂಡಂತೆ ಕಾಣುತ್ತದೆ. ಇನ್ನು ಕೆಲವು ಪುಸ್ತಕಗಳನ್ನು 
ಓದುಗರು ದಾನವಾಗಿ ಕೊಟ್ಟಿದ್ದಾರೆ. ದಾನವೆಂದ ಮೇಲೆ ಗೊತ್ತೇ ಇದೆ. ಅನುಪಯುಕ್ತವೂ 

ಹಳೆಯದೂ ಆಗಿರುತ್ತವೆ ಎಂದು ಬೇರೆ ಹೇಳಬೇಕಾಗಿಲ್ಲ.” 
೧೯೦೨ರ ರ್ಯಾಲಿ ಆಯೋಗದ ಅನಂತರ ನೇಮಕಗೊಂಡ ಅಧಿಕೃತ ಆಯೋಗವೆಂದರೆ “ಕಲ್ಕತ್ತಾ 
ವಿಶ್ವವಿದ್ಯಾನಿಲಯ ಆಯೋಗ.” ಇದನ್ನು ೧೯೧೭ರಲ್ಲಿ ಸರ್‌ ಮೈಕೇಲ್‌ ಸ್ಮಾಡ್ಗರ್‌ ಅವರ ಅಧಕ್ಷೆತೆ 
ಯಲ್ಲಿ ಭಾರತ ಸರಕಾರ ನೇಮಿಸಿತು. ಇದರ ವ್ಯಾಪ್ತಿ ಕೇವಲ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಸೀಮಿತ 
ವಾಗಿದ್ದರೂ ಈ ಆಯೆ ಗ ಮಾಡಿದ ಸಲಹೆಗಳು ಇತರ ವಿಶ್ವವಿದ್ಯಾನಿಲಯಗಳಿಗೂ ಅನ್ವಯ 
ವಾಗುವಂತಿದ್ದುವು. ಏಕೆಂದರೆ, ಭಾರತದಲ್ಲಿನ ಇತರ ವಿಶ್ವವಿದ್ಯಾನಿಲಯಗಳ ಸ್ಥಿತಿಗತಿಗಳು ಕಲ್ಕತ್ತಾ 
ದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ. ಆಗ ಅಸ್ತಿತ್ವದಲ್ಲಿದ್ದ ಮತ್ತು ಆನಂತರದ ಅವಧಿಯಲ್ಲಿ ಪ್ರಾರಂಭ 
ವಾದ ಅನೇಕ ವಿಶ್ವವಿದ್ಯಾನಿಲಯಗಳ ಶಾಸನ ಮತ್ತು ಆಡಳಿತವಿಧಾನದ ಮೇಲೆ ಈ ಆಯೋಗದ 
ವರದಿ ಪ್ರಭಾವವನ್ನು ಬೀರಿದೆ. ಆದರೆ ಗ್ರಂಥಾಲಯಗಳ ಸುಧಾರಣೆಯನ್ನು ಕುರಿತ ಸಲಹೆಗಳು 
ಮಾತ್ರ ಕೇವಲ ಸಲಹೆಗಳಾಗಿ ಉಳಿದದ್ದು ಶೋಚನೀಯ. ಈ ಆಯೋಗ ಮಾಡಿದ ಕೆಲವು ಸಲಹೆ 
ಗಳು ಈ ರೀತಿ ಇವೆ: “ಸುಗಮ ಹಾಗೂ ಸಮರ್ಪಕ ಬೋಧನೆ ಮತ್ತು ಸಂಶೋಧನೆಗೆ ಅಗತ್ಯವಾದ 
ಸಾಧನ ಸೌಲಭ್ಯಗಳನ್ನೊದಗಿಸುವುದು ವಿಶ್ವವಿದ್ಯಾನಿಲಯದ ಕರ್ತವ. ಇಂತಹ ಸೌಲಭ್ಯಗಳ ಸದುಪ 
ಯೋಗವನ್ನು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕೆಂದು ವಿಶ್ವವಿದ್ಯಾನಿಲಯ 
ನಿರೀಕ್ಷಿಸಬೇಕು...ತಜ್ಞರಿಂದ ನಿರ್ದೇಶಿಸಲ್ಪಟ್ಟಡುವ ಗ್ರಂಥಾಲಯ ಹಾಗೂ ಸಂಶೋಧನ ಕೇಂದ್ರ 
ಗಳ ಸಾಪನೆ ಸಮಂಜಸವೂ ಅನಿವಾರ್ಯವೂ ಆಗುತ್ತದೆ.”.10 ಗ್ರಂಥಾಲಯಗಳ ಅಭಿವೃದ್ಧಿ ಕುರಿತ 
ಈ ಆಯೋಗದ ಸಲಹೆಗಳು ಗ್ರಂಥಪಾಲರು ಮತ್ತು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೆ ಮಾರ್ಗ 
ದರ್ಶನ ಮಾಡಬಲ್ಲವಾಗಿದ್ದವು. ಗ್ರಂಥಪಾಲನ ಹೊಣೆಗಾರಿಕೆ, ಕಾರ್ಯನಿರ್ವಹಣೆ, ಕೇಂದ್ರ ಗ್ರಂಥಾಲಯ 
ಸ್ಥಾಪನೆ, ಕಾಲೇಜು ಮತ್ತು ಇತರ ಉಪಗ್ರಂಥಾಲಯಗಳ ಮಧ್ಯೆ ಗ್ರಂಥ ಸಂಗ್ರಹಣೆ ಮತ್ತು ವಿತರಣೆ 


ಸ್‌ Sharp (11) : Progress of Education in India, 1912-17. 
Seventh Quinquennfial Review. Calcutta, Govt. Press, 1918, vol. 1, 
pp. 28-29 


9 Dongerkery. Op. cit. p- 1638 | 
10 Calcutta University Commission, 1917-19 (Chairman ; 


Michael Sadler) : Report, Calcutta, Govt. Press, 1920, vol. 4, Pt. 
2, pp. 279-80 


೬೪ ಮಾನವಿಕ ಕರ್ಣಾಟಕ 


ಯಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರಗಳನ್ನು ಕುರಿತೂ ಈ ಆಯೋಗ ವಿವೇಚನೆ ನಡೆಸಿದೆ. 


ವಿಶ್ವವಿದ್ಯಾನಿಲಯದ ಗ್ರಂಥಪಾಲ ಶಿಕ್ಷಣತಜ್ಞನೂ ಗ್ರಂಥಾಲಯಶಾಸ್ತ್ರ ಪರಿಣತನೂ ಆಗಿರ 
ಬೇಕೆಂಬುದು ಆಯೋಗದ ಆಶಯವಾಗಿದೆ.11 

ಕಲ್ಕತ್ತಾ ವಾರ್ಸಿಟಿ ಆಯೋಗದ ವರದಿಯ ಅನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ವರೆಗಿನ 
ಮೂವತ್ತು ವರ್ಷಗಳ ಅವಧಿಯಲ್ಲಿ ಹಾರ್ಟೋಗ್‌ ಸಮಿತಿ (೧೯೨೯),ಪಂಜಾಬ್‌ ವಿಶ್ವವಿದ್ಯಾನಿಲಯ 
ಸಮಿತಿ(೧೯೩೩) ಮತ್ತು ಸಾರ್ಜಂಟ್‌ ಸಮಿತಿ (೧೯೪೪) ಇವು ಮುಖ್ಯವಾದವುಗಳು. ಇವುಗಳು 
ತಮ್ಮ ವರದಿಗಳಲ್ಲಿ ಗ್ರಂಥಾಲಯಗಳ ಸುಧಾರಣೆ ಮತ್ತು ಅಭಿವೃದ್ಧಿ ಕುರಿತಾದ ಗಮನೀಯ ಸಲಹೆ 
ಗಳನ್ನೇನೂ ಮಾಡಲಿಲ್ಲ. ಈ ಅವಧಿಯಲ್ಲಿ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಕ್ರಮೇಣ ಬೆಳೆದು ಭಾರತಕ್ಕೆ: 
ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಒಟ್ಟು ೨೦ ವಿಶ್ವವಿದ್ಯಾನಿಲಯಗಳಿದ್ದುವು. ೧೯೪೮-೪೯ರಲ್ಲಿ ಮತ್ತೆರಡು 
ವಿಶ್ವವಿದ್ಯಾನಿಲಯಗಳು ಜನ್ಮವೆತ್ತಿದುವು. ಇವೆಲ್ಲವುಗಳ ಸಮಗ್ರ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುವ 
ಸಲಹೆಗಳನ್ನೊಳಗೊಂಡ ವರದಿಯನ್ನು ಸಲ್ಲಿಸಬೇಕೆಂದು ಡಾ. ರಾಧಾಕೃಷ್ಣನ್‌ ಅವರ ಅಧ್ಯಕ್ಷತೆಯಲ್ಲಿ ' 
ಭಾರತ ಸರಕಾರ ಒಂದು ಆಯೋಗವನ್ನು ರಚಿಸಿತು. ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ (೧೯೪೮- 
೪೯) ಸ್ವತಂತ್ರ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ಕುರಿತು ವಿವೇಚಿಸಿದ ಮೊತ್ತಮೊದಲ ಆಯೋಗ 
ವಾಗಿದೆ. ಖ್ಯಾತ ಶಿಕ್ಷಣತಜ್ಞರೂ ಮಹಾನ್‌ ದಾರ್ಶನಿಕರೂ ಆದ ಡಾ. ರಾಧಾಕೃಷ್ಣನ್‌ ಅವರು 
ಸಲ್ಲಿಸಿದ ವರದಿಯಲ್ಲಿ ವಿಶ್ವವಿದ್ಯಾನಿಲಯಗಳ ಸುಧಾರಣೆಯ ಬಗ್ಗೆ ಪ್ರಶಂಶನೀಯ ಸಲಹೆಗಳಿವೆ. 
ಅಧ್ಯಾಪಕರಿಗೆ ಉತ್ತಮ ವೇತನ ಶ್ರೇಣಿ, ವಾರ್ಸಿಟಿ ಆಡಳಿತದಲ್ಲಿ ಅಧ್ಯಾಪಕರ ಸಕ್ರಿಯ ಪಾತ್ರ, ಪರೀಕ್ಷಾ 
ಪದ್ಧತಿಗಳ ಸುಧಾರಣೆ, ಸ್ನಾತಕೋತ್ತರ ಬೋಧನೆ ಮತ್ತು ಸಂಶೋಧನೆಗೆ ಆವಶ್ಯಕ ಸಲಕರಣೆ ಮತ್ತು 
ಕಟ್ಟಡಗಳ ಖರ್ಚಿಗೆ ಕೇಂದ್ರ ಸರಕಾರದ ಧನ ಸಹಾಯ, ಇತ್ಮಾದಿ ಗಮನೀಯ ಸಲಹೆಗಳನ್ನು ನೀಡಿತು. 
ಇವೆಲ್ಲವುಗಳನ್ನು ನಿರ್ದೇಶಿಸಲು ಶಾಶ್ವತವಾದ ಆಯೋಗವೊಂದನ್ನು ಭಾರತ ಸರಕಾರ ರಚಿಸಲು 
ಮಾಡಿದ ಸಲಹೆ ಮಹತ್ವದ್ದು. ಗಂಥಾಲಯಗಳ ಅಭಿವೃದ್ಧಿ ಕುರಿತಾದ ಸಲಹೆಗಳೂ ಪ್ರಶಂಶ 
ನೀಯವಾಗಿವೆ. 

ವಿಶ್ವವಿದ್ಧಾನಿಲಯದ 
ನಿರ್ವಹಿಸಬಹುದಾದ ಪಾತ್ರದ ಬಗ್ಗೆ ಈ ಹಿಂದೆಯೇ ಪ್ರಸ್ತಾಪಿಸಲಾಗಿದೆ. “ಗ್ರಂಥಾಲಯ ವಿಶ್ವ 
ಏದ್ಯಾನಿಲಯದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೃದಯದಂತಿರುತ್ತದೆ” ಎಂಬುದು ರಾಧಾಕೃಷ್ಣ ನ್‌ 
ಆಯೋಗದ ಅಭಿಪ್ರಾಯ. “ವೈಜ್ಞಾನಿಕ ಸಂಶೋಧನೆಗೆ ಪ್ರಯೋಗಶಾಲೆಯಷ್ಟೇ ಗ್ರಂಥಾಲಯದ 
ಆವಶ್ಯಕತೆ ಇದೆ. ಆದರೆ, ಮಾನವಿಕ ವಿಷಯಗಳ ಸಂಶೋಧನೆಯಲ್ಲಿ ಗ್ರಂಥಾಲಯವು “ಪ್ರಯೋಗ 
ಶಾಲೆ ಮತ್ತು ಗ್ರಂಥಾಲಯ' ಇವೆರಡರ ಪಾತ್ರವನ್ನೂ ನಿರ್ವಹಿಸುತ್ತದೆ” ಎಂಬುದು ಈ ಆಯೋಗದ 


ಸಮಿತಿಯ ಸಲಹೆಗಳನ್ನು ಕೂಡ ರಾಧಾಕೃಷ್ಣನ್‌ ಆಯೋಗ ಪರಿಶೀಲಿಸಿದ ಅಲ್ಲಿ ಉತ್ತಮ 
ದರ್ಜೆಯ ಬೋಧನೆ ಮತ್ತು ಸಂಶೋಧನೆಗೆ ಅತ್ಯಾವಶ್ಯಕವಾದ ಶಿಕ್ಷಕ ವರ್ಗಕ್ಕೆ ಮೊದಲ ಸಾನ 
ಮತ್ತು ಗ್ರಂಥಾಲಯಕ್ಕೆ ದ್ವಿತೀಯ ಸ್ಥಾನವನ್ನು ಕೊಟ್ಟಿರುವುದನ್ನು ಇದು ಗಮನಿಸಿದೆ.28...* 

ರಾಧಾಕೃಷ್ಣ ನ್‌ ಆಯೋಗ ಅನೇಕ ವಾರ್ಸಿಟಿ ಗ್ರಂಥಾಲಯಗಳ ಪರಿಸ್ಥಿ ತಿಯನ್ನು `ಶೋಚನೀಯ' 
ಎಂದು ಬಣ್ಣಿಸಿದೆ. ಗ್ರಂಥಾಲಯಗಳ ಅಭಿವೃದ್ಧಿ ಗೆ ಧನಸಹಾಯ ನೀಡುವಾಗ ಅನುಸರಿಸಬಹುದಾದ 
ಆರ್ಥಿಕ ಸೂತ್ರಗಳನ್ನು ನಿರೂಪಿಸುವುದರಲ್ಲಿ ಈ ಆಯೋಗವೇ ಮೊದಲನೆಯದು. ದೇಶ ವಿದೇಶಗಳ 


3೬ Jbid., p. 283 

12 India, University Education Commission, 1948-49 (Chair- 
man S. Radhakrishnan) : Report, vol. Ip 410 

13 Quoted in Ibid 


ಭಾರತದಲ್ಲಿ ವಿಶ್ವವಿದ್ಯಾನಿಲಯ ಗ್ಲಂಥಾಲಯಗಳು ೬೫ 


ಹಿರಿಯ ವಾರ್ಸಿಟಿ ಗ್ರಂಥಾಲಯಗಳ ವಾರ್ಷಿಕ ವೆಚ್ಚಗಳ ತೌಲನಿಕ ವಿಶ್ಲೇಷಣೆಯನ್ನು ಮಾಡಿದ 
ಈ ಆಯೋಗ ತನ್ನ ಸಲಹೆಯನ್ನು ಈ ರೀತಿ ಮಾಡಿದೆ: "ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳು ತಮ್ಮ 
ಒಟ್ಟು ವೆಚ್ಚದ ೬.೨೫% ರಷ್ಟನ್ನು ತಮ್ಮ ಗ್ರಂಥಾಲಯಗಳ ಬಗ್ಗೆ ವಿನಿಯೋಗಿಸುತ್ತವೆ. ಭಾರತದಲ್ಲಿ 
ಪ್ರಮುಖ ವಿಶ್ವವಿದ್ಯಾನಿಲಯಗಳು ಮಾತ್ರ ತಮ್ಮ ಒಟ್ಟು ವೆಚ್ಚದಲ್ಲಿ ೨.೭%ರಿಂದ ೬.೨೫%(ರ ವರೆಗೆ 
ಗ್ರಂಥಾಲಯಗಳಿಗೆ ವಿನಿಯೋಗಿಸುತ್ತವೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು, ಕ್ರಮೇಣ 
ಹೆಚ್ಚುತ್ತಿರುವ ಪುಸ್ತಕ ಹಾಗೂ ನಿಯತಕಾಲಿಕಗಳ ಬೆಲೆಗಳನ್ನು ಪರಿಗಣಿಸಿದರೆ ಪ್ರತಿ ವಿಶ್ವವಿದ್ಯಾ 
ನಿಲಯವೂ ಗ್ರಂಥಾಲಯದ ಬಗ್ಗೆ ತನ್ನ ಒಟ್ಟು ವೆಚ್ಚದ ಶೇ. ೬.೨೫ರಷ್ಟನ್ನು ಇಲ್ಲವೆ ಪ್ರತಿ ವಿದ್ಯಾರ್ಥಿಗೆ 
ವರ್ಷಕ್ಕೆ ರೂ. ೪೦ರಂತೆ ಖರ್ಚು ಮಾಡಬೇಕು....ಭಾರತೀಯ ಸಾಹಿತ್ಯ, ಇತಿಹಾಸ, ದರ್ಶನಶಾಸ್ತ್ರ ಮೊದ 
ಲಾದ ವಿಷಯಗಳ ಅಧ್ಯಯನಕ್ಕೆ ಮೂಲವಸ್ತುಗಳೆನಿಸಿರುವ ಹಸ್ತಪ್ರತಿ ಮತ್ತು ವಿರಳಗ್ರಂಥಗಳನ್ನು 
ಸಂಗ್ರಹಿಸುವುದಕ್ಕೆ ವಿಶೇಷ ಧನಸಹಾಯವನ್ನು ಸರಕಾರ ನೀಡಬೇಕು”14 ಈ ಎಲ್ಲಾ ಸಲಹೆಗಳು 
ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದುವು ಎಂಬುದನ್ನು ಹೇಳುವುದು ಕಷ್ಟ. ಆದರೆ, “ಭಾರತೀಯ 
ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ' ಅಸ್ತಿತ್ವಕ್ಕೆ ಬರಲು ರಾಧಾಕೃಷ್ಣನ್‌ ಆಯೋಗದ 
ಸಲಹೆಗಳೇ ಕಾರಣವೆಂದು ಹೇಳಬಹುದು. 
ಭಾರತದ ಸಂಸತ್ತು ಅಂಗೀಕರಿಸಿದ “ವಿಶ್ವ ವಿದ್ಯಾನಿಲಯ ಧನಸಹಾಯ ಆಯೋಗ ಶಾಸನ, 
೧೯೫೬' ಎಂಬುದಕ್ಕೆ ಅನುಗುಣವಾಗಿ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಅಸ್ತಿತ್ವಕ್ಕೆ 
ಬಂತು. ಭಾರತ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕರಿಗೆ ಉತ್ತಮ ವೇತನ, ಕಟ್ಟಡಗಳಿಗೆ ಧನ 
ಸಹಾಯ, ಪರೀಕ್ಷೆ ಮತ್ತು ಶಿಕ್ಷಣ ವಿಧಾನಗಳನ್ನು ಸುಧಾರಿಸಲು ಸಲಹೆ, ಸಂಶೋಧನೆ ಮತ್ತು ಪ್ರಕಟಣೆ 
ಗಳಿಗೆ ವಿಶೇಷ ಧನ ಸಹಾಯ ಇವೇ ಮೊದಲಾದವುಗಳನ್ನು ತಾನು ಅಸ್ತಿತ್ವಕ್ಕೆ ಬಂದಂದಿನಿಂದ ನೀಡುತ್ತಾ 
ಬಂದಿದೆ. ಕೇವಲ ವಿಶ್ವವಿದ್ಯಾನಿಲಯಗಳಿಗೆ ಸೀಮಿತವಾಗಿರದ ಇದರ ಪೋಷಣೆ ಕಾಲೇಜುಗಳಿಗೂ 
ವ್ಯಾಪಿಸಿದೆ. ಗ್ರಂಥಾಲಯ ಕ್ಷೇತ್ರವನ್ನೂ ಇದು ನಿರ್ಲಕ್ಷಿಸಿಲ್ಲ. ಗ್ರಂಥಪಾಲರ ತರಬೇತಿಗಾಗಿ ಸ್ನಾತಕೋತ್ತರ 
ಕೇಂದ್ರಗಳನ್ನು ತೆರೆಯುವುದರಲ್ಲೂ ಗ್ರಂಥಾಲಯ ಕಟ್ಟಡ, ಸಿಬ್ಬಂದಿ, ಗ್ರಂಥಸಂಗ್ರಹಣೆ ಇವೇ ಮೊದ 
ಲಾದವುಗಳ ಬಗ್ಗೆಯೂ ಧನ ಸಹಾಯ ಮಾಡುತ್ತಾ ಬಂದಿದೆ. ಗ್ರಂಥಾಲಯಗಳಿಗೆ ತಾನು ನೀಡುವ ಧನ 
ಸಹಾಯದ ರೂಪರೇಷೆಗಳನ್ನು ಪರಿಶೀಲಿಸಿ ಸಲಹೆಗಳನ್ನು ನೀಡಲು ಡಾ. ಎಸ್‌. ಆರ್‌. ರಂಗನಾಥನ್‌ 


ನೀ ಇಷ್ಟಿ ದಂ (ಗ್‌ 


ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ೧೯೫೮ರಲ್ಲಿ ನೇಮಿಸಿತ್ತು. ಈ ಸಮಿತಿ ೧೯೫ ರಲ್ಲಿ 

ಒಂದು ವಿಚಾರಸಂಕಿರಣವನ್ನೇರ್ಪಡಿಸಿ ಅದರಲ್ಲಿ ಕಟ್ಟಡ, ಸಲಕರಣೆ, ಸಿಬ್ಬಂದಿ, ಗ್ರಂಥ ಸಂಗ್ರಹ 

ಮೊದಲಾದ ಬಾಬುಗಳ ಬಗ್ಗೆ ಧನಸಹಾಯ ಆಯೋಗ ಸ 

ಕೂಲಂಕಷವಾಗಿ ಪರಿಶೀಲಿಸಲಾಯಿತು. ಅನಂತರ ಸಲ್ಲಿಸಿದ ಈ ಸಮಿತಿಯ ವರದಿಯನ್ನು15 ಧನ 
ಣ 


2 
(6 
BU 
| 
ದ 
fof 
ps 
(6 
ಟ್ಟ 
3 
ತ 
ಸ 
೯ 


ಸಹಾಯ ಆಯೋಗ ಅನುಮೋದಿಸಿದೆ. ಆ ಸಲಹೆಗಳಿ 
ವನ್ನು ನೀಡುತ್ತಾ ಬಂದಿದೆ. 
ಹಡ ಇ pe) 
ರಂಗನಾಥನ್‌ ಸಮಿತಿಯ ಅನಂತರ ಗ್ರಂಥಾಲಯಗಳ ಅಭಿವೃದ್ದಿಯ ಬಗ್ಗ ಲಹೆಗಳನ್ನು 
ಇಲ್ಲಿ 
ನೀಡಿದ ಅಧಿಕೃತ ಆಯೋಗವೆಂದರೆ ಶಿಕ್ಷಣ ಆಯೋಗವೇ. ೧ 
ಷ ಇ ಪ್‌ ಮಿಯ ಇ - ಕ್‌ ಗಿಗಾ 9 Fa €೨ಏ೧ 
ಸರಕಾರ ಡಾ. ಡಿ.ಎಸ್‌. ಕೊಠಾರಿಯವರ ಅಧ್ಯಕ್ಷತೆಯಲ್ಲ ೧೬ ಜನ ಸದಸ್ಯರಿರುವ ಸ ಆಯೋಗ 
ವ ಎಮಿ 
ವನ್ನು ರಚಿಸಿತು. ಇದು ಕೊಠಾರಿ ಆಯೋಗವೆಂದೇ ಪ್ರ 
— ~~ 
ರಷ್ಲಾ ಮತ್ತು ಮತ್ತು ಜಪಾನ್‌. ದೇಶಗಳ ಶಿಕ್ಷಣತಜ್ಞರು ಈ ಸಮಿತಿಯಲ್ಲಿದ್ದುದು ಇದರ ವ್ಲೆಶಿಷ್ಟ್ಯ. 
ಶಿ ನ ಡಾ 


ಗಿ 
€ 
23 
ಸ 
ತೆ 
ದು 
[38 
ಡು 
[©] 
fe 
೧) 
ಟ್ಟ 
G 
ಳು 
© 
CHL 
ಕ 
2 
ಶ್ರ 


ಲ 
p ಈ ಆಧ್ಥಾಷ ಶ್‌. ನ್ನ ಅಗೆ ಪಂ ಕಿ 6! ಇಸಿ ಆಕೆಗೂ 
೧೯೬೬ರಲ್ಲಿ ಕೊಠಾರಿ ಆಯೋಗ ಏಕ್ಸಣ ಎತ್ತು ರಾಷ್ಟ್ರೀಯ ಅಭ ದ್ಧಿ ಎಂಬ ಶೀರ್ಷಿಕಯ 


1 70/4, ೧.111 
15 University Grants Commission, Library Committee, 1958 


(Chairman: 5 R Ranganathan): Report on University and College 
Libraries, New Delhi, UGC, 1965 


ಘೋ. 


೬೬ ಮಾನವಿಕ ಕರ್ಣಾಟಕ 


ತನ್ನ ವರದಿಯನ್ನು ಸರಕಾರಕ್ಕೆ ಸಲ್ಲಿಸಿತು. ಗ್ರಂಥಾಲಯಕ್ಕೆ ಅನ್ವಯವಾಗುವ ಅದರ ಸಲಹೆಗಳಲ್ಲಿ 
ಕೆಲವು ಮುಖ, )ವಾದವುಗಳನ್ನು ಇಲ್ಲಿ ಕೊಡಲಾಗಿದೆ: (೧) ಗ್ರಂಥಾಲಯ ಸಂಗ್ರಹಗಳು ಸಮರ್ಪಕವಾಗಿ 
ಉಪಯೋಗವಾಗುವ ರೀತಿಯಲ್ಲಿ ಅವುಗಳನ್ನು ಹೆಚ್ಚು ಗಂಟೆಗಳ ಕಾಲ ವರ್ಷದುದ್ದಕ್ಕೂ ಓದುಗರಿಗೆ ' 
ತೆರೆದಿಡಬೇಕು; (೨) ಗ್ರಂಥಾಲಯಗಳಿಗೆ ಅತ್ಯಾವಶ್ಯ ಕವಾದ ಗ್ರಂಥ ಸಂಗ್ರಹಣೆ, ಸಿಬ್ಬ ದ ಸಲಕರಣೆ; 
ಸ್ಥಳಾವಕಾಶ ಮೊದಲಾದ ವುಗಳ ನ್ನು ತೃಪ್ತಿಕರವಾಗಿ ಹೊಂದಿಲ್ಲದಿರುವ ಯಾವ ಕಾರು ಅಥ: 2 
ವಿಶ್ವ ವಿದ್ಯಾನಿಲಯದ ಸ್ಮಾಪನೆಗೆ ಅವಕಾಶ ಕೊಡಬಾರದು; (೩) ಇರುವ ಸಂಪನ್ಮೂಲಗಳ ಸಮಪ ಕ 
ಉಪಯೋಗ ಮತ್ತು ಹೊಸ ಗ್ರಂಥ ಸಂಗ್ರಹಣ ಕಾರ್ಯಗಳಲ್ಲಿ ಗ್ರಂಥಾಲಯ ಸಿಬ್ಬ ಂದಿ ಮತ್ತು 
ಅಧ್ಯಾಪಕ ವರ್ಗದವರ ನಡುವೆ ನಿಕಟ ಸಂಪರ್ಕ ಮತ್ತು ಸಹಕಾರವಿರಬೇಕು; (೪) ಸಂಶೋಧನೆಗಳಲ್ಲಿ 
ನೆರವಾಗಲು ಗ್ರಂಥಾಲಯಗಳು ಪ್ರಲೇಖನ ಕಾರ್ಯಗಳನ್ನು ಪ್ರಾರಂಭಿಸಬೇಕು; (೫) ಗ್ರಂಥಾಲಯ? 
ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವಾಗ ಅದರಲ್ಲಿ ವಿದ್ಯಾರ್ಥಿ ಮತ್ತು ಅಧ್ಯಾಪಕರು ಗ್ರಂಥಾಲಂ 
ವನ್ನು ಉಪ್‌ ಗ ಮಾಡಿಕೊಳ್ಳಲು ಸಾಧಕವಾಗುವ ಅಂಶಗಳನ್ನೊಳಗೊಂಡಿರಬೇಕು. 


ರಾಧಾಕೃಷ್ಣನ್‌ ಆಯೋಗದಂತೆ ಕೊಠಾರಿ ಆಯೋಗ ಕೂಡ ಗ್ರಂಥಾಲಯದ ಅಭಿವೃದ್ಧಿಯ: 
ಬಗ್ಗೆ ಆರ್ಥಿಕ ಸೂತ್ರಗಳನ್ನು ರೂಪಿಸಲು ಯತ್ನಿಸಿದೆ. ಈ ಆಯೋಗ ವರದಿ ತಯಾರಿಸುವ ವೇಳೆ 
ವಿಶ್ವ ವಿದ್ಯಾನಿಲಯಗಳ ಮತ್ತು ಗ್ರಂಥಾಲಯಗಳ ಮೇಲೆ ಧನ ಸಹಾಯ ಆಯೋಗದ ಆರ್ಥಿಕ ನೆರ 

ಪ್ರ ಭಾವ ಸ್ಪಷ್ಟವಾಗಿ ಕಾಣುವಂತಿತ್ತು. ೧೯೫೧-೫೨ರಲ್ಲಿ ವಿಶ್ವವಿದ್ಯಾನಿಲಯಗಳು ಸಾಮಾನ್ಯವಾಗಿ 
ತಮ್ಮ ಒಟ್ಟು ವೆಚ್ಚ ದಲ್ಲಿ ೧.೮೮೨ ರಷ್ಟನ್ನು ಸಂ ಬಗ್ಗೆ ಮಾಡಿದ್ದರೆ ಅದು ೧೯೬೦-೬೧ 
ರಲ್ಲಿ ಲ ೦ಕ್ಕೆ ಏರಿತು. ಈ ಹೆಚ್ಚಳದಲ್ಲಿ ಧನ ಸಹಾಯ ಆಯೋಗದ ನೆರವು ಸ್ಪಷ್ಟವಾಗಿ ಕಾಣುತ್ತದೆ. 
ಅದಕ್ಕನುಗುಣವಾಗಿಯೇ ಕೊಠಾರಿ ಆಯೋಗ ಈ ರೀತಿ ಸಲಹೆ ಮಾಡಿದೆ; “ಪ್ರತಿಯೊಂದು ವಿಶ್ವ 
ವಿದ್ಯಾನಿಲಯವೂ ತನ್ನ ಗ್ರಂಥಾಲಯದ ವೆಚ್ಚವನ ವನ್ನು ಪ್ರತಿ ವಿದಾ ರ್ಥಿಗೆ ರೂ. ೨೫ರಂತೆಯೂ ಪ್ರತಿ 
ಅಧ್ಯಾಪಕನಿಗೆ ರೂ. ೩೦೦ರಂತೆಯೂ ವ ಡಜೀೇಕು. 16 ಅಧ್ಯಾ ಪಕರ ಸಂಖೆಯನ್ನು ಗಣನೆಗೆ ತಗೆದು 
ಕೊಳ್ಳಬೇಕೆಂಬ ಈ ಸಲಹೆ ಹೆಚ್ಚು ವ್ಯಾಪಕವೆಂದೇ ಹೇಳಬೇಕು. ಇದರ ಜೊತೆಗೆ ಸಂಶೋಧಕರ 
ಸಂಖ್ಯೆಯೂ ಸೇರಿದ್ದರೆ ಇದು “ಇನ್ನೂ ವ್ಯಾಪಕವಾಗುತ್ತಿತ್ತು. ಅಂಥ ವ್ಯಾಪಕ ಸಲಹೆಯನ್ನೂ 
ರಂಗನಾಥನ್‌ ಸಮಿತಿಯ ವರದಿಯಲ್ಲಿ ನಾವು ಕಾಣಬಹುದು. 


16 India, Ministry of Education, Education Commission, 
1964-66 (Chairman: D S Kothari): Report on Education and 


National Development, Delhi, Manager of Publications, 1966, pp. 
287-8 


ಎಸ್‌. ವಿ. ಸ್ವರ್ಣಲತಾ 


ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ದಾಖಲೆಗಳು 


ಒಂದು ದೇಶ, ಜನಾಂಗ, ಸಮಾಜ, ಶಾಸ್ತ್ರ, ಕಲೆ ಮುಂತಾದವಕ್ಕೆ ಸಂಬಂಧಿಸಿದ ಘಟನೆಗಳನ್ನೂ ಅವಕ್ಕೆ 
ಕಾರಣವೆನಿಸಿದ ಪ್ರೇರಕಗಳನ್ನೂ ಗುರುತಿಸಿ, ಅವುಗಳಿಗಿರುವ ಸಂಬಂಧವನ್ನು ಕಾಲಪಟದ ಮೇಲೆ 
ಅಳವಡಿಸುವುದೇ ಇತಿಹಾಸ. ಇಂದಿನ ಮತ್ತು ಮುಂದಿನ ಪೀಳಿಗೆಯವರ ತಿಳಿವಳಿಕೆಗೂ ಆತ್ಮೋನ್ನತಿಗೂ 
ನೆರವಾಗಬಲ್ಲ ಇತಿಹಾಸವನ್ನು ಮೊಟ್ಟಮೊದಲು ಒಂದು ಪ್ರಜ್ಞಾಪೂರ್ವಕ ಕಲೆಯನ್ನಾಗಿ ಮಾಡಿದ 
ಕೀರ್ತಿ ಪ್ರಾಚೀನ ಗ್ರೀಕರಿಗೆ ಸಲ್ಲುತ್ತದೆ. ಗತಕಾಲದ ಘಟನೆಗಳನ್ನು ಸಾಕ್ಸ್ಯಾಧಾರಗಳ ಮೇಲೆ ಗುರುತಿಸಿ, 
ವಿಮರ್ಶಾತ್ಮಕವಾಗಿ ಅರ್ಥ ಕಲ್ಪಿಸಿ, ಕಾಲಾನುಕ್ರಮದಲ್ಲಿ ಸಮಂಜಸವಾಗಿ ಬರೆದು ಇತಿಹಾಸವನ್ನು 
ಪುನರ್ರಚಿಸುವಾಗ ಆಧಾರಗಳನ್ನು ಹುಡುಕಿ ಅವುಗಳ ಯಥಾರ್ಥತೆ ಮತ್ತು ನಿಷ್ಕೃಷ್ಟತೆಗಳ ಬಗ್ಗೆ 
ಖಚಿತಪಡಿಸಿಕೊಳ್ಳುವುದು ಬಹು ಮುಖ್ಯ ಅಂಶ. ಗತಕಾಲಕ್ಕೋ ಅಂದಿನ ಘಟನೆಗಳಿಗೋ ಸಂಬಂಧಿಸಿದ 
ಅವಶೇಷಗಳು (ಮೂಳೆ, ಶಿಲೆ, ಮರದ ಅಥವಾ ಮಡಕೆಯ ಚೂರು, ಉಪಕರಣ, ನಾಣ್ಯ ಇತ್ಯಾದಿ) 
ನೋಡಿದವರ ನೇರವಾದ ಹೇಳಿಕೆ, ಘಟನೆಗೆ ಸಂಬಂಧಿಸಿದ ನ್ನಾಯಾಲಯದ ತೀರ್ಪು, ಲಿಖಿತ ಶಾಸನ 
ಮುಂತಾದವು ಮೂಲಭೂತ ಸಾಕ್ಷ್ಯಾಧಾರಗಳು. ಘಟನೆ ನಡೆದ ಕಾಲದಲ್ಲಿ ಅಲ್ಲಿ ಇಲ್ಲದವರು ಇತರರಿಂದ 
ಕೇಳಿ ನೀಡಿರುವ ಹೇಳಿಕೆ. ಮಾಡಿರುವ ವರದಿ ಅಥವಾ ಟೀಕೆ, ಅವನ್ನು ಆಧಾರ ಮಾಡಿಕೊಂಡು ಬರೆ 

ವ ಪತ್ರಿಕೆಯ ಪ್ರಕಟನೆ, ಸಂಪಾದಕೀಯ ಲೇಖನ-ಇವೆಲ್ಲ ಗೌಣ ಆಧಾರಗಳು. ಇತಿಹಾಸ ಲೇಖನ 
ಯಾವುದಾದರೂ ಒಂದು ಸೀಮಿತ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೂ ಅದಕ್ಕೆ ಸ ಬಂಧಿಸಿರುವ ಹಾಗೂ 
ಅದರ ಮೇಲೆ ಬೆಳಕು ಚಿಲ್ಲಬಲ್ಲ ಇತರ ಕ್ಷೇತ್ರಗಳಿಗೆ ಸೇರಿದ ಅಂಶಗಳೂ ಪ್ರಾಸಂಗಿಕವಾಗಿ ಬರಬಹುದು. 
ಘಟನಿಗಳಿಗೆ ಸಂಬಂಧಿಸಿದ ಕಾರಣಗಳನ್ನು ಸಾಧಾರವಾಗಿ ಗುರುತಿಸಬೇಕಾಗಿದ್ದರೂ ಕೆಲವು ವೇಳೆ 
ಲೇಖಕರೇ ಅವನ್ನು ರೂಪಿಸಬೇಕಾಗಿ ಬರಬಹುದು. ಸಾಮಾನ್ಯವಾಗಿ ಇತಿಹಾಸವನ್ನು ಪ್ರಾಚೀನ, 
ಮಧ್ಯ ಹಾಗೂ ಆಧುನಿಕ ಯುಗಗಳ ಇತಿಹಾಸವೆಂದು ವಿಭಾಗಿಸುವುದುಂಟು. ಬರವಣಿಗೆ ಆರಂಭ 
ವಾದಂದಿನಿಂದ ರೋಮನ್‌ ಚಕ್ರಾಧಿಪತ್ಯದ ವಿಘಟನೆಯ ವರೆಗಿನದನ್ನು ಪ್ರಾಚೀನ ಇತಿಹಾಸವೆಂದೂ, 
ಅನಂತರ ಹದಿನೈದನೆಯ ಶತಮಾನದ ವರೆಗಿನದನ್ನು ಮಧ್ಯಯುಗದ ಇತಿಹಾಸವೆಂದೂ, ಅಲ್ಲಿಂದ 
ಈಚಿನದನ್ನು ಆಧುನಿಕ ಯುಗದ ಇತಿಹಾಸವೆಂದೂ ಹೇಳುವುದುಂಟು. ಪ್ರಕೃತ ಲೇಖನದಲ್ಲಿ ಭಾರತ 
ದಲ್ಲಿ ಪ್ರಾಚೀನ ಕಾಲದಿಂದ ಇತಿಹಾಸ ಲೇಖನಕ್ಕೆ ದಾಖಲೆಗಳನ್ನು ಬಳಸುವ ಕಾರ್ಯ ಹೇಗೆ ಬೆಳೆದು 
ಬಂತೆಂಬುದನ್ನು ಪರಿಶೀಲಿಸಿದೆ. 

ತೌ 


ಹ 
ಪ್ರಾಚೀನ ಭಾರತದಲ್ಲಿ ಇತಿಹಾಸ ಪ್ರಜ್ಞೆ ನ 
ಮಾನವ ವರ್ಗದ ಇತಿಹಾಸ ಬರೀ ಸಾಹಿತ್ಯ ಚರಿತ್ರೆಯಲ; ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ, ಸಾಮಾಜಿಕ, 


ಎವಿ P] 
ಆರ್ಥಿಕ ಅಥವಾ ರಾಜಕೀಯ ಚರಿತ್ರೆಯೂ ಅಲ್ಲ, ಅವು ಅದರಲ್ಲಿ ಸೇರುವುವಾದರೂ ಅಲ್ಲ ಕ್ಷೇತ್ರಗಳ 


ಡೈ ತಾ — PN 9 ಷ್ಣ 
ಘಟನೆಗಳ ಮತ್ತು ಅವನ್ನು ಕುರಿತ ಆಲೋಚನೆಗಳ ಸಮಗ್ರತೆ ಇತಿಹಾಸವಾಗುತ್ತದೆ. ಇತಿಹಾಸ 
ಸ್‌ ಕ್ರಿಸ್ತಪೂರ್ವ ನಾಲ್ಕನೆಯ ಶತಮಾನದಲ್ಲೇ 


೪ - ಪಿ ಖ್‌ 9 9 ಟ್ರ 
ಲೇಖನದಲ್ಲಿ ಇಂಥ ಸಮಗ್ರ ಪ್ರಜ್ಞೆಯನ್ನು ಗ್ರೀಕರ ಹೀರಡ 


eT 


ಇ 


೬೮ ಮಾನವಿಕ ಕರ್ಣಾಟಕ 


ಪ್ರದರ್ಶಿಸಿದ್ದರೂ ಅಷ್ಟೇ ಪ್ರಾಚೀನ ನಾಗರಿಕತೆಗೆ ಹೆಸರಾದ ಭಾರತದಲ್ಲಿ ಕ್ರಿ ಕ್ರಿ.ಶ. ಹನ್ನೆರಡನೆಯ 
ಲೆ ವರೆಗೆ ಇತಿಹಾಸವೆಂದು ಕರೆಯಬಹುದಾದ ಯಾವ ಕೃತಿಯೂ ಅವರ್ಜಿವಸಿಡಂತೆ ಕಾಣು 
ವುದಿಲ್ಲ. ಆದರೂ ಪ್ರಾಚೀನ ಭಾರತದ ಇತಿಹಾಸವನ್ನು ಕುರಿತ ಅನೇಕ ಕೃ ತಿಗಳು ಈಚೆಗೆ ಪ್ರಕಟವಾಗಿವೆ. 
ಅವು, ಪುರಾಣಾದಿ ಸಾಹಿತ್ಯಗಳಲ್ಲಿನ ಆಧಾರಗಳನ್ನು ಹುಡುಕಿ ಪುನರ್ರ ಚಿಸಿದ ಕೃತಿಗಳು. ಪುರಾಣಗಳಲ್ಲಿ 
ತಿಹಾಸಕ್ಕೆ ಆಧಾರವಾಗಬಲ್ಲ ಸಾಮಗ್ರಿ ಯೇನೋ ಹೇರಳವಾಗಿದೆ. ಸ ವಂಶಾವಳಿ, ಅವರ 
ತಡಳಿತದ "ಸ್ವರೂಪ, ಅ ಅಂದಿನ ಸಮಾಜ ರಚನೆ, ಜನರ ಪ್ರಧಾನ ಜೀವನ ದೃಷ್ಟಿ, ಅದರಿಂದ ಪ್ರೇರಿತವಾದ 
ಘಟನೆಗಳು, ಸಾಮಾಜಿಕ ಸಂಘಸಂಸ್ಥೆ ಗಳು-ಇವೆಲ್ಲ ಬೇಕಾದ ಹಾಗೆ "ದರಲ್ಲಿ ಕಂಡುಬರುತ್ತವೆ; 
ಬಗೆಬಗೆಯ ಪವಾಡಗಳೂ ಅದ್ಭುತ. ಮಹಾದ್ಭು ತಗಳಂತಿರುವ ಘಟನೆಗಳೂ ತುಂಬಿವೆ. ಅವುಗಳ 
ಸತ್ಕಾಂಶಗಳ ಬಗ್ಗೆ ಅನ ರುಮಾನ ಪಡುವಂತಿಲ್ಲವೆಂಬ ನಂಬಿಕೆಯಿಂದ ಅವನ್ನು ವಾಸ್ತವಾಧಾರಗಳೆಂದು 
ಪರಿಗಣಿಸುವ ಸಂಪ್ರ ದಾಯ ಬೆಳೆದುಬಂತು. ಇಂಥ ಸಂಗತಿಗಳನ್ನು ಆಧಾರ ಮಾಡಿಕೊಂಡ ಇತಿಹಾಸ 
ರಚನೆ ಆಧುನಿಕ ಶಾಸ್ತ್ರೀಯ ದೃಷ್ಟಿಗೆ ಸು ಒತವೆನಿಸಲಾರದು. ಅದ್ಭುತ ಮಹಾದ್ಭುತಗಳಿಂದಲೂ 
ಪವಾಡಾದಿ ಇತ್ತಿ ವೃತ್ತಗಳಿಂದಲೂ ಕೂಡಿದ್ದ ಅಂಥ ಇತಿಹಾಸದ ಕಥೆ ಅಂದಿನ ನವರಿಗೆ ಪ್ರಿಯವೆನಿಸಿಯೇ 
ಇದ್ದಿರಬೇಕು. ಅನಂತರ ರೂಪುಗೊಂಡ ಬೌದ್ಧ ಪರಂಪರೆಯ ಸಾಹಿತ್ಯ ಪುರಾಣಗಳಿಗಿಂತ ಹೆಚ್ಚು 
ನಂಬಲ ರ್ಹವೆನಿಸುವ ಸಂಗತಿಗಳನ್ನು ಒದಗಿಸು ತ್ತದೆ. ವಾಸ್ತ ವಾಂಶಗಳಿಗೂ ವಿಚಾರಪ್ಪು ಇರಿತ ವಿಮರ್ಶೆಗೂ 
ಅದರಲ್ಲಿ ಹೆಚ್ಚುಹೆಚ್ಚಾಗಿ ಅವಕಾಶ ಕಲ್ಪಿಸಿಕೊಂಡಿದೆ. ಪುರಾಣ ಮತ್ತು ಬೌದ್ಧ ಸಾಹಿತ್ಯವನ್ನು ಆಧರಿಸಿ 
ಕ್ರಿಸ್ತಶಕದ ಆರಂಭದ. ವೇಳೆಗೆ ರೂಪುಗೊಂಡ ಕಾವ್ಯಕಲೆ ಪ್ರಾಚೀನ ಭಾರತದ ಇತಿಹಾಸಪ್ರಜ್ಞೆ 
ರುನ್ನು ಹೊಸ ಮುಂಬಿನಲ್ಲಿ ಬೆಳೆಸಿತು ಪೌರಾಣಿಕ ಇತಿಹಾಸವನ್ನು ಪುನರ್ರಚಿಸಿ ವ್ಯಾಖ್ಯಾನಿಸುವ 
ರ್ಯಕ್ಕೆ ಪ್ರಾಧಾನ್ಯ ಬಂತು. ಕಾವ್ಕಕಲೆಯ ಸೌಂದರ್ಯ ಸೃಷ್ಟಿಯ ಪ್ರಭಾವಕ್ಕೆ ಸಿಕ್ಕಿ ಇತಿಹಾಸ ಕಥೆ 
ಯಾಗುತ್ತ ಬಂತು. ಪೌರಾಣಿಕ ಆಧಾರಗಳು ಕವಿಕಲ್ಪನೆಯಲ್ಲಿ ಮಾರ್ಪಟ್ಟುವು. ಹ ಸತ್ಯಕ್ಕೆ ಪ್ರಾಶಸ್ತ್ಯ 
ಬಂದು ಚಾರಿತ್ರಿಕ ಸತ್ಯಕ್ಕೆ ಊನವಾಯಿತು.ಈ ಪ್ರವೃ ತ್ತಿ ಅನಂತರ ಒಂದು ಸಹಸ್ರ ಪೂ ಹೆಚ್ಚು ಕ 
ಕಾಲ ಮುಂದುವರಿಯಿತು. ಈ ಮಾತು ಅಂದಿನ ಶಾಸನಗಳಿಗೂ ಅನ್ವಯಿಸುತ್ತ ಸ ಹಾಗೂ ಕ್ರಿ.ಶ. 
ಎರಡನೆಯ ಶತಮಾನಕ್ಕೆ ಹಿಂದಿನ ಪ್ರಾಕೃತ ಶಾಸನಗಳಷ್ಟು ಅನಂತರದ ಸಂಸ್ಕೃತ ಶಾಸನಗಳು ಐತಿಹಾಸಿಕ 
ಸತ್ಯದ ದೃಷ್ಟಿಯಿಂದ ನಂಬ ಬಲರ್ಹವಾಸಲಾರವು ಸಮಕಾಲೀನ ಘಟನೆಗಳನ್ನು ಕಲಾಪೂರ್ಣವಾಗಿ' 
ನಿರೂಪಿಸುವ ಪ್ರ ನ ಯಿಂದಾಗಿ ಇತಿಹಾಸದ ತಿ ಕಥಾರೂಪವನ್ನು ತಾಳಿದುವು. ಹಾಗೆ 
ಬ೦ಶಗಳ ಬಗ್ಗೆ ಯಾರೂ ಅಷ್ಟಾಗಿ ಅತೃಪ್ತಿ ಪಟ್ಟುಕೊಂಡಂತೆ ಕಾಣುವುದಿಲ್ಲ. 
ಕ್ರಿ.ಶ. ಏಳನೆಯ ಶತ ಮಾನದಲ್ಲಿ ರಚನೆಯಾದ ಬಾಣನ “ಹರ್ಷಚರಿತೆ' ಅವನ ಆಶ್ರಯದಾತನೂ 
ಅಂದಿನ ಉತ್ತರ ಭಾರತದ ಸಮ್ರಾಟನೂ ಆಗಿದ್ದ ಹರ್ಷವರ್ಧನನನ್ನು ಕುರಿತ ಇತಿಹಾಸವಾದರೂ ' 
ಅದೊಂದು ಇತಿಹಾಸ ಕಾವ್ಯ. ತನ್ನ ಸಮ್ರಾಟನ ಪ್ರಶಂಸೆಗೆ ಪ್ರಧಾನವಾಗಿ ಮೀಸಲಾದ ಕಾವ್ಯ. 
ಅಲ್ಲಿ ಸಾಕ್ಪ್ಯಾಧಾರಗಳ ॥ ಬಳಕೆಗೆ ಪ್ರಾಶಸ್ತ್ಯವಿಲ್ಲ. ಚಂದ್ರಗುಪ್ತ ಮೌರ್ಯ, ಅಶೋಕ le 
ಬಿಟ್ಟರೆ ಹರ ನೇ ಪ್ರಾಚೀನ ಭಾರತದ ಪ್ರಖ್ಯಾತ ಸಮ್ರಾಟನೆನಿಸಿದ್ದರೂ ಅವನನ್ನು ಕುರಿತ ಈ 
ಕಾವ್ಯ ದಲ್ಲಿ ಅವನ ಸಂ ಸಮಗ್ರವಾಗಿ ಉಲ್ಲೇಖವಾಗಿಲ್ಲ. ಹಾಗೂ ಪುಲಿಕೇಶಿಯೊಡನೆ ಅವನು * 
ನರ್ಮದೆಯ ಬಳಿ ಅನುಭವಿಸಿದ ಪರಾಭವದ ಉಲ್ಲೇಖವೇ ಇಲ್ಲ. ಪ್ರಾಚೀನ ಭಾರತದಲ್ಲಿ ಅಂಥ ಇತಿಹಾಸ ' 
ಪ್ರಜ್ಞೆಯನ್ನೂ ಹಾಗೂ ಸಾಕ್ಟ್ಯಾಧಾರಗಳನ್ನೂ ಅರಸಿ ಬಳಸಿಕೊಳ್ಳುವ ಅಗತ್ಯವನ್ನು ಮೊದಲು 
ಕಂಡುಕೊಂಡ. ಕೀರ್ತಿ ಹನ್ನೆರಡನೆಯ ಶತಮಾನದಲ್ಲಿದ್ದ ಕಲ್ಪಣನಿಗೆ ಸಭಿತ್ತದೆ. "ರಾಜತರಂಗಿಣಿ'ಯೆಂಬ | 
ಕಾಶ್ಮೀರದ ಅರಸರ ರೆ ಕುರಿತ ತನ್ನ ಚರಿತ್ರೆಯ ಕಾವ್ಯವನ್ನು "ರಚಿಸುವಾಗ ಇವನು ದೇಶದಲ್ಲೆಲ್ಲ ಸಂಚರಿಸಿ ' 
ಅಲ್ಲಿನ ಸ ಸ್ಥಿತಿಗತಿಗಳನ್ನೂ ಚಾರಿತ್ರಿಕ ಸಂಗತಿಗಳನ್ನೂ ಇನ್ನಿತರ ಮ ಒದಗಿಸಿಕೊಂಡ. 4 
ರಾಜ ಧವ ೯ಶೀಲನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ ತನ್ನ ತಂದೆಯಿಂದಲೂ ಅವನ ಸಹೋದ್ಯೊ hg 
ಗಳಿಂದಲೂ ಇತ ತರ ಹಿ ರಿಯರಿಂದಲೂ ಅವರು ಕಂಡಿದ್ದ ಅಥವಾ ಕೇಳಿದ್ದ ಸಂಗತಿಗಳನ್ನೂ ಸಂಗ್ರ ಹಿಸಿ 
ಕೊಂಡನು. ಹಾಗೆ ಸಂಗ್ರಹಿಸಿಕೊಂಡ ಮೂಲಭೂತ ಮತ್ತು ಗೌಣ ಆಧಾರಾಂಶಗಳನ್ನು ಬಳಸಿಕೊಂಡು, ' 
ಚಾರಿತ್ರಿಕ ಅಂಶಗಳನ್ನು ಸಮನ್ವಯಗೊಳಿಸಿಕೊಂಡು ತನ್ನ ಇತಿಹಾಸ ಕಾವ್ಯವನ್ನು ರಚಿಸಿದ. ಅವನು ' 


G 3 


2 


¥ 


ಘೆ 


| 


ಇತುತ 


ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ದಾಖಲೆಗಳು ೬೯ 


ಅಂದಿನ ಊಳಿಗಮಾನ್ಯ ಪದ್ಧತಿಯಲ್ಲಿ ಎಂದಿನಿಂದಲೋ ಇದ್ದ ಘರ್ಷಣೆಗಳಿಗೆ ಪರಿಹಾರವೋ ಎನ್ನು 


ವಂತೆ ಧರ್ಮಶೀಲ-ನಿರಂಕುಶಾಡಳಿತವನ್ನು ಎತ್ತಿ ಹಿಡಿದಿರುವನು. ಕವಿ ಐತಿಹಾಸಿಕ ಅಂಶಗಳನ್ನು ತನ್ನ 
ಎಚಾರದೃಷ್ಟಿಯಲ್ಲಿ ವಿವೇಚಿಸಿ ಅರ್ಥ ಕಲ್ಪಿಸಿದ್ದಾನೆ. ಹೀಗೆ ಸಾಕ್ಟ್ಯಾಧಾರಗಳನ್ನು * ಬಳಸಿಕೊಂಡು 
ವಿಚಾರದೃಷ್ಟಿಯನ್ನು ವ್ಯಕ್ತಪಡಿಸಿದ್ದರೂ ಅವನದು ಆಧ್ಯಾತ್ಮಿಕ ದೃಷ್ಟಿ: “ಪ್ರಪಂಚ ನಶ್ಚರ; ಅದಕ್ಕೀಗ 
ಮುಪ್ಪಡರಿ ಅವನತಿ ಒದಗಿದೆ. ಎಲ್ಲವೂ ದೈವಕೃಪೆ. ವೈರಾಗ್ಯ ಮಾರ್ಗವನ್ನು ಬೆಳೆಸಿಕೊಳ್ಳುವುದೊಂದೇ 

?ನವನಿಗಿರುವ ವಿಹಿತ ಮಾರ್ಗ” ಎಂಬ ದೃಷ್ಟಿ ಅವನ ಕೃತಿಯಲ್ಲಿ ಎದ್ದು ಕಾಣುತ್ತದೆ. ಎಂಟು 
ಸಂಪುಟಗಳ ಕಲ್ಹಣನ ರಾಜತರಂಗಿಣಿಯ ಮೊದಲ ಮೂರು ಸಂಪುಟಗಳಲ್ಲಿ ಪೂರ್ಣವಾಗಿ ಪುರಾಣ 
ಸಾಹಿತ್ಯದ ಆಧಾರಗಳನ್ನು ಬಳಸಿಕೊಂಡಿರುವನು. ಅನಂತರದ ಸಂಪುಟಗಳಲ್ಲೂ ಅದನ್ನು ಅಲ್ಲಲ್ಲಿ 
ಬಳಸಿಕೊಂಡಿರುವನು. ಅವನ ಇತಿಹಾಸ ಕೃತಿಯಲ್ಲಿ ಒಬ ಮಗನ ಅನಂತರ ಅವನ ತಂದೆ ಏಳು ಶತಮಾನ 
ಗಳಾದ ಮೇಲೆ ಪಟ್ಟಕ್ಕೆ ಬರುತ್ತಾನೆ; ಒಬ್ಬ ರಾಜ ಮುನ್ನೂರು ವರ್ಷಗಳ ತನಕ ರಾಜ್ಯಭಾರ ಮಾಡು 
ತ್ತಾನೆ; ಬ್ರಾಹ್ಮಣನೊಬ್ಬನ ಶಾಪದಿಂದ ಊರೊಂದು ಸುಟ್ಟು ಭಸ್ಮವಾಗುತ್ತದೆ; ರಾಣಿಯೊಬ್ಬಳು ಜೇನು 
ನೊಣವಾಗಿ ಬಂದು ಹೋಗುತ್ತಾಳೆ; ವರುಣನ ವರದಿಂದ ಸಮುದ್ರದ ನೀರು ಹೆಪ್ಪುಗಟ್ಟುವಂತೆ 
ಮಾಡಿ ಒಬ್ಬ ರಾಜ ಲಂಕೆಗೆ ಹೋಗಿ ಆ ರಾಜ್ಯವನ್ನು ಗೆಲುತ್ತಾನೆ; ಐತಿಹಾಸಿಕ ವ್ಯಕ್ತಿಯಾದ ಅಶೋಕ 
ಅವನ ಚರಿತ್ರೆಯ ಕಾವ್ಯದಲ್ಲಿ ಬಂದಿದ್ದರೂ ಅವನ ಕಾಲದ ಬಗ್ಗೆ ಸಹಸ್ರಾರು ವರ್ಷ ಹೆಚ್ಚುಕಡಮೆ 
ಯಾಗಿದೆ; ಅಲ್ಲದೆ ಅವನ ಪ್ರಮುಖ ಸಾಧನೆಗಳಾವುವನ್ನೂ ಸೇರಿಸಿಲ್ಲ. ಇಂಥ ಅದ್ಭುತ ಮಹಾದ್ಭುತಗಳ 
ಹಾಗೂ ವಾಸ್ತವ್ಯಕ್ಕೆ ದೂರವೆನಿಸುವ ಆಧಾರಗಳನ್ನು ಒಪ್ಪಿ ಸ್ವೀಕರಿಸಿರುವ ಇವನ ಇತಿಹಾಸಪ್ರಜ್ಞೆ 
ಯನ್ನು ಅಂದಿನ ಗ್ರೀಕ್‌ ಇತಿಹಾಸಕಾರರು ಹಾಸ್ಯಾಸ್ಪದವೆನ್ನುತ್ತಿದ್ದ ರು! ಕಾಲದೇಶಸಂದರ್ಭಗಳ ಚೌಕಟ್ಟಿ 
ನಲ್ಲಿ ಸಮಸಾಮಯಿಕ ಗ್ರಂಥ, ಶಿಲ್ಪ, ಶಾಸನ ಮುಂತಾದವುಗಳಲ್ಲಿ ಸೂಚಿತವಾಗಿರುವ ಸಾಮಗ್ರಿಗಳು 
ಇತಿಹಾಸ ರಚನೆಗೆ ಆಧಾರವಾಗಬಹುದು. ಆದರೆ ಕಿಂವದಂತಿ, ಇತಿವೃತ್ತ, ಕಥೆ, ಪವಾಡ ಇತ್ಯಾದಿ 
ಅವಾಸ್ತವಿಕ ಅಂಶಗಳಿಗೆ ಇತಿಹಾಸದಲ್ಲಿ ಸ್ಥಾನವಿಲ್ಲ. ಕಲ್ಪಣ ತನ್ನ ಇತಿಹಾಸ ಕಾವ್ಯಕ್ಕೆ ಆಧಾರಗಳನ್ನು 
ಸಂಗ್ರಹಿಸಿದ್ದರೂ ಅವುಗಳ ವಾಸ್ತವ್ಯದ ಬಗ್ಗೆ ಗಮನ ಕೊಟ್ಟಿಲ್ಲ. ವ್ಯಾಖ್ಯಾನ ಮಾಡುವ ವಿಚಾರ 
ಪರತೆಯನ್ನು ವ್ಯಕ್ತಪಡಿಸಿದ್ದರೂ ಅದು ಪೂರ್ಣವಾಗಿ ಪ್ರಾಚೀನ ಕಾಲದ ವೈದಿಕ ಪಂಥಕ್ಕೆ ಸಂದ 
ಆಧ್ಯಾತ್ಮಿಕ ಪೌರಾಣಿಕ ದೃಷ್ಟಿ. ಆದರೂ ಮಧ್ಯಯುಗಗಳ ಇತಿಹಾಸ ಲೇಖಕರಿಗೆ ಇವನು ಆದರ್ಶ 


— pe 
ವಾದಂತೆ ತೋರುತ್ತದೆ. 


ಮಧ್ಯಯುಗಗಳಲ್ಲಿ ಇತಿಹಾಸ ಪ್ರಜ್ಞೆಯ ಪ್ರಗತಿ 


ಮುಸಲ್ಮಾನರ ಆಗಮನದೊಡನೆ ತುರ್ಕಿ, ಅರೇಬಿಯ ಮತ್ತು ಪರ್ಷಿಯ ದೇಶಗಳ ಇತಿಹಾಸ 
ಪ್ರಜ್ಞೆ ಭಾರತಕ್ಕೆ ಹರಿದು ಬಂತು. ದೆಹಲಿಯ ಸುಲ್ತಾನರ ಕಾಲದ ಚರಿತ್ರಕಾರರು “ದೈವೀ ಸ್ಫೂರ್ತಿಯ 
ಕುರಾನಿನಲ್ಲಿ ಮಾತ್ರ ನಿಜವಾದ ಧರ್ಮವನ್ನು ಕಾಣಬಹುದು; ಆದರ್ಶ ಇತಿಹಾಸವನ್ನು ಸ್ವರ್ಗದಲ್ಲಿಡ 


ಖಕನ ಕೆಲಸ” ಎಂದು ನಂಬಿದ್ದ ರು. 


೧೨೦ 

ಕ ಲ ಒಟ ಲ y 
ಆ ಕಾರ್ಯವನ್ನು ಮಾಡುವಾಗ ಅಲ್ಲಿನ ಆಕರಗಳನ್ನು ಉದ್ಭರಿಸಬಹುದೇ ಹೊರತು ಅವುಗಳ 
ಯಥಾರ್ಥತೆಯನ್ನಾಗಲೀ ನಿಷ್ಕೃಷ್ಟತೆಯನ್ನಾಗಲೀ ಪ್ರಶ್ನಿಸುವಂತಿಲ್ಲ ವ್ಯಾಖ್ಯಾನಿಸುವಂತಿಲ್ಲ. ಚರಿತ್ರೆ 


ಘಟನೆಗಳ ಪ್ರಕ್ರಿಯೆಯಂತಲ್ಲದೆ ಒಂದಕ್ಕೊಂದಕ್ಕೆ ಸಂಬಂಧಿಸಿದ, ಕೆಲವು ವೇಳೆ ಬಿಡಿಬಿಡಿಯಾದ 
ಘಟನೆಗಳ ಸರಣಿ” ಎಂಬ ಭಾಪನೆ ಅವರಲ್ಲಿತ್ತು. ಆದರೂ ಕಾಲಾನುಕ್ರಮಣಿಕೆಯ ಬಗ್ಗೆ ತುಂಬ ಕರಾರು, 
ವಾಕ್ಕಾದ ಮಾಹಿತಿಗೆ ಅವರಲ್ಲಿ ಪ್ರಾಶಸ್ತ್ರವಿತ್ತು. 
ಮುಸ್ಲಿಂ ಇತಿಹಾಸ ಲೇಖಕರನೇಕರು ಸುಲ್ತಾನರ ಆಸ್ಥಾನ ಪಂಡಿತರೋ, ಅಧಿಕಾರಿಗಳೊ 
ತಮ, ಅರಸ ನೀಸಂದೇಶವಾಹಕರೂ, ದೇವರ ಸಂಕೇತಸ್ನರೂಪರೂ ಎಂದು 
ಆಗಿದ್ದರು. ತಮ್ಮ ಅರಸರು ರ ಚತತ ಬ ಇ ಹ ಸ್ಟ 
ಭಾವಿಸಿ, ಅವರ ಆಳ್ವಿಕೆಯನ್ನು ಚಿತ್ರಿಸಿದರು. ಅವರ ಆಳ್ವಿಕಿಗ ಸ್ವರ್ಗದ ಒಪ್ಪಿಗಿಯ ರೂಪದ್ದು 
ಯನ್ನು ಮಾಡಿದರು. ಆದರೂ ಅವರ ದುಷ್ಕಾರ್ಯಗಳ ಬಗ್ಗೆ ಎಚ್ಚರಿಕೆ ನೀಡದೆ ಇರುತ್ತಿರಲಿಲ್ಲ. 


೭೦ ಮಾನವಿಕ ಕರ್ಣಾಟಕ 


ನಿಜಾಮುದ್ದೀನ್‌ ಅಹಮ್ಮದ್‌, ಅಬ್ದುಲ್‌ ಖಾದರ್‌ ಬಡೋನಿ, ಫೆರಿಸ್ಟ ಮುಂತಾದವರು ಸಾಮಾನ್ಯ 
ಚರಿತ್ರೆ ಯನ್ನೂ ಅನಂತರದ ಲೇಖಕರು ಸ್ವಳೀಯ ಚರಿತ್ರೆಯನ್ನೂ ರಚಿಸಿದರು. ಅಕ್ಬರ್‌ ಹೊರಗೆ 
ಸಂಬಂಧವನ್ನು ಕಡಿದುಕೊಂಡಮೇಲೆ ಭಾರತದ (ಸ್ತ ಳೀಯ) ಇತಿಹಾಸ ಲೇಖನಕ್ಕೆ ಪ್ರೋತ್ಸಾಹ 
ಹೆಚ್ಚಿತು. ಮೊಗಲರ ಕಾಲವನ್ನು ಅಧಿಕೃತ ಚರಿತ್ರೆ ಗಳೆ ಯುಗವೆಂದು ಕರೆಯುವುದುಂಟು. ಅವರ 
ಅಧಿಕಾರಿಗಳು ಮೊಟ್ಟ ಮೊದಲಿಗರಾಗಿ ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ಲಿಖಿತ ದಾಖಲೆಗಳನ್ನು 
ಬಳಸಿಕೊಳ್ಳ ಉಾರಂಭಿಸಿದರು: ಆಡಳಿತ, ಸೈನ್ಯ, ಭೌಗೋಳಿಕ ಶಮ ಮೇಲೆ ನಿರ್ದಿಷ ವೂ 
ನಿಷ್ಟ ಕ್ರಪಾತವೂ ಆದ ಬೆಳಕನ್ನು ಸರ್ಕಾರದ ಕಡತಗಳಿಂದ ಲಿಖಿತ ದಾಖಲೆಗಳನ್ನು ಅರಸಿ, 
ಬಳಸಿಕೊಂಡರು. ಅವರು ಸ ಸ್ಥಳೀಯ ಮತ್ತು ವ್ಯಕ್ತಿಗಳ ಚರಿತ್ರೆಗಳ ನಿರ್ಮಾಣದಲ್ಲಿ ಹೆಚ್ಚಿನ ಆಸಕ್ತಿ 
ತೋರಿದರು. ಇದರ ಫಲವಾಗಿ ಜೀವನ ಚರಿತ್ರೆ ಗಳೂ ಸ್ಥಳೀಯ ಚರಿತ್ರೆಗಳೂ ರಚನೆಯಾದುವು. 
ವ್ಯಕ್ತಿಗಳಿಗೂ ಸಮಾಜ ಮತ್ತು ದೇಶಕ್ಕೂ ಸಂಬಂಧಿಸಿದ ಘಟನೆಗಳ ಬಗ್ಗೆ ದೊರಕಿದ ಸಾಕ್ಷ ಗಳನ್ನು 
ಬಳಸಿಕೊಳ್ಳುವುದರಲ್ಲಿ ಅವರು ತುಂಬ ನೈಪುಣ್ಯ ತೋರಿರುವರು. " ಐನ್‌ ಎ-ಅಕ್ಟರಿ'ಯಂಥ. ಪ್ರಸಿದ್ಧ 
ಇತಿಹಾಸ ಕೃತಿ ಆಗ ರಚನೆಯಾದದ್ದು. 


ಆಧುನಿಕ ಭಾರತದಲ್ಲಿ ಇತಿಹಾಸ ಪ್ರಜ್ಞೆ 


೬) 

ಯೂರೋಪಿನಿಂದ ಆಗಮಿಸಿದ ಕೈಸ್ತ ಪ್ರಚಾರಕರಿಗೆ ಇತಿಹಾಸ ಧರ್ಮಶಾಸ್ತ್ರದ ಒಂದು ಭಾಗವೆನಿಸಿತ್ತು. 

ಏಷ್ಯದ ಹೊಸ ಹೊಸ ದೇಶಗಳು ಗೋಚರವಾದಂತೆ ಅವರ ಗಮನ ಭೌಗೋಳಿಕ ಶೋಧನೆ, ವಸಾಹತು 
ಗಳ ಆಕ್ರಮಣ, ಆಡಳಿತ ಸಮಸ್ಯೆ ಮುಂತಾದವುಗಳ ಕಡೆ ಹೊರಳಿತು. ಧರ್ಮಶಾಸ್ತ್ರದ ಆಧಾರ 
ಹುಡುಕುವುದು ನಿಂತು ಸ್ಥಳೀಯ ಜನರ ವರ್ತನೆಗಳಿಗೆ ಸಂಬಂಧಿಸಿದ ಘಟನೆಗಳನ್ನೂ ಅಂಕಿ ಅಂಶಗಳನ್ನೂ 
ಸಂಗ ಹಿಸಿ ರಾಜಕೀಯವಾಗಿ ಪ್ರಭಾವ ಬೀರಲು ಯತ್ನಿಸಿದರು. ಹಿಂದಿನ ಯುಗಗಳಿಗಿಂತ ಹೆಚ್ಚಾಗಿ 
ಲಿಖಿತ ಆಧಾರಗಳನ್ನು ಬಳಸಿಕೊಂಡರು. ಅವುಗಳ ಅರ್ಥ ಕಲ್ಪಿಸುವಾಗ ವಿವಿಧ ಪಂಥಗಳು ಹುಟ್ಟಿ 
ಕೊಂಡುವು. ಜಾತೀಯತೆ ಅವಿಚಾರತೆಗಳಂಥ ಅನಿಷ್ಟಗಳನ್ನುಳ್ಳೆ ಭಾರತದ ಜನಜೀವನಕ್ಕೆ ಪ್ರಬುದ್ಧ 
ನಿರಂಕುಶಾಡಳಿತ ಉಪಯುಕ್ತವಾದುದೆಂದು ಜೇಮ್ಸ್‌ ಮಿಲ್‌ನಂಥವರು ವಾದಿಸಿದರು. ಅವರಿಗೆ 
ಕಾನೂನು ಮತ್ತು ಸರ್ಕಾರ ಪೂಜ್ಯವೆನಿಸಿದ್ದು ವು. ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆ ಗಳನ್ನು ವ್ಯಾಸಂಗ 
ಮಾಡಿ ಸಹಾನುಭೂತಿಯಿಂದ ಇಲ್ಲಿನ ಇತಿಹಾಸವನ್ನು ರಚಿಸಬೇಕೆಂದು ವಿಲಿಯಂ 'ೀಮ್ಸ್‌, ಎಲ್ಫಿನ್‌ 
ಸ್ಟನ್‌ ಮುಂತಾದವರು ಭಾವಿಸಿದ್ದ ರು. ಭಾರತದ ಜನ ಪತಿತ ಜನಾಂಗವೆಂದೂ ಅದನ್ನು ಉದ್ದರಿ 
ಸರೆಂದೇ ದೇವರು ಇಂಗ್ಲಿಷ್‌ ಆಳ್ವಿಕೆಯನ್ನು ತಂದಿರುವನೆಂದೂ ಚಾಲ್‌ನ್ಸ ಗ್ರಾಂಟ್‌ ಮುಂತಾದವರು 
ಭಾವಿಸಿದ್ದರು. ಆಲ್ಫ್ರೆ ಡ್‌ ಲೈಯಾಲ್‌ಹೆ ಸ್ರಿ ಮೇನ್‌, ವಿಲಿಯಂ ಹಂಟರ್‌ ಮುಂತಾದವರದೇ ಮತ್ತೊಂದು 
ಪಂಥ. ಅವರು, ಭಾರತದಲ್ಲಿ : ಪಾಶ್ಚಾತ್ಯ ಮತ್ತು ಪ ಪ್ರಾಚ್ಯ ಶಕ್ತಿಗಳು ಪರಸ್ಪರ ಸಂಧಿಸಿದ ಫಲವಾಗಿ ಬ್ರಿಟಿಷರ 
ಆಡಳಿತ ರೂಪುವೆತ್ತಿತೆಂಬ ವಿಚಾರವಾದವನ್ನು ಎತ್ತಿಹಿಡಿದರು. ಭಾರತೀಯ ಆಡಳಿತ ಮತ್ತು ಸಮಾಜ 
ರಚನೆಯಲ್ಲಿ ಅವರಿಗೆ ತುಂಬ ಆಸಕ್ತಿಯಿತ್ತು. ಪಿ. ಇ. ರಾಬರ್ಟ್ಸ್‌ ಮುಂತಾದವರಿಗೆ ಭಾರತದ ಹಿಂದಿನ 
ಧರ್ಮ, ಸಂಸ್ಕೃತಿ, ಸಾಹಿತ್ಯಗಳ ಬಗ್ಗೆ ಆಸಕ್ತಿಯಿರಲಿಲ್ಲ. ಅವರು ಭಾರತದ ಚರಿತ್ರೆಯೆಂದರೆ ಕೇವಲ” ಈಸ್ಟ್‌ 
ಇಂಡಿಯ ಕಂಪೆನಿಯ ಮತ್ತು ಬ್ರಿಟಿಷರ ಆಳ್ವಿಕೆ”ಯೆಂಬ ಸಂಕುಚಿತ ದೃಷ್ಟಿಯನ್ನು ತಳೆದಿದ್ದರು. ಮೊದ 
ಮೊದಲು ಭಾರತೀಯ ಇತಿಹಾಸ ಲೇಖಕರಿಗೆ ಬ್ರಿಟಿಷರ ಇಂಥ ಇತಿಹಾಸ ಸಂಪ್ರದಾಯ ಮೇಲ್ಪಂಕ್ತಿ 
ಯಾಗಿತ್ತು. ರಾಷ್ಟ್ರೀಯತೆ ದೇಶದಲ್ಲಿ ಪುಟವೇರಿದಂತೆ, ಗ್ರಂಥಗಳೂ ಪತ್ರಿಕೆಗಳೂ ಪ್ರಕಟವಾದಂತೆ 
ಜಯಸ್ವಾಲ್‌, ಬಿ.ಜಿ. ತಿಲಕ್‌, ಸಾರ್ವಕರ್‌ ಮುಂತಾದ ಇಲ್ಲಿನ ಇತಿಹಾಸಕಾರರು ಭಾರತೀಂ ಸಂಸ್ಕೃತಿ 
ಪಾಶ್ಚಾತ್ಯ ಸಂಸ್ಕೃತಿಗಿಂತ ಮೇಲಾದುದೆಂಬ ಅಂಶವನ್ನು ಸಾಧಾರವಾಗಿ ತೋರಿಸತೊಡಗಿದರು. 
ರಾಜೇಂದ್ದ ಲಾಲ್‌ ಮಿಶ್ರ, ಆರ್‌. ಸಿ. ದತ್‌, ಆರ್‌. ಜಿ. ಭಂಡಾರ್‌ಕರ್‌ ಮುಂತಾದವರು ಕೇವಲ 
ರಾಷ್ಟ್ರೀಯ ಭಾವನೆಯಿಂದಲೇ ಇತಿಹಾಸವನ್ನು ನೋಡದೆ ಘಟನೆಗಳನ್ನು ವಾಸ್ತವಿಕ ದೃಷ್ಟಿಯಿಂದ 
ಪರಿಶೀಲಿಸಿದರು. ಭಾರತೀಯ ಇತಿಹಾಸಕ್ಕೆ ಬರೋಪ ್ಯರಿಂದಾಗಿದ್ದ ವಿರೂಪವನ್ನು ಸರಿಪಡಿಸಿದರು. 


' 
₹ 


ಕ (4. 


Me Ae OE a EE ಚಚ ಚ್ಚ 


ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ದಾಖಲೆಗಳು ೭೧ 


ಮೇಜರ್‌ ಬಸು, ಆರ್‌. ಸಿ. ಮಜುಂದಾರ್‌, ಸಿ. ವೈ. ಚಿಂತಾಮಣಿ ಮುಂತಾದವರು ಭಾರತದಲ್ಲಿ 
ಬ್ರಿಟಿಷರು ನಡೆಸಿದ ಸುಲಿಗೆಯನ್ನು ಸಾಧಾರವಾಗಿ ಚಿತ್ರಿಸಿದರು. ಅಂಥ ಶೋಷಣೆಯ ಆಡಳಿತವನ್ನು 
ಕೊನೆಗಾಣಿಸುವ ಅಗತ್ಯವನ್ನೂ ಅದಕ್ಕೆ ಬೇಕಾದ ಶಕ್ತಿಯನ್ನೂ ರೂಢಿಸಿಕೊಟ್ಟರು. ಹಿರೇನ್‌ ಮುಖರ್ಜಿ, 
ಕೋಸಾಂಬಿ ಮುಂತಾದವರು ಮಾರ್ಕ್ಸನ ತತ್ವಗಳ ವಿಶಿಷ್ಟ ದೃಷ್ಟಿಯಲ್ಲಿ ಇತಿಹಾಸ ರಚಿಸಲು ಯತ್ನಿಸಿದರು. 
ಚಂದ್ರನಾಥ ಸರ್ಕಾರ್‌, ಎಸ್‌. ಎನ್‌. ಸೇನ್‌, ಷಫತ್‌ ಅಹಮದಾಖಾನ್‌ ಮುಂತಾದವರು ಭಾರತದ 
ಗತಕಾಲದ ಇತಿಹಾಸವನ್ನು ವಾಸ್ತವಿಕವೆನಿಸುವಂತೆ ಪುನರ್ರಚಿಸಲು ಯತ್ನಿಸಿದರು. 

ಭಾರತೀಯ ಇತಿಹಾಸವನ್ನು ಕುರಿತ ಗ್ರಂಥಗಳು ಇಂಗ್ಲಿ ಪಿನಲ್ಲೂ. ದೇಶೀಯ ಭಾಷೆಗಳಲ್ಲೂ 
ಪ್ರಕಟವಾಗಿವೆ. ದೇಶೀಯ ಭಾಷೆಯ ಕೃತಿಗಳಲ್ಲಿ ರಾಜಕೀಯ ಹಾಗೂ ಚಾರಿತ್ರಿಕ ಪ್ರಜ್ಞೆಯ ವಿವಿಧ 
ಪಂಥಗಳ ತತ್ತ್ವ್ವದೃಷ್ಟಿ ಅಷ್ಟಾಗಿ ಇನ್ನೂ ಸಮನ್ಹಯವಾದಂತೆ ತೋರುವುದಿಲ್ಲ. ಮರಾಠಿಯಂಥ 
ಕಲವು ದೇಶೀಯ ಭಾಷೆಯ ಕೃತಿಗಳಲ್ಲಿ ಆಧುನಿಕ ಇತಿಹಾಸದ ದಾಖಲೆಗಳನ್ನು ಬಳಸಿಕೊಳ್ಳುವ 

ಸಂಪ್ರದಾಯ ಬೆಳೆದು ಬರುತ್ತಿದೆ. 


ಭಾರತದಲ್ಲಿ ಇತಿಹಾಸ ಸಾಮಗ್ರಿಗಳ ಭಂಡಾರ 


ಮೂಲ ಮತ್ತು ಗೌಣ ದಾಖಲೆಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯುವ ಸಂಪ್ರದಾಯ 
ಅಕ್ಬರನ ಕಾಲದಲ್ಲೇ ಆರಂಭವಾಗಿದ್ದರೂ ಅವನ್ನು ಸಂಗ್ರಹಿಸಿ ಒದಗಿಸುವ ಯತ್ನ ಆಗ ನಡೆಯಲಿಲ್ಲ. 
ಹಾಗೂ ಅಖಂಡ ಭಾರತದ ಇತಿಹಾಸಕ್ಕೆ  ಸಂಬಂಧಿಸಿದಂಥ ದಾಖಲೆಗಳ ತ್‌ ಇತ್ತೀಚಿನ ವರೆಗೂ 
ಏರ್ಪಟ್ಟಿರಲಿಲ್ಲ. ಅರಮನೆ ಗುರುಮನೆಗಳಲ್ಲಿ ಅಲ್ಲಲ್ಲಿ ವಿವಿಧ ರೀತಿಯ ದಾಖಲೆಗಳೇನೊ ಸಂಗ್ರಹ 
ವಾಗಿದ್ದುವು. ಇತಿಹಾಸದ ಸಂಗತಿಗಳನ್ನೊ 'ಳಗೊಂಡ ಸಾಹಿತ್ಯಕೃತಿಗಳೂ ಶಿಲಾಶುಸನ ತಾಮ್ರ ಶಾಸನ 
ಗಳೂ ವೀರಗಲ್ಲು ಮಾಸ್ತಿಕಲುಗಳೂ ದೇಶಾದ್ಯ ೦ತ ಕಂಡುಬಂದಿದ್ದ ರೂ ಅವನ್ನು ಸಂಗ್ರಹಿಸಿ ಇತಿಹಾಸ 
ಕಾರರಿಗೆ ಗ್ರಂಥಾಲಯ, ವಸ್ತುಸಂಗ್ರಹ ಜಾಲಿಯ” ಮುಂತಾದ ಸಂಸ್ಥೆ ನಗಳ pS ಒದಗಿಸುವ ಕಾರ್ಯ 
ಭಂ ತ್ತನೆಯ ಶತಮಾನದಲ್ಲಿ ಮಾತ್ರ ಆರಂಭವಾಯಿತೆನ್ನ ಬಹುದು. ಆಧುನಿಕ ಭಾರತದ ಇತಿಹಾಸಕ್ಕೆ 

ಬಂಧಿಸಿದ ಮೂಲ ಮತ್ತು ಗೌಣ ದಾಖಲೆಗಳ ಭಂಡಾರವೊಂದನ್ನು ಸ್ಥಾಪಿಸುವ ಒಂದು ನಿರ್ದಿಷ್ಟ 
ತ್‌ ಹತ್ತೊಂಬತ್ತನೆಯ ಶತಮಾನದ ಕೊನೆಯಲ್ಲಿ ಮಾತ್ರ ನಡೆಯಿತು. ೧೮೯೧ರಲ್ಲಿ ಬ್ರಿಟಿಷ್‌ 
ಸರ್ಕಾರದ ಚಾಲ್ತಿಯಲ್ಲಿಲ್ಲದ ಕಡತಗಳ ಸಂಗ್ರಹಾಲಯದ ರೂಪದಲ್ಲಿ ಅದು ಕಲ್ಕತ್ತದ ಆಡಳಿತ 
ಸೌಧದ ಕೆಲವು ಕೊಟಡಿಗಳಲ್ಲಿ ಆರಂಭವಾಯಿತು. ಸಾಮ್ರಾಜ್ಯ ಸರ್ಕಾರದ ಒಂದು ಶಾಖೆಯಾಗಿದ್ದ 
ಆ, ಸಂಗ್ರಹಾಲಯ ಇತಿಹಾಸ ಲೇಖಕರ ಗಮನ ಆಗ ಅಷ್ಟಾಗಿ ಸೆಳೆದಿರಲಿಲ್ಲ. ೧೯೩೭ರ ವರೆಗೂ 
ಅದು ಹಳೆ ಕಡತಗಳ ಸಂಗ್ರಹಾಲಯವಾಗಿಯೇ ಬೆ ಕಳೆದು ಬಂತು. ಆ ವರ್ಷ ೯ ಅದು ಅಲ್ಲಿಂದ ದೆಹಲಿಯ 
ಜನಪಥದಲ್ಲಿರುವ ಇಂದಿನ ಕಟ್ಟ ಡಕ್ಕೆ ವರ್ಗವಾಯಿತು. ಕಲ್ಕತ್ತ ದ ಕತ್ತಲೆಯ ಕೊಟಡಿಗಳಿಂದ ಜನಪಥದ 
ಭವ್ಯ ಮಂದಿರಕ್ಕೆ ವರ್ಗವಾಗಿದ್ದರೂ ಅದರ ಹಳೆಯ ಕಡತಗಳ ಛಾಯೆ ಇನ್ನೂ ಅಂಟಿಕೊಂಡೇ 
ಉಳಿದಿತ್ತು. 


ದೆಹಲಿಯ ರಾಷ್ಟ್ರೀಯ ಪತ್ರಾಗಾರ 


ಸ್ವಾತಂತ್ರೊ ಗ ಹಳೆಯ ಕಡತಗಳ ಆ ಸಂಗ್ರಹಕ್ಕೆ ಹೊಸ ಬಣ್ಣ ಬಂತು. ಇತಿಹಾಸದ 
ಎಂ ಪ್ರಜ್ನೆ ಗೆ ಹೆಸರಾದ ಈಿದಿನ ಪ್ರಧಾನಿ ಪಂಡಿತ ನೆಹರು ಅವರ ಗಮನ ಆ ಕಡೆ ಹರಿಯಿತು. 
ಅದನ್ನು ಆಧುನಿಕ ಭಾರತದ ಗತಕಾಲದ ಸಾಧನೆಗಳ ಅಧಿಕೃತ ದಾಖಲೆಗಳ ಭಂಡಾರವನ್ನಾಗಿ 
ಮಾಡುವ ಯತ್ನ ಆರಂಭವಾಯಿತು. ೧೯೪೭ರ ಆಗಸ್ಟ್‌ ೧೫ರಂದು ಸಾಮ್ರಾಜ್ಯ ಸರ್ಕಾರದ ದಾಖಲೆ 
ಗಳ ಸಂಗ್ರಹಕ್ಕೆ "ರಾಷ್ಟ್ರೀಯ ಪತ್ರಾ ಗಾರ' (National Archive) ಎಂಬ ನೂತನ ನಾಮ 
ನಂತು: ಪ್ರ "ಹೊಸ ನಾಮಕರಣದೊಂದಿಗೆ ನೂತನ ವ್ಯವಸ್ಥೆ ಯೂ ಹೊಣೆಗಾರಿಕೆಯೂ 
ಅದರ ಭಾಗಕ್ಕೆ ಲಭ್ಯವಾದುವು. ಭಾರತ ಇಬ್ಬಾ ಗವಾದಾಗ ಈ ಪತ್ರಾ ೨ ಗಾರವೂ ಒಡೆದೀತೆಂಬ ಅಂಜಿಕೆ 


ಹನಿ ಮಾನವಿಕ ಕರ್ಣಾಟಕ 


ಅಂಕುರಿಸಿತ್ತು. ಹಾಗೇನಾದರೂ ಒಡೆದಿದ್ದರೆ ಅದರ ಉಪಯುಕ್ತತೆ ಕುಂಠಿತವಾಗಿ ಅನರ್ಥವಾಗುತ್ತಿತ್ತು. 


ವಿಭಾಗವಾಗುವ ಸಂದರ್ಭದಲ್ಲಿ ಇಂಥ "ಸಾಂಸ ತಿಕ ಭಂಡಾರವನ್ನು ಇದ್ದ ಕಡೆಯಲ್ಲೇ ಪೂರ್ಣವಾಗಿ 
ಬಿಡಬೇಕೆಂಬ ಸಂಪ್ರದಾಯ ಎಲ್ಲ ದೇಶಗಳಲ್ಲೂ. ಉಂಟು. ಹೇಗೋ ಅಂತೂ ೧೮೯೧ರಲ್ಲಿ ಭಾರತದಲ್ಲಿ 
ಆರಂಭವಾಗಿದ್ದ ಆ ಸ್ರೂಗಹ ಭಾರತದಲ್ಲೇ ಉಳಿದುಕೊಂಡಿತು. 


ಈಗ ರಾಷ್ಟ್ರಿ €ಯ ಪತ್ರಾಗಾರ ಭಾರತ ಸರ್ಕಾರದ ಅಧಿಕೃತ ದಾಖಲೆಗಳ ಅಂತಿಮ ಸಂರಕ್ಷಣಾ- ' 


ಲಯವಾಗಿ ಪರಿವರ್ತನೆ ಹೊಂದಿದೆ. ಸರ್ಕಾರದ ವಿವಿಧ ಶಾಖೆಗಳಿಂದ ಅಪ್ರಚಲಿತ ದಾಖಲೆಗಳಿಲ್ಲ 
ಕ್ರಮವಾಗಿ ಅಲ್ಲಿಗೆ ಸಾಗಿ ಬರುತ್ತಿವೆ. ಅವನ್ನು ವ್ಯವಸ್ಥಿತ ರೀತಿಯಲ್ಲಿ ಸಂಗ್ರ ಹಿಸಿ ಜೋಡಿಸಿ ರಕ್ಷಿ ಸಿಟ್ಟು 
ಆಡಳಿತಗಾರರಿಗೂ ಇತಿಹಾಸ ಲೇಖಕರಿಗೂ. ಅಗತ್ಯ ಪೆನಿಸಿದಾಗ ಒದಗಿಸುವ ಹಿರಿಯ ಹೊಣೆಗಾರಿಕೆ 
ಯನ್ನು ಅದು ನಿರ್ವಹಿಸುತ್ತಿದೆ. ೧೯೪೮ರಲ್ಲಿ ಪಿಯಾ ಸಂಗ್ರಹವಾಗಿದ್ದ ಹಳೆಯ ಕಡತಗಳನ್ನೆಲ್ಲ 


ಪರಿಶೀಲಿಸಿ, ವರ್ಗೀಕರಿಸಿ, ಸಂಪುಟಗಳನ್ನಾಗಿ, ಕಟ್ಟುಗಳನ್ನಾಗಿ ವಿಂಗಡಿಸುವ ಕಾರ್ಯ ಆರಾ | 


ಅನಂತರ ಸರ್ಕಾರದ ಅಪ್ರಚಲಿತ ದಾಖಲೆಗಳನ್ನು ಹಿಂದಿನಿಂದ ಸಂಗ್ರಹಿಸುವ ಕಾರ್ಯವೂ ನಡೆದು, 
ಅನುಕ್ರಮವಾಗಿ ಅವನ್ನುವಿಂಗಡಿಸಿ ವರ್ಗೀಕರಿಸಲಾಯಿತು. ಈಗ ಅಲ್ಲಿ ೫ ಲಕ್ಷಕ್ಕೂ ಹೆಚ್ಚು ದಾಖಲೆಗಳ 
ಸಂಪುಟಗಳೂ ಫೈಲುಗಳೂ ಸೇರಿವೆ. ಬೇರೆ ಬೇರೆ ಸಚಿವಾಲಯಗಳ ೨೫.೦೦೦ ಕಟ್ಟುಗಳೂ, ದಾಖಲೆಗಳು 
ತುಂಬಿದ ಒಂದು ಸಹ್ರಸ ಪೆಟ್ಟಿಗೆಗಳೂ, ಭಾರತೀಯ ಸರ್ವೇಕ್ಷಣದ Survey of India 
ಹತ್ತು ಸಹಸ್ರ ಭೂಪಟಗಳೂ ಸಂಗ್ರಹವಾಗಿವೆ. ಈಚೆಗೆ ಒಂದು ಸೂಕ್ಷ ೬ ಛಾಯಾಚಿತ್ರ ಭಂಡಾರವೂ 
ಅಲ್ಲಿ ವ್ಯವಸ್ಥೆಗೊಂಡಿದೆ. ಅದರಲ್ಲಿ ಭಾರತ, ಇಂಗ್ಲೆಂಡ್‌ ಮತ್ತು ಅಮೆರಿಕಗಳ ಬಾಂಧವ್ಯವನ್ನು ಸೂಚಿ 
ಸುವ ಸುಮಾರು ೪೦ ಲಕ್ಷ ಹಸ್ತಪ್ರತಿಗಳ ಛಾಯಾಚಿತ್ರದ ೨.೦೦೦ ಸುರುಳಿಗಳು ಸಂಗ್ರಹವಾಗಿವೆ. 
ಪ್ರಾಚ್ಯದೇಶಗಳಲ್ಲಿಲ ಅತ್ಯಂತ ದೊಡ್ಡದೂ ಸುವ್ಯವಸ್ಥಿತ ರೀತಿಯದೂ ಎಂದು ಹೆಸರಾಗಿರುವ ಈ 
ಪತ್ರಾಗಾರದ ಗಳನ್ನು ಬೀರುಗಳಲ್ಲಿ ಚೋಟು ಅವನ್ನು ಸಾಲಿಗಿಟ್ಟರೆ ೨೫ ಕಿಲೋಮೀಟರಿ 
ನಷ್ಟು ಉದ್ದವಾಗಬಹುದೆಂದು ಅಂದಾಜು ಮಾಡಿದೆ. ಪ್ರಸಿದ್ಧ ಪತ್ರಾಗಾರ ವಿಜ್ಞಾನಿ, ಗ್ರಾಂಟ್‌ ಡಫೆ 
ಇದನ್ನು ಪ್ರಪಂಚದ ಅತ್ಯುತ್ತಮ ಹಾಗೂ ಅತ್ಯು ಪಯುಕ್ತ” ಚಾರಿತ್ರಿಕ ದಾಖಲೆಗಳ ಆಗರವೆಂದು 
ಪ್ರ ಪ್ರಶಂಸಿಸಿದ್ದಾನೆ. 


ಪತ್ರಾಗಾರದಲ್ಲಿ ಇತರ ಸೌಲಭ್ಯಗಳು 


ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ವಿವಿಧ ದಾಖಲೆಗಳ ಜೊತೆಗೆ ಹಲವು ಪ್ರಮುಖ ಭಾರತೀಯರ 
ಖಾಸಗಿ ಪತ್ರಗಳನ್ನೂ ಅಲ್ಲಿ ಸಂಗ್ರಹಿಸಲಾಗಿದೆ. ಗಾಂಧೀಜಿಯೊಡನೆ ದಾದಾಭಾಯಿ ನವರೋಜಿ, 


ಗೋಪಾಲ ಕೃಷ್ಣ ಗೋಖಲೆ, ಬದ್ರುದ್ದಿನ್‌ ತಯಾಬ್ವಿ, ಶ್ರೀನಿವಾಸಶಾಸ್ತ್ರಿ, ಎಂ. ಆರ್‌. ಜಯಕರ್‌ 


ಮುಂತಾದವರು ನಡೆಸಿದ ಪತ್ರಗಳು ಅಲ್ಲಿ ಪರ್ಷಿಯನ್‌ ಮತ್ತು ಉರ್ದು ಭಾಷೆಯ ಒಂದು 
ಲಕ್ಷಕ್ಕೂ ಹೆಚ್ಚು ಪತ್ರಗಳೂ ಇವೆ. ಅವುಗಳಲ್ಲಿ ಇನಾಯೆತ್‌ ಸಂಗ್ರಹಾಲಯದಿಂದ ತರಿಸಿಕೊಂಡವು 
ಬಹು ಅಮೂಲ್ಯ ದಾಖಲೆಗಳೆನಿಸಿವೆ. ಪತ್ರಾಗಾರಕ್ಕೆ ತಂದಾಗ ಅವು ತೀರ ಅವ್ಯವಸ್ಥೆಯಲ್ಲಿದ್ದುವು. 
ಅವನ್ನು ಈಚೆಗೆ ಅವುಗಳ ಮೂಲವನ್ನನುಸರಿಸಿ ವರ್ಗೀಕರಿಸಿ ವಿಂಗಡಿಸಿಟ್ಟಿದೆ. ೧೯೪೭ಕ್ಕೆ ಹಿಂದೆ 
ಸಂಗ್ರಹವಾಗಿದ್ದ ೪೦ ಲಕ್ಷ ಪತ್ರಗಳನ್ನೂ ಅನಂತರ ಸಂಗ್ರಹವಾದವನ್ನೂ ವರ್ಗೀಕರಿಸಿ ವಿಂಗಡಿಸಿ 
ಜೋಡಿಸುವ ಕಾರ್ಯ ಈಗ ಮುಗಿದಿದೆ. 

ಸಾಕ್ಷ್ಯಸಂಪತ್ತು ಹೆಚ್ಚಿದಂತೆ ಪತ್ರಾಗಾರ ಆಧುನಿಕ ಭಾರತದ ಇತಿಹಾಸ ಲೇಖಕರಿಗೂ ಸಂಶೋಧಕ 
ರಿಗೂ ಪುಣ್ಯಕ್ಷೇತ್ರ ವಾಗಿ ಪರಿಣಮಿಸ ಸುತ್ತಿದೆ. ಪ್ರತಿವರ್ಷ ಸಹಸ್ರಗಟ್ಟಲೆ ಸಂಶೋಧಕರು ದೇಶ ವಿದೇಶ 
ಗಳಿಂದ ಇಲ್ಲಿಗೆ ಬಂದು ಅಗತ್ತ ದಾಖಲೆಗಳನ್ನು ಒದಗಿಸಿಕೊಳ್ಳು ತ್ತಿದ್ದಾರೆ; ಐವತ್ತು ಸಹಸ್ರಕ್ಕಿಂತ ಹೆಚ್ಚು 
ಮಂದಿ ಹೊರಗಿನವರು ತಮ್ಮ ಲೇಖನಕ್ಕೆ ಬೇಕಾವ ಮೂಲ ದಾಖಲೆಗಳ ಟೆಪ್ಪ ೈಪು ಮಾಡಿದ ಪ ್ರತಿಗಳನ್ನು 
ತರಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಸಮಿತಿಗಳೂ ಆಯೋಗಗಳೂ ನಿಯೋಗಗಳೂ ತಮಗೆ ಬೇಕಾದ 
ಅಂಶಗಳನ್ನೂ ಆಧಾರಗಳನ್ನೂ ಸಂಗ್ರಹಿಸಿ ಬಳಸಿಕೊಳ್ಳು ತ್ತಿವೆ. 


ui AEE ld Sa ್‌್ಹ್‌್‌ ್ಚ್ಚ್ಚ್‌ 


ಭಾರತದಲ್ಲಿ ಇತಿಹಾಸ ಲೇಖನಕ್ಕೆ ದಾಖಲೆಗಳು ೭೩ 


ಪತ್ರಾಗಾರಕ್ಕೆ ಸೇರಿದಂತೆ ಅನೇಕ ಅಪರೂಪ ಕೃತಿಗಳನ್ನೊಳಗೊಂಡ ಒಂದು ವಿಶಿಷ್ಟ ಗ್ರಂಥಾ- 
ಲಯವೂ ಇದೆ. ಅಲ್ಲೇ ಕುಳಿತು ಸಾಕ್ಪ್ಯಾಧಾರಗಳನ್ನು ಹುಡುಕಿ ತಮ್ಮ ಲೇಖನಗಳಿಗೆ ದಾಖಲೆಯನ್ನೊ 
ದಗಿಸಿಕೊಳ್ಳಲು ಅನುಕೂಲಿಸಲು ee ೫೦ ಮಂದಿಗೆ ಸ್ಥಳಾವಕಾಶ ಕಲ್ಪಿಸಿದೆ. ಬೇಕಾದ ದಾಖಲೆ 
ಗಳನ್ನು ವಿಳಂಬವಿಲ್ಲದೆ ಹಾಗೂ ಸರಾಗವಾಗಿ ಹುಡುಕಲು ಅನುಕೂಲವಾಗುವಂತೆ ಆಕರಗಳ 
ಪಟ್ಟಿಗಳನ್ನು ಸಿದ್ದ ಪಡಿಸಿಟ್ಟಿದೆ. ಸಂಶೋಧಕರು ಅಲ್ಲಿ ನಡೆಸುವ ಸಂಶೋಧನೆಗಳ ಸ್ವರೂಪವನ್ನು 
ಕುರಿತ ನಿಯತಕಾಲಿಕ ಪತ್ರಿಕೆಗಳೂ ಪ್ರಕಟವಾಗುತ್ತಿವೆ. 
ಪತ್ರಾಗಾರಕ್ಕೆ ದೇಶವಿದೇಶಗಳಿಂದ ಸಂಶೋಧಕರು, ಇ ತಿಹಾಸ ಲೇಖಕರು, ವಿಷಯ ಸಂಗ್ರಹ 
ಕಾರರು, ದಾಖಲಾತಿ ಭಂಡಾರಿಗಳು ಸಂದರ್ಶಿಸುವುದು ಹೆಚ್ಚಿ ದಂತೆ ಅವರಿಗೆ ಅಗತ್ಯ ದಾಖಲೆಗಳನ್ನು 
ಸುಲಭವಾಗಿ ದೊರಕಿಸಲು ಅನುಕೂಲಿಸುವ ಎಲ್ಲ ರೀತಿಯ ಪರಾಮರ್ಶನ ಮಾಧ್ಯಮ (Reference 
media)ಗಳೂ ಸಿದ್ಧವಾಗಿವೆ. ಅಕಾರಾದಿ ಆಕರ ಸೂಚಿ, ಅಕಾರಾದಿ ವಿಷಯಸೂಚಿ, ವಿವರಣಾತ್ಮಕ 
ಅಕಾರಾದಿ ವಿಷಯಸೂ ಚಿ, ವಿಷಯಗಳ ಪೂರ್ಣಪಟ್ಟಿ ಮುಂತಾದುವನ್ನೆಲ್ಲ ಸಿದ್ದ ಪಡಿಸಿ ಇಟ್ಟಿದೆ. 
" ಅಲ್ಲಿನ ಪ್ರಮುಖ ದಾಖಲೆಗಳ ಬಗ್ಗೆ ವಿವರಗಳನ್ನೊಳಗೊಂಡ ಪ್ರಕಟಣೆಗಳನ್ನು ಹೊರಡಿಸಲಾಗುತ್ತದೆ. 
ಹೊರಗಿನವರು ಅವನ್ನು ನೋಡಿ' ' ಅಗತ್ತವೆನಿಸಿದವನ್ನು ಬಳಸಿಕೊಳ್ಳ ಜು ಅಂಥ ಮೂವತ್ತು 
ವಿವರಣಾತ್ಮಕ ಕೃತಿಗಳು ಈಗಾಗಲೇ ಪ್ರಕಟವಾಗಿವೆ. ಅಲ್ಲಿನ ಪಂಡಿತರು ಕೆಲವು ದಾಖಲೆಗಳನ್ನು 
ತಾವೇ ವಿಮರ್ಶಿಸಿ ವ್ಯಾಖ್ಯಾನ ಸಮೇತ ಭಾರತದ ಮತ್ತು ಅನ್ಯ ದೇಶಗಳ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಿರು 
ವರು. ಪತ್ರಾ ಗಾರವಿಜ್ಞಾನ ನ ಟು ದಾಖಲೆಗಳ ಬಳಕೆಗೆ ಸ್‌ ಅರ್ಧವಾರ್ಷಿಕ ಪತ್ರಿಕೆಯೊಂದು 
೧೯೪೭ರಿಂದ ಪ್ರಕಟವಾಗುತ್ತಿದೆ. ಆಗಾಗ ಅಲ್ಲಿನ ಪ್ರಮುಖ ಪತ್ರಗಳ ಪ್ರದರ್ಶನವನ್ನೇರ್ಪಡಿಸಿ ಸಾರ್ವ 
ಜನಿಕರೂ ಪತ್ರಾಗಾರದಲ್ಲಿ ಆಸಕ್ತಿ ವಹಿಸುವಂತೆ ಮಾಡುತ್ತಿದೆ. 
ಈ ಪತ್ರಾಗುರ ಕಳೆದ ೨೭ ವರ್ಷಗಳಿಂದ ಇತಿಹಾಸ ಲೇಖಕರಿಗೆ ಕಗ್ಗಂಟಾಗಿದ್ದ ಹಲವು - 
ಸಮಸೆಗಳ ಬಗ್ಗೆ ದಾಖಲೆಗಳನ್ನು ಒದಗಿಸುತ್ತ ಬಂದಿದೆ. ಬಗೆಹರಿಯದಿದ್ದ ಇತಿಹಾಸದ ಹಲವು 
ಸಮಸ್ಯೆ ಗಳನ್ನು ಸಮಂಜಸವಾಗಿ ಬಿಡಿಸಿ ತಮ್ಮ ಕೃತಿಗಳು ವಾಸ್ತವವಾಗುವಂತೆ ಮಾಡಲು ಇತಿಹಾಸ 


"ಲೇಖಕರಿಗೆ ಆ ಮೂಲಕ ಸಾಧ್ಯವಾಗಿದೆ. 


ಎ೨! 


ದಾಖಲೆಗಳ ರಕ್ಷಣೆ 


ಪತ್ರಾಗಾರದಲ್ಲಿ ಮೂಲ ಹಾಗೂ ಗೌಣ ದಾಖಲೆಗಳ ರಕ್ಷಣೆ ಬಹು ಮುಖ್ಯ ಕಾರ್ಯ. ಈಚೆಗೆ ಅವುಗಳ 

ರಕ ಣೆಗಾಗಿ ಆಧುನಿಕ ರೀತಿಯ ವ್ಯವಸ್ಥೆ ಮಾಡಿ ವಾಯು: ಯಂತ್ರಿತ ಕೊಟಡಿಗಳಲ್ಲಿ ಅವನ್ನು ಉಕ್ಕಿನ 

ಬೀರುಗಳಲಿ ಇಡಲಾಗಿದೆ. ಇನ್ನು ಕೆಲವು ಕಡತಗಳನ್ನು ಪೆಟ್ಟಿಗೆಗಳಲ್ಲಿಟ್ಟಿದೆ. ಪತ್ರಗಳನ್ನು ಪದರ (ಹಾಳೆ) 
7 

ಗಳನಾ ಗಿ ಜೋಡಿಸಿ ಸಂಪುಟ ರಚಿಸಲು ಪಟಲನ ಯಂತ್ರವನ್ನು (laminating machine) 

0 ಹೊಗೆಯಾಡಿಸಿ ಕ್ರಿಮಿಗಳನ್ನು ನಾಶಮಾಡುವ 


ಬಳಸಲಾಗುತ್ತಿದೆ. ಪತ್ರಗಳ ದೂಳು ತೆಗೆಯುವ ಹಾಗೂ 
ಯಂತ್ರಗಳನ್ನೂ ಬಳಸಲಾಗುತ್ತಿದೆ. ಪತ್ರ ರಕ್ಷಣೆಯ ನೂತನ ಸಮಸ್ಯೆಗಳ ಪರಿಶೀಲನೆಗಾಗಿ ಒಂದು 
ಟು” ಗ್ರ ಕ ನ ಹ ಹ ಇ ಗ ಲಿ 
ಸಂಶೋಧನ ವಿಭಾಗವನ್ನು ಏರ್ಪ ಡಿಸಿದೆ. ಅದು ಪತ್ರ ರಕ್ಷಣೆಗೆ ಹಲವು ನೂತನ ವಡ 
ತೋರಿಸಿಕೊಟ್ಟಿದೆ. ದಾಖಲೆಗಳ ಪ್ರತಿಮಾಡಲು ಫೋಟೋಸ್ಟಾಟ್‌ ವಿಧಾನವನ್ನು ಅನುಸರಿಸಲಾಗುತ್ತಿದೆ. 
¢ ಎನನ್‌ 
ಇಲ್ಲಿನ ಛಾಯಾಚಿತ್ರ ಪುನರ್ಮುದ್ರಣ ವಿಭಾಗ ಪ್ರತಿವರ್ಷ ೮-೧೦ ಲಕ್ಷ ಪುಟಗಳಷ್ಟು ದಾಖಲೆಗಳನ್ನು 


ಪ್ರತಿಮಾಡಿಡುತಿ ತ್ತಿದೆ. 


ಪ್ರಾದೇಶಿಕ ಪತ)ಗಾರಗಳು 
ಭಾರತ ಒಕ್ಕೂಟದ ಒಂದೊಂದು ರಾಜ್ಯವೂ ಕೇಂದ್ರಾಡಳಿತ ಪ್ರದೇಶವೂ ತಮ್ಮವೇ ಆದ ಇತಿಹಾಸ 
ಆಯಾ ಪ್ರದೇಶದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, is. 
ನ 
ಎ 


ವನ್ನು ರೂಪಿಸಿಕೊಳ ಕೆ ಮುಂದೆ 
ೇಕಾಗುತ್ತದೆ. ಅದಕ್ಕೆ ಅಗತ್ಯವಾದ ದ ದಾಖಲೆಗಳೆಲ್ಲ ರಾಷ್ಟ್ರೀಯ 


ಮತ್ತು ಸಾಹಿತ್ಯಿಕ ಇತಿಹಾ ವನ್ನು ರಚಿ 


೮ 


೭೪ ಮಾನವಿಕ ಕರ್ಣಾಟಕ 


ಪತ್ರಾಗಾರದಲ್ಲೇ ದೊರಕದಿರಬಹುದು. ಆದ್ದರಿಂದ ಪ್ರತಿರಾಜ್ಯವೂ ಪ್ರಾದೇಶಿಕ ಪತ್ರಾಗಾರವನ್ನು 
ಆರಂಭಿಸುವುದು ಅಗತ್ಯ. ಅಲ್ಲಿ ರಾಜ್ಯದ ಆಧುನಿಕ ಮುನ್ನಡೆಗೆ ಸಂಬಂಧಿಸಿದಂತೆ ವಿವಿಧ ಸಚಿವಾಲಯಗಳ 
ಅಪ್ರಚಲಿತ ದಾಖಲೆಗಳನ್ನು ಸಂಗ್ರಹಿಸಿ, ವಿಂಗಡಿಸಿ, ವರ್ಗೀಕರಿಸಿ, ಸಂರಕ್ಷಿಸಿಡಬೇಕು. ಆಯಾ ಪ್ರದೇಶ 
ದಲ್ಲಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರ ಖಾಸಗಿ ಪತ್ರಗಳನ್ನೂ ಸಂಗ್ರಹಿಸಿ 
ರಕ್ಷಿಸಿಡಬಹುದು. ಇತಿಹಾಸ ಪ್ರಾಮುಖ್ಯವೆನಿಸುವ ಸಮಾರಂಭ ಸಂದರ್ಭಗಳ ಛಾಯಾಚಿತ್ರಗಳನ್ನೂ 
ವೀಕ್ಷಕ ವರದಿಗಳನ್ನೂ ರಕ್ಷಿಸಿಡಬಹುದು. ಕೆಲವು ಪ್ರಮುಖ ದಾಖಲೆಗಳನ್ನೂ ಮಾಹಿತಿಗಳನ್ನೂ 
ಸೂಕ್ಷ್ಮ ಛಾಯಾಚಿತ್ರ ಪಟಗಳಲ್ಲಿ ಸಂಗ್ರಹಿಸಬಹುದು. 


ಎಸ್‌. ನಾರಾಯಣಮೂರ್ತಿ 


ಪ್ರೋನೋಟು 


“ಕನಕಪುರದ ರಾಮಯ್ಯನವರ ಮಗ ಕೃಷ್ಣ ಷ್ಣಯ್ಯ ನವರಿಗೆ; ಅದೇ ಊರಿನ ಗೋವಿಂದಯ್ಯನವರ 
ಮಗ ಕೇಶವಯ್ಯನು ಬರೆಸಿಕೊಟ್ಟ ಪ್ರೊ (ನೋಟ ನ ಕ್ರಮ ಏನೆಂದರೆ: ನನ್ನ ಮಗಳ ಲಗ್ನದ ನಿಮಿತ್ತ ವಾಗಿ 
ಅದಕ್ಕೆ ಬೇಕಾಗುವ ಖರ್ಚಿಗೆಂದು ನಾನು ನಿಮ್ಮಿಂದ ಈ ದಿನ ನಗದಾಗಿ ರೂ....... ಗಳನ್ನು ಪಡೆದು 
ಕೊಂಡಿರುತ್ತೇನೆ. ಈ ಹಣವನ್ನು, ಅದಕ್ಕೆ ಸೇ....... ರಂತೆ ಬಡ್ಡಿ ಸೇರಿಸಿ, ನೀವಾಗಲಿ ಅಥವಾ ನಿಮ್ಮ 
ಹುಕುಂ ಪಡೆದವರಾಗಲಿ ಕೇಳಿದಾಗ ಪಾವತಿ ಕೊಟ್ಟು ರಶೀತಿ ಪಡೆಯುತ್ತೇನೆಂದು ಮನೋರಾಜಿ 
ಯಿಂದ ಒಪ್ಪಿ ಬರೆಸಿಕೊಟ್ಟ ಪ್ರೊನೋಟಿಗೆ ತಾ............ 


ಸಹಿ : ಕೇಶವಯ್ಯ.” 


ಈ ತರದ ಪತ್ರ ಅಥವಾ ದಾಖಲೆಗಳನ್ನು ಬರೆದುಕೊಟ್ಟು ಜನರು ಹಣದ ಲೇವಾದೇವಿ 
ಮಾಡುತ್ತಿರುವುದು ರೂಢಿಯಲ್ಲಿದೆ. ೧೮೮೧ರ ಪರಕ್ರಾಮ್ಯ ಸಂ ಲೇಖಗಳ ಅಧಿನಿಯಮದ ನಾಲ್ಕನೆಯ 
ಪ್ರಕರಣದ ಮೇರೆ ಇಂಥ ಪತ್ತ ಗಳಿಗೆ ಅಥವಾ ದಾಖಲೆಗಳಿಗೆ ಪಾ ್ರ್ರಮಿಸರಿ ನೋಟು ಅಥವಾ ಪ್ಲೊ ನೋಟು 
ಎಂದು ಹೇಳಲಾಗುತ್ತದೆ. ಇಂಗ್ಲಿಷಿನ ಪ್ರಾಮಿಸ ರಿನೋಟು ಸಂಕುಚಿತವಾಗಿ, ರೂಢಿಯಲ್ಲಿ ಪ್ರೊ ನೀನೋಟು 
ಎಂದು ಕರೆಯಲ್ಪಡುತ್ತದೆ. ಒಬ್ಬ ಮತ್ತೊಬ್ಬನಿಗೆ ಅಥವಾ ಅವನ ಆದೇಶ ಪಡೆದ ಯಾರಿಗಾದರೂ 
ನಿಗದಿಯಾದ ಹಣವನ್ನು, ಯಾವ ಷರತ್ತೂ ಇಲ್ಲದೆ, ಬಡ್ಡಿ ಸಹಿತ ಕೊಡಲೊಪ್ಪಿ, ಆ ಬಗ್ಗೆ ಹುಗೆಂದು 
ಲಿಖಿತರೂಪದಲ್ಲಿ ಬರೆದು ಕೊಟ್ಟಲ್ಲಿ ಆ ದಾಖಲ ಪಿ ಪ್ರೊ *ನೊಟೆಂದು ಕರೆಯಲ್ಲಡುವುದು. 
ಒಂದು ದಾಖಲೆ ಪ್ರೋನೋಟು ಎಂದೆನ್ನಿ ಸಿಕೊಳ್ಳ 5 ಬೇಕಾದರೆ ಅದು ತನ್ನದೇ ಆದ ಕೆಲವು ವಿಶಿಷ್ಟಾ ೦ಶ 
ಗಳನ್ನು ಹೊಂದಿರಬೇಕು. ಮೇಲೆ ಹೇಳಿದ ಅಧಿನಿಯಮದ ನಾಲ್ಕನೆಯ ಪ್ರಕರಣದಲ್ಲಿ ಪೊ ನೋಟಿನ 
ವ್ಯಾಬೈ ಯನ್ನು ಕೊಟ್ಟಿದೆ. ಎಲ್ಲ ಬರವಣಿಗೆಗಳು ಪ್ರೊಸೋಟೆಂದು ಕರೆಯಿಸಿಕೊಳ್ಳಲಾರವು. 

ತ ಡೆ ಅನು ಗುಣವಾಗಿದ್ದರೆ ಮಾತ್ರ ಅದು ಪ್ರೊನೋಟೆಂದು ಗಣನೆಗೆ ಬರುತ್ತದೆ. ವ್ಯಾಖ್ಯೆಯ 

ತ್ರುಗಳಿಗೆ ಭಿನ್ನವಾಗಿದ್ದಲ್ಲಿ ಅಂಥ . ದಾಖಲೆಯ ಆಧಾರದ ಮೇಲಿಂದ ಹಣ ಪಡೆಯಲು 

ಧಾರ್‌ ಮರೆಹೊಕ್ಕರೆ ತಕ್ಕು ದಾದ ಪರಿಹಾರ ದೊರಕಲಾರದು. ಆದ್ದರಿಂದ ಹಣ ಕೊಡುವ ವ್ಯಕ್ತಿ 
ಪ್ರೋನೋಟನ್ನು ಹೇಗೆ ಬರೆಸಿಕೊಳ ಬೇಕು ಎಂಬುದನ್ನು ತಿಳಿದಿರುವುದು. ಅಗತ್ಯ. 

ಒಂದು ವಿಖಿತಾಧಾರ ಪ್ರೊ ನೋಟು ಎಂದು 'ಫರಿಗಣಿಸಲ್ಲ ಈದೇಸದರೆ ಅದರ ವಿಶಿಷ್ಟಾಂಶ 
ಗಳೇನು, ಯಾವ ದಾಖಲಿ'ಪ್ಲೊ ನೋಟು. ಯಾವುದು ಪ್ರೋನೋಟಲ್ಲ ಇವುಗಳ ಬಗ್ಗೆ ಸರ್ವೋನ್ನತ 
ಹಾಗೂ ಶ್ರೇಷ್ಠ ನ್ಯಾಯಾಲಯಗಳು ಇಂದಿನ ವರೆಗೆ ಅನೇಕ . ಮಹತ್ವಪೂರ್ಣ ತೀರ್ಮಾನಗಳನ್ನು 
ಕೊಟ್ಟಿವೆ. ಕೋರ್ಟುಗ ಳು ಕೊಟ್ಟಿರುವ ಅಂಥ ನಿರ್ಣಯಗಳಲ್ಲಿ ಎದ್ದು ಕಾಣುವ ತತ್ವಗಳ ಮೇಲಿಂದ 
ಯಾವುದಾದರೂ ಒಂದು ದಃ ಖಲೆ ಪ್ರೊನೋಟು ಎಂದೆನಿಸಿಕೊಳ್ಳ ಬಲ್ಲುದೋ ಇಲ್ಲವೋ ಎಂಬುದನ್ನು 
ನಿರ್ಧರಿಸಲು ಬರುತ್ತದೆ. ಅಂಥ ಹಲವಾರು ಕೋರ್ಟಿನ ಆದೇಶಗಳು ಪ್ರೋ ೇನೋಟಿನಲ್ಲಿರಬೇಕಾದ 
ಗಣನೀಯ ಅಂಶಗಳನ್ನು ಎತ್ತಿ ಸಾರಿವೆ. 


ಪ ಮಾನವಿಕ ಕರ್ಣಾಟಕ 


ಪ್ರೋನೋಟು ಲಿಖಿತರೂಪದಲ್ಲಿರಬೇಕು 


ಪ್ರೋನೋಟು ಲಿಖಿತ ರೂಪದಲ್ಲಿರಬೇಕು; ಎಂದರೆ, ಬರೇ ಬಾಯಿ ಮಾತಿನಲ್ಲಿ ಲೇವಾದೇವಿಯಾಗಿದ್ದರೆ 
ಅದನ್ನು ಪ್ರೋನೊ ರಷ ಶೇವಾದೇವಿ ಎಂದು ಕರೆಯಲು ಬರುವುದಿಲ್ಲ. ಒಬ್ಬ ಮತ್ತೊಬ್ಬನಿಗೆ ಅಥವಾ 
' ಅವನ ಆದೇಶ ಪಡೆದ ಯಾರಿಗಾದರೂ ನಿಗದಿಯಾದ ಹಣವನ್ನು, ಯಾವ ಷರತ್ತೂ ಇಲ್ಲದೆ, ಬಡ್ಡಿ 
ಸಹಿತ ಬಟ, ತ ಲಿಖಿತ ರೂಪದಲ್ಲಿ ಒಂದು ದಾಖಲೆ ಬರೆದುಕೊಟ್ಟರೆ ಅದು ಪೊ ನೋ 
ಟೆಂದು ಪರಿಗಣಿಸಲ್ಪಡುವುದು. ಹಾಗೆಂದ ಮಾತ್ರ ತ್ರಕ್ಕೆ ಪ್ರೋನೋಟನ್ನು ಕುಗದದ ದಲ್ಲಿಯೇ ಬರೆಯ 
ಬೇಕೆಂಬ ಕಡ್ಡಾಯವಿಲ್ಲ; ಅದನು ಯಾವುದರಲ್ಲಿ ಬರೆದರೂ ಆಗಬಹುದು. ಉದಾಹರಣೆಗೆ, ಸಾಧ್ಯ 
ವಾದರೆ ಅದನ್ನು ಚರ್ಮ, ಬಟ್ಟೆ, ಲಿನನ್‌, ಪ್ಲಸ್ಪಿಕ್‌ನ ಹಾಳೆಗಳಲ್ಲಿ ಬೇಕಾದರೂ ಬರೆಯಿಸಿಕೊಳ್ಳ 
ಬಹುದು. ಆದರೆ ಅದನ್ನು ಕಾಗದದಲ್ಲಿ ಬರೆಸುವುದೇ ಸುಲಭವಾದ್ದರಿಂದ ರೂಢಿಯಲ್ಲಿ ಅದನ್ನು 
ಕಾಗದದ ಹಾಳಿಯಲ್ಲಿಯೇ ಬರೆಯಲಾಗುತ್ತಿದೆ. 
ಪ್ರೊನೋಟು ಕೈಬರಹದಲ್ಲಿರಬಹುದು; ಅದನ್ನು ಟೈಪು ಅಥವಾ ಅಚ್ಚು ಹಾಕಿಸಿರಲೂ ಬಹುದು. 
ಅದು ಇಂಥ ರೂಪದಲ್ಲಿಯೇ ಇರಬೇಕೆಂಬ ನಿಯಮವಿಲ್ಲ. ಪೆನ್ನಿಲ್‌ನಲ್ಲಿ ಅಥವಾ ಶಾಯಿಯಲ್ಲಿ 
ಅದನ್ನು ಬರೆದಿರಬಹುದು. ಆದರೆ, ಅದು ಕೆಲವು ಕಾಲ ಮಾಸದೆ, ಅಚ್ಚಳಿಯದೆ ಉಳಿಯಬೇಕಾದ 
ಪ್ರಮೇಯವಿರುವು ದರಿಂದ ಅದನು ಶಾಯಿಯಲ್ಲಿ ಬರೆಸುವುದೇ ಸೂಕ್ತ, ಹಣದ ಲೇವಾದೇವಿ 
ಮಾಡುವ ಉದ್ಯೋಗವನು ಕೈಕೊಂಡವರು ಪ್ರೋನೋಟನು ಪ್ರಿಂಟ್‌ ಮಾಡಿಸಿಯೇ ಇಟ್ಟುಕೊಂಡಿರು 
ತಾರೆ. ಹಣ ಕೊಡುವ ಪಡಕೊಳ್ಳುವ ಕಾಲದಲ್ಲಿ ಅಚ್ಚು ಹಾಕಿಸಿಟ್ಟುಕೊಂಡ ಅಂಥ ನಮೂನೆಗಳಲ್ಲಿ 
ಹಣಪಡಕೊಂಡವನ ಹೆಸರು, ವಿಳಾಸ, ಮೊತ್ತ, ತಾರೀಕು ಇವುಗಳನ್ನಷ್ಟೇ ತುಂಬಿ ಹಣ ಪಡಕೊಂಡವನ 
ಸಹಿ ತೆಗೆದುಕೊಳ್ಳುತ್ತಾರೆ. 


ಹ್ಹಣ ಮರಳಿಸುವ ವಾಗ್ದಾನ 


ಯಾವುದಾದರೂ ಒಂದು ಪತ್ರ ಪ್ರೋನೋಟು ಎಂದು ಕರೆಯಲ್ಲಡಬೇಕಾದರೆ ಒಬ್ಬ ಮತ್ತೊಬ್ಬನಿಗೆ 
ಅಥವಾ ಅವನ ಹುಕುಂ ಪಡೆದವರಿಗೆ ಯಾವ ಷರತ್ತೂ ಇಲ್ಲದೆ ಹಣ ಮರಳಿಸುವ ವಾಗ್ದಾನ ಮಾಡಿರ 
ಬೇಕು. ಹಣ ಪಜಿದವನು ಹಣವನ್ನು ಹಿಂತಿರುಗಿ ಕೊಡಲು ಯಾವ ಷರತ್ತನ್ನೂ ಹಾಕಿರಕೂಡದು. 
ಒಬ್ಬ ಮತ್ತೊ ನೆ “ನಾನು ನಿಮಗೆ ಹಣ ಕೊಡಲಿಕ್ಕಿರುವುದು ನಿಜ”, ಎಂದಿಷ್ಟೆ ಸ್ಟೇ 'ಬರೆದು ಕೊಟ್ಟಿ ದ್ದರೆ 
ಅಂಥ ಪತ್ರವನ್ನು ಪ್ರೋನೋಟೆಂದು ಕರೆಯಲು ಬರುವುದಿಲ್ಲ. ಏಕೆಂದರೆ, ಅದು ಬರೇ ಅವನ ಹಾ 
ಕೊಡಲಿರುವ. ಬಾಧ್ಯತೆಯನ್ನು ಮಾತ್ರ ತೋರಿಸುತ್ತದೆಯೇ ಹೊರ್ತು ಹಣ ಸಲಿಕೆ ಮಾಡುವ 
ವಾಗ್ದಾನವನ್ನು ತೋರಿಸುವುದಿಲ್ಲ. ಮತ್ತೊಬ್ಬ. “ನನಗೆ ಈ ದಿನ ಹಣ ಸಿಕ್ಕಿದೆ. ಅದಕ್ಕೆ ಬಡ್ಡಿ ಸೇರಿಸಿ 
ಕೊಡಬೇಕಾಗುತ್ತ ದೆ,” ಎಂದಿಷ್ಟೇ ಬರೆದು ಕೊಟ್ಟರೆ ಅದೂ ಸಹ ಪ್ರೋನೋಟಾಗಲಾರದು; ಯಾಕಂದರೆ, 
ರ ಬರೆದು ಕೊಟ್ಟ ಪತ್ರದಲ್ಲಿ ಹಣ ಮರಳಿಸುವ ಬೇಷರತ್ತು ವಾಗಾ ರ ನವಿದೆಯೆಂದು ಅರ್ಥ 

ಸಲು ಬರುವುದಿಲ್ಲ. ವೃವಹಾರದ. ಲೆಕ್ಕಪುಸ್ತಕದ ಕೊನೆಯಲ್ಲಿ ಕೂಡಿಸಿ ಬರುವ ಅಂಕೆಯ ಕೆಳಗೆ 
ಒಬ್ಬ ತನ್ನ ಸಹಿಯನ್ನು ಮಾಡಿದ್ದರೆ ಅದನ್ನೂ ಪೊ | ೇನೋಟೆಂದು ಕರೆಯೂಗುವುದಿಲ್ಲ. ಯಾಕಂದರೆ 
ಅದು ಸಹ ಅವನ ಹಣ ೧ದ ಬಾಧ್ಯತೆಯನ್ನು ಮಾತ್ರ ತೋರಿಸುತ್ತದೆ; ಹಣ ಸಲಿಕೆ ಮಾಡುವ ವಾಗ್ದಾನ 
ವನ್ನು ತೋರಿಸುವುದಿಲ್ಲ. ಆದ್ದರಿಂದ ಪ್ರೋನೋಟು ಬರೆಯುವಾಗ ಬರೆದು ಕೊಟ್ಟವನ ಇಂಗಿತವೇನು 
ಎಂಬುದು ಅತಿ ಮುಖ್ಯ. ಹಣ ಮರಳಿಸುವ ಇಂಗಿತ ಪ್ರಕಟವಾಗುವಂತಿ ದ್ದರೆ ಆಗ ಮಾತ್ರ ಅದು 
ಪ್ರೋನೋಟಿಂದು ಪರಿಗಣಿತವಾಗುತ್ತದೆ. ಯಾವುದಾದರೂ ಒಂದು ಬರವಣಿಗೆಯಲ್ಲಿ, “ನಿಮ್ಮ ಹಣ 
ನನ್ನಲ್ಲಿರುವುದು ನಿಜ . ಅದಕ್ಕೆ ನಾನು ಬಡ್ಡಿ ಪಾವತಿಸುತ್ತೇನೆ,” ಎಂದು ಬರೆದು ಕೊಟ್ಟಿದ್ದರೆ ಅದು 
ಅವನ ಹಣ ಪಾವತಿಸಲು ಚ ಮಾಡಿಕೊಂಡಿರುವಿಕೆಯನ್ನು ಮಾತ್ರವೇ ತೋರಿಸುತ್ತದೆ; ಅದರಲ್ಲಿ 
ಅವನ ಹಣ ಮರಳಿಸುವ ವಾಗ್ದಾನ ಕಾಣಿಸುವುದಿಲ್ಲ. ಆದ್ದ ರಿಂದ ಅಂಥ ಪತ್ರವನ್ನು ಪ್ರೋನೋಟೆಂದು 
ವ್ಯವಹರಿಸಲು ಬರುವುದಿಲ್ಲ. 


ON ಫ್‌ ಟ್‌ 


ಪ್ರ್ರೋನೋಟು 2 


ಯಾವುದಾದರೂ ಒಂದು ಬರವಣಿಗೆಯಲ್ಲಿ ಅದನ್ನು ಪ್ರೋನೋಟೆಂದು ಹೆಸರಿಸಿದ್ದರೂ 
ಅದು ಅಪೇಕ್ಷಿತಗಳಿಗೆ ಬಾಹಿರವಾಗಿದ್ದರೆ ಅದು ಪ್ರೋನೋಟಿಂದು ಎಣಿಸಲು ಬರುವುದಿಲ್ಲ. ಪ್ರೋ 
ನೋಟಿನ ಎಲ್ಲ ವಿಶಿಷ್ಟಾಂಶಗಳನ್ನು ಕೂಡಿಕೊಂಡಿದ್ದ ಬರವಣಿಗೆ ಅದನ್ನು ಪ್ರೋನೋಟೆಂದು ಕರೆದಿಲ್ಲ 
ವಾದರೂ ಪ್ರೋನೇಟೇ ಆಗುತ್ತದೆ. ಆದ್ದರಿಂದ ಪತ್ರವನ್ನು ಏನೆಂದು. ವರ್ಣಿಸಲಾಗಿದೆ. ಎಂಬುದು 
ಮುಖ ವಲ್ಲ; ಅದರ ಅಪೇಕ್ಷಿತಗಳೇನು ಎಂಬುದೇ ಮುಖ್ಯ. ಪ್ರೋನೋಟಿನ ಎಲ್ಲಾ ಷರತ್ತುಗಳಿಗೆ 
ಸರಿಯಾಗಿದ್ದರೆ ಮಾತ್ರ ಕೋರ್ಟಿನಲ್ಲಿ ಕ್ರಮಬದ್ಧವಾದ ಹಣ ವಸೂಲಿ ಕ್ರಮ ಕೈಗೊಳ್ಳಬಹುದು. 


ಹೇಳಿದಾಗ ಕೊಡುವ ವಾಗ್ದಾನ 


ಪ್ರೋನೋಟಿನ ಇನ್ನೊಂದು ಮಹತ್ವಪೂರ್ಣ ಅಪೇಕ್ಷಿತ ಯಾವುದೆಂದರೆ, ಹಣ ಪಡೆದುಕೊಂಡವನು 
ಹಣವನ್ನು ಕೇಳಿದಾಗ. ಕೊಡುವ ವಾಗ್ದಾನ ಮಾಡಿರಬೇಕು. ಹಣ ಕೇಳಿದಾಗ ಕೂಡಲೇ ಕೊಡುವ 
ವಾಗ್ದಾನ. ಬರವಣಿಗೆಯಲ್ಲಿ ಎದ್ದು ಕಾಣುವಂತಿರಬೇಕು. ಒಬ್ಬ, “ನಾನು ಈ ದಿನ ನಿಮ್ಮಿಂದ ಪಡೆದ 
ಮೊಬಲಗನ್ನು ನೀವು ನನಗೆ ರಶೀತಿ ಕೊಟ್ಟನಂತರ ಪಾವತಿಸುತ್ತೆ ನೆ”ಂದು ಬರೆದು ಕೊಟ್ಟಿದ್ದರೆ ಅದು 
ಪೊ ನೋಟಿನ ಕಕ್ಷೆಯೊಳಗೆ ಬರುವ ಲೇವಾದೇವಿಯಾಗುವುದಿಲ್ಲ. ಯಾಕಂದರೆ ಅವನು “ಮಾಡಿರುವ 
ಹಣ ಮರಳಿಸುವ ವಾಗ್ದಾನ ಷರತ್ತಿನಿಂದ ಕೂಡಿರುತ್ತದೆ. ಆದ್ದರಿಂದ ಹಣವನ್ನು ವಸೂಲಿ ಕೊಡುವ 
ಬೇಷರತ್ತು ವಾಗ್ದಾ ನವಿಲ್ಲದಿದ್ದ ರೆ ಅಂಥ ಪತ್ರ ಪ್ಲೊ ್ರ್ರೀನೋಟೆಂದು. ಗಣಿಸಲು ಬರುವುದಿಲ್ಲ. 


ಸಹಿ ಮಾಡಿರಬೇಕು 


ಹಣ ಪಡಕೊಂಡ ವ್ಯಕ್ತಿ ತಾನು ಬರೆಸಿಕೊಟ್ಟ ಪ್ರೋನೋಟಿಗೆ ತನ್ನ ಸಹಿಯನ್ನು ಹಾಕಿರಲೇಬೇಕು. 
ಸಹಿ ಹಾಕಿಸದೆ ಮಾಡಿಸಿಕೊಂಡ ಆಧಾರ ಕುಸಿದು ಬೀಳುತ್ತದೆ. ಹಣ ಪಡಕೊಂಡವನ ಸಹಿಯನ್ನು 
ಪ್ರೋನೋಟಿಗೆ ಹಾಕಿಸಿಕೊಳ್ಳು ವುದು ಲೇವಾದೇವಿಯ ಮೂಲಾಧಾರ. ಸಹಿ ಮಾಡುವುದು ಎಂದರೇನು? 
ಇದನ್ನು ಅಧಿನಿಯಮದಲ್ಲಿ ಎಲ್ಲಿಯೂ ವಿಶದೀಕರಿಸಿರುವುಲ್ಲ. ಹಣ ಪಡಕೊಂಡವನು ತಾನು ಬರೆಸಿ 
ಕೊಟ್ಟ "ದಾಖಲೆಯ ಅಂತ್ಯದಲ್ಲಿ ತನ್ನ ಹೆಸರಿನ ಸಹಿಯನ್ನು ಮಾಡಿದರೆ ಅದು ಅವನು ಸು ಘಾಡ ೦ದು 
ತಿಳಿಯಲ್ಪ ಡುತ್ತದೆ. ಒಬ್ಬ ತನ್ನ ಹೆಸರಿನ ಸಣ್ಣ ಸಹಿಯನ್ನು ಮಾಡಿದ್ದರೂ ಅದು ಅವನು ಸ ಹಿ ಮಾಡಿ 
ದ್ಹಾನೆಂದು ಎಣಿಸಲು ಬರುತ್ತದೆ. ತನ್ನ ಸಹಿ ಹಾಕಲು ಕೈಗೆ ನೋವು ವಗೈರೆ ಏನಾದರೂ ಅಡಚಣೆ 
ಜಳದ್ದಲ್ಲಿ ೪ ಆ ಬಗ್ಗೆ ಏನಾದರೂ ಒಂದು ಬಗೆಯ ಗುರುತನ್ನು. ಮಾಡಿದ್ದ ರೂ ಸಪ ಅವನು ಷರತ್ತುಗಳಿಗೆ 
ಒಪ್ಪಿ ಸಹಿ ಹಾಕಿದ್ದಾ ನೆಂದು ತಿಳಿಯಲು ಬರುತ್ತದೆ. ಸಹಿಯನ್ನು ಪ್ರೋನೋಟಿನ ನ ಇಂಥ ಕಡೆಯಲ್ಲಿಯೇ 
ಹಾಕಿರಬೇಕೆಂಬ ನಿಯಮವಿಲ್ಲ. ಸಹಿಯನ್ನು ಪ್ರೋನೋಟಿನ ಯಾವ ಕಡೆಯಲ್ಲಿಯೂ ಹಾಕಿರಬಹುದು. 
ಆದರೆ ನೋಡುವವರಿಗೆ ಸಹಿ ಹಾಕಿದ ವ್ಯಕ್ತಿ ಅದರಲ್ಲಿ ಬರೆದಿರುವ ಅಂಶಗಳಿಗೆ ಒಪ್ಪಿ ಅದರ ಬಗ್ಗೆ 
ತನ್ನ ಸಹಿ ಮಾಡಿದ್ದಾ ನೆಂದು ಮನವರಿಕೆಯಾಗುವಂತಿರಬೇಕು. ಸಹಿಯನ್ನು ಪೆನ್ಸಿ ಏನಲ್ಲ ಶಾಯಿಯಲ್ಲಿ 
ಅಥವಾ ರಬ್ಬರ್‌ ಸ್ಕಾ ರಿಪು ಮೂಲಕ ಬೇಕಾದರೂ ಮಾಡಿರಬಹುದು. ಹೆಬ್ಬೆಟ್ಟಿನ ಗುರ್ತು ಹಾಕಿದ್ದರೂ 
ಅದು ಅವನ ಸಹಿ ಎಂದೇ ತೀರ್ಮಾನವಾಗುತ್ತಿದೆ. ಆದರೆ ಹೆಬ್ಬೆಟ್ಟಿನ “ಗುರ್ತು ಹಾಕಿದ್ದಲ್ಲಿ ಅದು 
ಯಾರ, ಯಾವ ಕೈ ಹೆಬ್ಬೆಟ್ಟು ಎಂಬುದನ್ನು ಅದರ ಕೆಳಗೆ ನಮೂದಿಸಿರಬೇಕಾಗುತ್ತದೆ. 
ಯಾವುದಾದರೂ ಸಂಸ್ಥೆಯ ` ಹೆಸರಿನ ಸಹಿ ಆ ಸಂಸ್ಥೆಯ ಎಲ್ಲಾ ಪಾಲುಗಾರರನ್ನೂ ಬಂಧಿಸುತ್ತದೆ. 
ಸಹಿ ಮಾಡಬೇಕಾದ ಮನುಷ್ಯ ನಿಂದ ನಿಯೋಜಿತನಾದ ಮತೊಬ್ಬ ಅವನ ಬದಲಿಗೆ ಸಹಿ ಮಾಡಲು 

ಬರುತ್ತದೆ. ಅಂಥ ವೇಳೆಯಲ್ಲಿ ನಿಯೋಜಿತ ವ್ಯಕ್ತಿ ಸಹಿ ಮಾಡಿದ್ದ ರೂ ಅವನೇ ಸಹಿ ಮಾಡಿರುತ್ತಾನೆಂದು 
ತೀರ್ಮಾನಿಸಲು ಆಸ್ಪ ದವಾಗುತ್ತದೆ. ಅವಿಭಕ್ತ ಕುಟುಂಬಕ್ಕೆ ಸೇರಿದ ಯಾರಾದರೂ ಒಬ್ಬ ಕುಟುಂಬದ 
ಪರವಾಗಿ ಸಹಿ ಮಾಡಬಹುದು. ಅಂಥ ವೇಳೆಯಲ್ಲಿ ಹಣ ತೆರಲು ಇಡೀ ಕುಟುಂಬ ವೇ ಹೊಣೆಯನ್ನು 


ಹೊರುತ್ತದೆ. 


೭೮ ಮಾನವಿಕ ಕರ್ಣಾಟಕ 


ಬರೆದು ಕೊಡುವವನ ಬಗ್ಗೆ ನಿಶ್ಚಿ ತತೆ 


ಪ್ರೋನೋಟಿನ ಇನ್ನೊಂದು ಪ್ರಮುಖ ಅಂಶವೆಂದರೆ, ಪ್ರೋನೋಟು ಬರೆದು ಕೊಟ್ಟವನು ಯಾರು 

ಎಂಬುದು ನಿಸ್ಕಂಶಯವಾಗಿ ಕಾಣುವಂತಿರಬೇಕು. ಆದ್ದರಿಂದ ಪ್ರೋನೋಟಿನಲ್ಲಿ ಅದನ್ನು ಬರೆದು 

ಕೊಟ, ವ್ಯಕ್ತಿಯ ಪೂರ್ಣ ಹೆಸರು, ವಿಳಾಸ ಸರಿಯಾಗಿ ಬರೆಸಿರಬೇಕು. ಸರಿಯಾದ ಹೆಸರು, ವಿಳಾಸ 
AEE ್‌ 


ಕಳ 


ಅದರಲ್ಲಿ ಬರೆಸಿಲ್ಲವಾದರೆ ಹಣ ಪಡಕೊಂಡ ವ್ಯಕ್ತಿ ಕ್ರಮೇಣ ತಾನು ಹಣ ಪಡಕೊಳ್ಳಲಿಲ್ಲವೆಂದೂ ' 


ಟ್ರ 


ಪೊ ನೋಟು ಬರೆದು ಕೊಟಿ ಲವೆಂದೂ ವಾದವನ್ನು ಹೂಡಬಹುದು. ಪ್ರೋನೋಟನ್ನು ಒಬ್ಬನೇ 
ಅಲ್ಪ ಬಿನ 1 8) ಲ್ನ ಬ 


ಬರೆದುಕೊಟ್ಟಿರಬೇಕೆಂಬ ನಿಯಮವಿಲ್ಲ. ಅದನ್ನು ಎಷ್ಟು ಜನ ಬೇಕಾದರೂ ಬರೆದುಕೊಡಬಹುದು. 
ಪ್ರೋನೋಟಿಗೆ ಸಹಿ ಮಾಡಿದವರು ಒಬ್ಬರಿಗಿಂತ ಹೆಚ್ಚಿಗೆ ಮಂದಿ ಇದ್ದರೆ, ಅವರೆಲ್ಲರೂ ವೈಯಕ್ತಿಕ 
ವಾಗಿಯೂ, ಸಂಯುಕ್ತವಾಗಿಯೂ ಹಣ ತೆರಲು ಬಾಧ್ಯಸ್ಥರಾಗುತ್ತಾರೆ. ಅಂಥ ವೇಳೆಯಲ್ಲಿ ಪ್ರೋನೋಟು 
ಬರೆದುಕೊಡುವ ಎಲ್ಲರೂ ತಂತಮ್ಮ ಸಹಿಗಳನ್ನು ಹಾಕಿರಲೇಬೇಕಾಗುತ್ತದೆ. ಸಹಿ ಹಾಕಿರದ ವ್ಯಕ್ತಿಯ 
ಮೇಲೆ--ಒಂದು ವೇಳೆ ಪ್ರೋನೋಟಿನ ಅಗ್ರಭಾಗದಲ್ಲಿ ಅವನ ಹೆಸರು ನಮೂದಾಗಿದ್ದರೂ--ಕ್ರಮ 
ತೆಗೆದುಕೊಳ್ಳಲು ಬರುವುದಿಲ್ಲ. ಏಕಂದರೆ ಸಹಿ ಹಾಕಿಲ್ಲವಾದರೆ ಅವನು ಪ್ರೋನೋಟಿನ ಷರತ್ತುಗಳಿಗೆ 
ಒಪ್ಪಿರುತ್ತಾನೆಂಬ ವಾದ ಗ್ರಹಣಯೋಗ್ಯವೆನಿಸುವುದಿಲ್ಲ. ಆದ್ದರಿಂದ ಹಣ ಪಾವತಿಸುವ ಒಪ್ಪಂದಕ್ಕೆ 
ವರೆಲ್ಲರೂ ತಂತಮ್ಮ ಸಹಿಗಳನ್ನೂ ಹಾಕಿರಬೇಕು. ಆದರೆ, ಯಾವುದಾದರೂ ಒಂದು ಸಂಸ್ಥೆಯ 
ಪರವಾಗಿ ಅದರ ಒಬ್ಬ ಪಾಲುಗಾರ ಮಾತ್ರ ಸಹಿ ಮಾಡಿದ್ದರೂ ಅದು ಇಡೀ ಸಂಸ್ಥೆಯ ಇತರ 
ಪಾಲುಗಾರರನ್ನೂ ಬಂಧಿಸುತ್ತದೆ; ಆಗ ಅದರ ಎಲ್ಲಾ ಪಾಲುಗಾರರೂ ಹಣ ತೆರಲು ಸಮಾನವಾಗಿ 
ಭಾಗಿಗಳಾಗುತ್ತಾರೆ. ಪತ್ರ ಬರೆದುಕೊಟ್ಟವರು ಅನೇಕರಿದ್ದರೂ ವಸೂಲಾತಿ ಬಗ್ಗೆ ಒಬ್ಬನ ಮೇಲೆ 
ಬೇಕಾದರೂ ಅಮಲಜಾರಿ ನಡೆಸಬಹುದು. ಅಂಥ ಪ್ರಸಂಗದಲ್ಲಿ ಪೂರ್ತಿ ಹಣ ಕೊಟ್ಟವನು ಒಬ್ಬನೇ 
ಆಗಿದ್ದಲ್ಲಿ ಹಾಗೆ ಪಾವತಿ ಮಾಡಿದ ವ್ಯಕ್ಕಿ ಇತರರ ಮೇಲೆ ಅವರವರ ಭಾಗಾಂಶ ಹಣದ ವಸೂಲಾತಿಗೆ 
ಕ್ರಮ ಜರಗಿಸಬಹುದು. 


ಮು 


ಣಿ 
ಣೌ { 
ತ 


ಮೊಬಲಗಿನ ಬಗ್ಗೆ ನಿಶ್ಚಿತತೆ 


ಪ್ರೋನೋಟಿನ ಆಧಾರದ ಮೇಲೆ ಕೊಟ್ಟ ಹಣ ಎಷ್ಟು ಎಂಬ ಬಗ್ಗೆ ನಿಶಿ ತತೆ ಇರಬೇಕಾಗುತ್ತದೆ.ಇಂತಿಷ್ಟೇ 
ಹಣವನ್ನು ಕೊಟ್ಟದ್ದೆಂಬುದು ಪ್ರೋನೋಟಿನಲ್ಲಿ ಕಾಣುವಂತಿರಬೇಕು. ಕೊಟ್ಟ ಮೊಬಲಗನ್ನು ಅಂಕೆ 
ಯಲ್ಲಿಯೂ ಅಕ್ಬರದಲ್ಲಿಯೂ ಬರೆಸುವುದು ಬಹಳ ಉತ್ತಮ. ಅಂಕೆಯಲ್ಲಿ ಮಾತ್ರಿ ನಮೂದು ಮಾಡಿ 
ದಲ್ಲಿ ಅದನ್ನು ಇತರರಿಗೆ ತಿಳಿಯದಂತೆ ತಿದ್ದಲು ಬರುತ್ತದೆ. ಆದ್ದರಿಂದ ಮೊತ್ತವನ್ನು ಅಕ್ಷರದಲ್ಲಿಯೂ 
ಬರೆಸಿದ್ದರೆ ಅದು ಅನಂತರ ಯಾವ ಗೊಂದಲಕ್ಕೂ ಅವಕಾಶವನು ಕೊಡದು. ಒಬ್ಬ “ಮುಂದಕ್ಕೆ 
ವಜಾ ಮತ್ತು ಜಮಾ ಮಾಡಿ ಬಂದ ಹಣವನ್ನು ನಾನು ಕೊಡುತ್ತೇನೆ,” ಎಂದು ಬರೆದು ಕೊಟ್ಟಿದ್ದರೆ 
ನಿಜವಾಗಿ ಕೊಡಲಿಕ್ಕಿರುವ ಹಣವೆಷ್ಟು ಎಂಬುದರ ನಿಶ್ಚಯವಿಲ್ಲದ್ದರಿಂದ ಅಂಥ ಪತ್ರ ಪ್ರೋನೋಟು 
ಎಂಬುದರ ಷರತ್ತುಗಳಿಗೆ ಒಳಪಡುವುದಿಲ್ಲ. ಅದರ ಆಧಾರದ ಮೇಲಿಂದ ಕೋರ್ಟಿನಲ್ಲಿ ಪ್ರಕರಣ 
ಮಾಡಿದರೆ ಯಶ ದೊರಕುವುದು ದುರ್ಲಭವಾಗಬಹುದು. ಆದ್ದರಿಂದ ಪ್ರೋನೋಟಿನ ಮೇರೆ 
ಪಡಕೊಂಡ ಹಣವೆಷ್ಟು ಎಂಬುದನ್ನು ಅದರಲ್ಲಿಯೇ ವಿಶದವಾಗಿ ಕಾಣಿಸಬೇಕಾಗುತ್ತದೆ. 


ಪ್ರೋನೋಟಿನ ಆಧಾರದ ಮೇರೆ ಮಾಡುವ ಎಲ್ಲ ಲೇವಾದೇವಿ ಹಣದ ರೂಪದಲ್ಲೇ ಇರಬೇಕು. 
ಧಾನ್ಯ ವಗೈರೆ ಸಾಲ ಪಡೆದುಕೊಂಡದ್ದ ಕ್ಕೆ ಅದು ಅನ್ವಯಿಸುವುದಿಲ್ಲ. ಆದ್ದರಿಂದ, “ನಾನು ಹತ್ತು 
ಕ್ವಿಂಟಲ್‌ ಅಕ್ಕಿ ಕೊಡುತ್ತೇನೆ” ಎಂದು ಬರೆಸಿ ಅದಕ್ಕೆ ಪ್ರೋನೋಟೆಂದು ಹೆಸರಿಸಿದ್ದರೂ ಅದು 
ಪ್ರೋನೋಟೆನಿಸದು. ನಿಶ್ಚಿತವಾದ ಮೊಬಲಗನ್ನು ಕೊಡುವ ವಾಗ್ದಾನವಿದ್ವಲ್ಲಿ ಮಾತ್ರ ಅದು 
ಪೋನೋಟೆಂದು ಗ್ರಹಿಸಲು ಬರುತ್ತದೆ. 


1 AN ಬಾತ್‌ 


eT ಟ್‌  ್‌್‌[್‌ಾ್‌ಾ್‌ಾ್‌ಾ*ಃ?೯್ಮ್‌ 


ಪ್ರೋನೋಟು ೭೯ 
ಸಲಿಕೆ ಪಡೆಯುವವನ ಬಗ್ಗೆ ನಿಸ್ತಿತತೆ 


ಪ್ರೋನೋಟಿನ ಮೊಬಲಗನ್ನು ಪಡೆಯಲರ್ಹನಾದವನು ಯಾರು ಎಂಬ ಬಗ್ಗೆಯೂ ವಿಶದವಾಗಿ 
ತಿಳಿಯುವಂತಿರಬೇಕು. ಅವನಿಗಾಗಲಿ ಅವನ ಹುಕುಂ ಪಡೆದವರಿಗಾಗಲಿ ಹಣ ಕೇಳಿದಾಗ ಪಾವತಿಸು 
ವುದಾಗಿ ವಾಗ್ದಾನವಿರುವುದರಿಂದ ಹಣ ಕೊಟ್ಟವನ ಅಥವ ಹಣ ಪಡೆಯಲುಳ್ಳವನ ಹೆಸರು, ವಿಳಾಸ 
ಖಚಿತವಾಗಿ ನಮೂದಿಸಿರಬೇಕಾಗುತ್ತದೆ. ಅದರ ಬಗ್ಗೆ ಸಂಶಯದಿಂದ ಕೂಡಿದ್ದರೆ ಯಣಿಯಾದವನು 
ಕೋರ್ಟಿನಲ್ಲಿ ವ್ಯವಹಾರ ಹೂಡಿದ ವ್ಯಕ್ತಿಗೆ ಹಣ ಕೆಇಡಲು ತಾನು ಬಾಧ್ಯಸ್ಥ ನಲ್ಲವೆಂದು ವಾದವನ್ನು 
po ಅದಕ್ಕೆಲ್ಲ ಎಡೆ ee ಹಣ ಪಡೆಯುವವನು ಯಾರು ಎಂದು ಖಚಿತ 
ವಾಗಿ ತಿಳಿಯುವಂತೆ ಪ್ರೋನೋಟಿನಲ್ಲಿಯೇ ತೋರಿಸುವುದು ಅವಶ್ಯವಿದೆ. 


ಹಣ ಸಲಿಕೆ ಪಡೆಯುವವನು ಒಬ್ಬ ನೇ ಇರಬೇಕೆಂಬುದಿಲ್ಲ. ಒಬ್ಬರಿಂದ ಸ ಮಂದಿಯ 
ಹೆಸರಿಗೆ ಬೇಕಾದರೂ ಬರೆಸಿಕೊಳ್ಳ ಬ ಅಂಥ ಪ್ರಸಂಗದಲ್ಲಿ ಅವರೆಲ್ಲರೂ ಹಣ ವಸೂಲಾತಿ 
ಬಗ್ಗೆ ಕೋರ್ಟಿನಲ್ಲಿ ಸಂಯುಕ್ತ ಹ ಪ್ರಕರಣ ತರಬಹುದು. ಯಾವುದಾದರೂ ಬ್ಯಾಂಕಿನ ಮ್ಕಾ ನೇಜರಿಗೆ 
ಅಥವಾ ದೇವಸ್ಥಾ ನದ ಟ್ರಸ್ಟಿಗಳಿಗೆ ಪ್ರೋನೋಟು ಬರೆದುಕೊಟ್ಟಿ ದ್ದ ಲ್ಲಿ ಅಂಥ ಬ್ಯಾಂಕು, ದೇವಸ್ಥಾ ನ 
ಹಣ ವಸೂಲು ಮಾಡಲು ಆದೇಶ ಪಡೆಯಬಹುದು. 


ಪ್ರೋನೋಟು ಬರೆದುಕೊಡುವ ಸ್ಥಳ 


ಇಂಥ ಸ್ಮ ಸ್ಥಳದಲ್ಲಿಯೇ ಬರೆಯಲಾಯ್ತು ಎಂದು ಪ್ರೋನೋಟಿನಲ್ಲಿಯೇ ನಮೂದು ಮಾಡುವ 
ಅಗತ್ಯ ವಿಲ್ಲ. ಪ್ರೋನೋಟು ಅಸ್ತಿತ್ವಕ್ಕೆ ಬಂದ ಸ್ಥಳವನ್ನು ಅದರಲ್ಲಿ 'ಬರೆಸಲೇ ಬೇಕೆಂಬುದಿಲ್ಲ. ಆದರೆ 
ವ್ಯವಹಾರ ನಡೆದ ಸ್ಥಳದ ಹೆಸರನ್ನು. ತೋರಿಸಿದರೆ ಉತ್ತಮವೇ. ಯಾಕಂದರೆ, ಹಣ ವಸೂಲಾತಿ 
ಬಗ್ಗೆ ಕೋರ್ಟಿಗೆ ಹೋ ೇೀಗಬೇಕಾದ ಸಂದರ್ಭ ವೊದಗಿದಾಗ ಯಾವ ಊರಿನ ಕೋರ್ಟಿನಲ್ಲಿ ಮುಂದುವ 
ರಿಸಬೇಕೆಂಬುದನ್ನು ಸುಲಭದಲ್ಲಿ ತೀರ್ಮಾನಿಸಲು ಸ್ಥಳದ ಆವಶ್ಯ ಕತೆ ಬರುತ್ತದೆ. ಊರಿನ ಹೆಸರು 
ಬ್‌ ಸಿದ್ದರೆ ಆ ಊರಿನ ಕೋರ್ಟಿನ ವ್ಯಾಪಿ ಯೊಳಗೆ ಪ ಪ್ರಕರಣ ತರಬಹುದು. ಆ ಊರಿನ ನ 

ನೊಳಗೆ ವ ನೈವಹರಿಸಬರುವುದಿಲ್ಲವೆಂಬ ವಾ ಆಗ ಅಸಂಗತವಾಗುತ್ತದೆ. ಏನೇ ಆಗಲಿ, ಸ್ಥಳದ ಹೆಸರನ್ನು 
ನ ಎಂಬ ಒಂದೇ ಕಾರಣದಿಂದ ಪ್ರೋನೋಟು ಕೋರ್ಟಿನಲ್ಲಿ ತ್ಯಾಜ್ಯವೆನಿಸದು. 


ತಾರೀಖನ್ನು ನಮೂದಿಸುವುದು 


ಪ್ರೋನೋಟು ವ್ಯವಹಾರ ಯಾವ ದಿನಾಂಕದಂದು ನಡೆಯಿತೋ ಆ ದಿನುಂಕವನ್ನು ಸೂಚಿಸುವುದು 
ಅಗತ್ತ ಎದೆ. ತಾರೀಕನ್ನು ಬರೆಯಲು ಒಂದು ವೇಳೆ ಬಿಟ್ಟು ಹೋ ದರೂ ಅದರಿಂದಾಗಿ ಪ್ರೋನೋಟು 
ತಿರಸ್ಕತವಾಗಲಿಕಿಲ ಲ. ಆದರೆ ನ ವಹಾರ ನಡೆದ ತಾರೀಕನ್ನು ನಮೂದಿಸುವುದರಿಂದ ದೋಷವೇನೇನೂ 
ಇಲ್ಲ; ರೀಕನ್ನು ತೋರಿಸುವ ಅಗತ್ಯ ಹೀಗೆ ಉದೃ ವಾಗುತ್ತದೆ: ಪ್ರೋನೋಟಿನ ಬಾಕಿ ಹಣ 

po ಅದನ್ನು ಬರೆದು ಕೊಟ್ಟ "ಮೂರು ವಷ ಗಳೊಳಗಾಗಿ ಕೋರ್ಟಿನಲ್ಲಿ ಪ್ರಕರಣ ಹೂಡ 
ಬೇಕೆಂದಿದೆ. ಆ ಅವಧಿಯ ಆನತ ತಂದ ಪ್ರಕರಣಗಳು ತಮಗೆ ತಾವೇ ಅನೂರ್ಜಿತವಾಗುತ್ತವೆ. 
ಆದ್ದರಿಂದ ಪ್ರೋನೋಟುಧಃರೀ ವ್ಯಕ್ತಿ ತಾನು ವಸೂಲಾತಿ ಕ್ರಮವನ್ನು ಅವಧಿಯೊಳಗೆ ಕೈಗೊಂಡಿ 
ದ್ವೇನೆಂದು ತೋರಿಸಲು ಪ್ರೋನೋ ಸಿನಲ್ಲಿಯೇ € ತಾರೀಕನ್ನು ನಮೂದಿಸಿರುವುದು ಒಳ್ಳೆ ಯದಾಗುತ್ತ ದೆ. 
ತಾನು ತಂದ ಪ್ರಕರಣ ಅವಧಿಯೊಳಗಿದೆ ಎಂಬುದನ್ನು ತೋರಿಸುವುದು ಪ್ರಕರಣವನ್ನು ಹೂಡಿದವಃ 
ಕರ್ತವ್ಯವಾದ್ದ ರಿಂದ ಅದರ ಸಮಜಾಯಿಷಿ ಕೊಡಲು ಪ್ರೋನೋಟಿನಲ್ಲಿಯೇ ತಾರೀಕು ಬರೆದದ್ದು 
ಇದ್ದರೆ. ಸುಲಭವಾಗುತ್ತದೆ. ಇಲ್ಲವಾದರೆ ಅವಧಿ ಆತಂಕದ ದೊಡ್ಡ ಗೊಂದಲವೇ ಬು ಪಾ ಭಾಲಿ 
ಕೋರ್ಟು ಪ್ರಕರಣವನ್ನು ಮಾನ್ಯ ಮಾಡದೆ ಹೋಗಬಹುದು. ಆದ್ದ ರಿಂದ ತಾರೀಕನ್ನು ನ್ನು ಪ್ರೋನೋಟಿ 


ನಲ್ಲಿ ಹಾಕಿಸಿ ಕೊಳ್ಳುವುದು ಎಳ ದೃಷ್ಠಿ ಯಿಂದಲೂ ಉತ್ತಮ. 


೮೦ ಮಾನವಿಕ ಕರ್ಣಾಟಕ 


ಹಣ ಪಾವತಿಸುವ ಕಾಲ 1! 

ಹಣವನ್ನು ಇಂಥ ವೇಳೆಯಲ್ಲೇ ಪಾವತಿಸಬೇಕೆಂಬ ಕಾಲ ನಿರ್ಣಯ ಅನಾವಶ್ಯಕ. ಏಕೆಂದರೆ, ಹಣವನ್ನು ; 
ನೀವು ಕೇಳಿದಾಗ ಕೊಡುತ್ತೇನೆಂಬ ವಾಗ್ದಾನ ಪ್ರೋನೋಟಿನಲ್ಲಿ ಬರೆಸಿರಬೇಕಾದ್ದರಿಂದ ' ಅದನ್ನು 
ಯಾವಾಗ ಬೇಕಾದರೂ ಪಾವತಿಸಬಹುದೆಂಬ ಅರ್ಥವನ್ನು ಕೊಡುತ್ತದೆ. ಹಣವನ್ನು ಇಷ್ಟು ಅವಧಿ 
ಯೊಳಗೆ ಪಾವತಿಸುತ್ತೇನೆಂಬ ಷರತ್ತನ್ನು ಪ್ರೋನೋಟಿನಲ್ಲಿ ಕಾಣಿಸಬೇಕಾದ ಅಗತ್ಯವಿರುವುದಿಲ್ಲ. 
ಕೇಳಿದಾಗ ಕೊಡುತ್ತೇನೆ ಎಂಬ ಷರತ್ತು ಇರು ವಲ್ಲಿ ಹಣದ ಪಾವತಿ ಬಗ್ಗೆ ತಗಾದೆಪಡಿಸಬೇಕಾಗಿಲ್ಲ. 
ಆದರೆ ಅದರ ಬದಲು, “ಹಣವನ್ನು ನೀವು ಕೇಳಿದ ಅನಂತರ ಕೊಡುತ್ತೆ ನನೆ. ” ಎಂದು ಒಬ್ಬ ಬರೆದು 
ಕೊಟ್ಟಿದ್ದರೆ ಅದಕ್ಕೆ ಪ್ರೋನೋಟುಧಾರೀ ವ್ಯಕ್ತಿ ಪಾವತಿ ಬಗ್ಗೆ ತಗಾದೆಪಡಿಸುವ ಅಗತ್ಯ ಬೀಳುತ್ತದೆ. 


ಹಮ ಸಂಪು ಹಚ್ಚುವಿಕೆ 


ಣ ಪಡಕೊಂಡವನು ಪ್ರೋನೋಟಿಗೆ ಸಹಿ ಮಾಡುವ ಆವಶ್ಯಕತೆಯನ್ನು ಈ ಹಿಂದೆಯೇ ಹೇಳಿದೆ. 
ಆದರೆ ಅವನ ಸಹಿಯನ್ನು ರೆವಿನ್ಯು ಸ್ಟಾಂಪು ಹಚ್ಚಿ ಅದರ ಮೇಲೆಯೇ ತೆಗೆದುಕೊಳ್ಳ. ಬೇಕು. ಪ್ರೋನೋಟು 
ಮೇರೆ ಕೊಡುವ ಹಣ ರೂ. ೨೫೦ರ. ವರೆಗಿದ್ದರೆ ರೆ ಹತ್ತು ಪೈಸೆ; ರೂ. ೧,೦೦೦ ವರೆಗಿದ್ದ ರೆ ಹದಿನೈದು 
ಪೈಸೆ; ಕೊಡುವ ಹಣ ಅದಕ್ಕಿಂತ ಎಷ್ಟು ಹೆಚ್ಚಿದ್ದರೂ ಇಪ್ಪತ್ತೈ ದು ಪೈಸೆ; ಹೀಗೆ ಸ್ಟಾಂಪು ಅಥವಾ 
ಸ್ಟಾಂಪುಗಳನ್ನು ಹಚ್ಚಿ ಹಣ ಪಡಕೊಂಡವನ ಪು ರ್ಣ ಸಹಿಯನ್ನು ಹಾಕಿಸಿಕೊಳ ಬೇಕು. ಹಚ್ಚೆ ಬೇಕಾದ 
ಸ್ಟುಂಪು ದರ ಕಾಲಕಾಲಕ್ಕೆ ಬೇರೆಬೇ ಕೆಯ್ತಾ ರಬಹುದು. ವ್ಯವಹಾರ ನಡೆಯುವ 'ಕಾಲದಲ್ಲಿ 
ಪ್ರಚಲಿತ ಸ್ಟಾಂಪು ದರ ಎಷ್ಟಿರುತ್ಮದೋ ಅಷ್ಟು ಸ ದರದ ಸ್ಥಾ ಂಪನ್ನು ಹಚ್ಚಿ ಅವನ ಸ ಹ ಅದರ 

ಮೇಲೆ ಮಾಡಿಸಿಕೊಳ್ಳ ಬೇಕು.. ನಿಯೋಜಿತ ಸ್ಟಾಂಪಿಗಿಂತ ಕಡಿಮೆ ಸ್ಟಾಂಪಿನ ಮೇಲೆ ಹಿ ಮಾಡಿಸಿದ್ದಲಿ 
ಅಥವಾ ಸ್ಟಾಂಪನ್ನೇ ಹಚ್ಚದೆ ಬರೇ ಸ ರನ್ನಷ್ಟೇ ಮಾಡಿಸಿಕೊಂಡಿದ್ದ ಲ್ಲಿ ಆ ಜಡ ಕಾರಣಕ್ಕಾಗಿ 
ಪ್ರೋನೋಟು ಕೋರ್ಟಿನ ತ್ಲಾಜ್ಯವೆನಿಸುತ್ತದೆ. ಅಂಥ ಪ್ರೋನೋಟಿನ ಮೇರೆ ತಂದ ಪ್ರಕರಣಗಳು 
ಅಂಗೀಕಾರಯೋಗ್ಯವೆನಿಸಲಾರವು. ಸಹಿ ಮಾಡಿಸಿಕೊಳ್ಳುವ ಕಾಲದಲ್ಲೇ ಸಾಕಷ್ಟು ಸ್ಟಾಂಪನ್ನು 
ಪ್ರೋನೋಟಿಗೆ ಹಚ್ಚಿರಬೇಕು; ಸ್ಟಾಂಪುಗಳ ಮೇಲೆಯೇ ಅವನ ಸಹಿಯೂ ಇರಬೇಕು. ಸಹಿ ಮಾಡುವ 
ಕಾಲದಲ್ಲಿ ಸ್ಟಾಂಪು ಹಚ್ಚದಿದ್ದು ಅದರ ಅನಂತರ ಸ್ಟಾಂಪು ಹಚ್ಚಿದ್ದೆಂದು ಕಂಡು ಬಂದಲ್ಲಿಯೂ ಅಂಥ 
ಪ್ರೊ ೇೀನೋಟನು ಸಿಂಧುದಾಗಲಾರದು. 


ಪ್ರೋನೋಟನಲ್ಲಿ ತಿದ್ದುಪಡಿ 


ಪ್ರೋನೋಟು ಒಮ್ಮೆ ಬರೆಯಿತೆಂದರೆ ಅದರ ಅನಂತರ ಸಹಿ ಮಾಡಿದವನ ಅನುಮತಿ, ತಿಳಿವಳಿಕೆ 
ಇಲ್ಲದೆ ಯಾವ ತಿದ್ದು ಪಡಿಯನೂ ಮಾಡಕೂಡದು. ಪೊ ನ ಸಾಧಾರಣವಾಗಿ ಹಣ ಕೊಟ್ಟವನ 
ಸ್ವಾಧೀನವೇ ಇರುವುದು ವಾಡಿಕೆ. ತಾರೀಕ ಬಂಗ ಬಗ್ಗೆ, ಮತ್ತಿತರ ಏನಾದರೂ ತಿದ್ದು: ಪಡಿ 
ಗಳು ಪ್ರೋನೋಟಿನಲ್ಲಿ ಕಂಡು ಬಂದಲ್ಲಿ Wp ಪಡಕೊಂಡ ವ್ಯಕ್ತಿ "ಅವು ತನ್ನ ತಿಳಿವಳಿಕೆ ಇಲ್ಲದೆ ಮಾಡಿ 
ದವುಗಳು ಎಂಬ ವಾದವನ್ನೆತ್ತಿದರೆ ಮತ್ತು ಆ ವಾದವನ್ನು ಕೋರ್ಟು ಎತ್ತಿ ಹಿಡಿದರೆ ಅಂಥ 
ಪ್ರೋನೋಟಿನ ಆಧಾರದ ಮೇರೆ ಹಣ ವಸೂಲು ಮಾಡುವ. ಆದೇಶ ದೊರಕುವುದು ದುಸ್ತರವಾಗ 
ಬಹುದು. ಆದ್ದರಿಂದ ತಿದ್ದುಪಡಿ ಮಾಡುವ ಸಂದರ್ಭಗಳಿದ್ದ ರೆ ಅಂಥ ತಿದ್ದುಪಡಿಗಳಿಗೆ ಯಣಿಯಾದವನ 
ಸಹಿಯನ್ನು ಪ್ರತ್ಯೇಕವಾಗಿ ತೆಗೆದುಕೊಳ ಬೇಕು. 

ಜನರು ತಂತಮ್ಮ ಜೀವನ ನಿರ್ವಹಣೆಯ ಕಾಲದಲ್ಲಿ ನಾನಾ ತರದ ಹಣದ ಅಡಚಣೆಗಳಿಗೆ 
ಒಳಗಾಗುತ್ತಾರೆ. ನ್ರೀನೋಟಿನ ಮೇರೆ ಹಣದ ಲೇವಾದೇವಿ ನಡೆದು ಕಷ ಕಾರ್ಪಣ್ಯಗಳ ನಿವಾರಣೆ 
ಮಾಡಿಕೊಳ್ಳು ತ್ತಾರೆ. ಗ್ರೋನೋಟಿನ ಆಧಾರದ ಮೇರೆ ಜನರ ಹಣದ ವಹಿವಾಟು ಅವ್ಯಾಹತವಾಗಿ 
ನಡೆಯುತ್ತಿ ತಾ ಹಣ ಕೊಡುವವರೂ ಹಣ ಪಡಕೊಳು )ಿವವರೂ ಪೊ ನೋಟಿನ ಬಗ್ಗೆ 
ವಿವಿಧ ಮಾಹಿತಿಗಳನ್ನು ತಿಳಿದಿರುವುದು ಅವಶ್ಯ. 


AE ಟ್‌ 


ಘುರೂಡಿ ವೆಂಕಣ್ಣಾ ಚಾರ್‌ 
ಜಿ. ಟಿ. ನಾರಾಯಣರಾವ್‌ 


ಹಂಸದಮಯಂತಿ ಮತ್ತು ಇತರ ರೂಪಕಗಳ 
ಸಾಹಿತ್ಯ ಸಂಗೀತಾಂಶಗಳು 


ವಾ ಗ್ಗೇಯ ಕೃತಿಗಳು 


ಒಬ್ಬ ಸಂಗೀತಗಾರನ ಹಾಡಿಕೆಯಲ್ಲಿ ಎರಡು ಭಿನ್ನ ಅಂಶಗಳು ಮೇಳೈ ಸಿರುತ್ತವೆ: ಸಾಹಿತ್ಯಾಂಶ, ಸಂಗೀ 
ತಾಂಶ. ಸಾಹಿತ್ಯಾಂಶವನ್ನು ಮಾತ್ರ ರಚಿಸುವಾತ ಕವಿ; ಇಂಥ ರಚನೆಗೆ 'ಸಂಗೀತಾಂಶವನ್ನು, ಅಂದರೆ ರಾಗ 
ತಾಳಗಳನ್ನು, ಅಳವಡಿಸಿ ಅದನ್ನು ಹಾಡಲು ಏರ್ಪಡಿಸುವಾತ ಸಂಗೀತಜ್ಞ. ಕವಿಯೇ ಸಂಗೀತಜ_ನಾದಾಗ 
ಆತನ: ರಚನೆಗಳು ಹಾಡುಗಳ ರೂಪದಲ್ಲಿಯೇ ಹೊರಹೊಮ್ಮುತ್ತವೆ: ಅಂದರೆ ಸಾಹಿತ್ಯಾಂಶ ಮತ್ತು 
ಸಂಗೀತಾಂಶ ಎರಡೂ ಒಮ್ಮೆಲೇ ಎರಕಗೊಂಡು ಕೃತಿ ಜನಿಸುವ ವಿದ್ಯಮಾನ. ಎಲ್ಲ ಇವರಡೂ ಸುಸ್ಪಷ್ಟ 
ವಾಗಿ ಒಂದನ್ನು ಇನ್ನೊಂದು ಪೋಷಿಸುತ್ತ ಹಣ ಒಟ್ಟ ಂದದಲ್ಲಿ ಒಂದರಿಂದ ಇನ್ನೊಂದು ಅಭಿನ್ನ 
ವಾಗಿರುತ್ತದೋ ಅಲ್ಲಿ ಕೃತಿ ಶ್ರೇಷ್ಠಮಟ್ಟವನ್ನೆ ದುತ್ತೆದೆ. ಇಂಥ ಕೃತಿಕಾರರಿಗೆ ವಾಗ್ಗೇಯಕಾರರು 
(ವಾಕ್‌ 4 ಗೇಯ 4 ಕಾರರು) ಎಂದು ಹೆಸರು. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳು ಎಂದು ಹೆಸರಾಂತಿ 


ರುವ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿ ಗಳು ಅಲ್ಲದೇ ಪಟ್ಲಂ ಸುಬ್ರಹ್ಮಣ್ಯ 
ಅಯ್ಕರರು. ಮೈಸೂರು ವಾಸುದೇವಾಚಾರ್ಯ ರು ಮೊದಲಾದವರು ಉನ್ನತಮಟ್ಟದ ವಾಗ್ಗೇಯ 


ps) 


ಕಾರರು. ಇಂಥವರ ಕೃತಿಗಳನ್ನು ಹಾಡುಗಾರ ಮೂಲದ ಸಾಹಿತ್ಯ ಹಾಗೂ ಸಂಗೀತಕ್ಕೆ ಒಂದಿಷ್ಟೂ 
ಊನಬರದಂತೆ ಹಾಡಬೇಕಾದದ್ದು ದ್ದು ಸಂಪ್ರದಾಯ. ಉದಾಹರಣೆಗೆ ತ್ಯಾಗರಾಜರ "ಎಂದುರೋ 
ಮಹಾನುಭಾವುಲು” ಕೃತಿಯನ್ನು ಶ್ರೀರಾಗ ಆದಿ ತಾಳದಲ್ಲಿ ಅಲ್ಲದೇ ಬೇರೆ ಯಾವ ರಾಗ ತಾಳದಲ್ಲಿ 
ಹಾಡಿದರೂ ಸಾಹಿತ್ಯ ಸಂಗೀತ ಎರಡೂ ಹಿಂಸಿಸಲ್ಪಟ್ಟು ರಸಃ ಭಂಗವಾಗುತ್ತ ದೆ. ಆದ್ದರಿಂದಲೇ ಇಂದಿಗೂ 
ಒಂದು ಯಶಸ್ವೀ ಕರ್ನಾಟಕ ಸಂಗೀತ ಸಭೆಯಲ್ಲಿ ಸಿಂಹಪಾಲು ವಾಗ್ಗೇಯಕಾರರ ಕೃತಿಗಳಿಗೇ ಸಲುತ್ತದೆ. 


ಇವೆಲ್ಲ ಕೃತಿಗಳೂ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿವೆ. 


ಮಸೆ 


ಕನ್ನಡದಲ್ಲಿ ವಾಗ್ಗೇಯ ಕೃತಿ 
ಸಂಸ್ಕೃತ ಬಲು ಪ್ಲಾ ಪ್ರಾಚೇನವಾದ ಮತ್ತು ಭವ್ಯಪರಂಪರೆ ಇರುವ ಭಾಷೆ. ಆದ್ದರಿಂದ ಆ ಭಾಷೆ 


ಯಲ್ಲಿ ವಾಗ €ಯ ಕೃತಿ ತಿಗಳ ರಚನೆ € ಭಂ ಸಹಜವೇ. ತೆಲುಗಿನಲ್ಲಿ ಆಗಲು ಮುಖ್ಯ ಕಾರಣ ತ್ಯಾಗ 


ರಾಜರ ಮಾತ ಭಾಷೆ ತೆಲುಗು ಆದದ್ದು. ಶೇಕ್ಸ್‌ ಪಿಯರನ ಅವತಾರದಿಂದ ಇಂಗ್ಲಿಷ್‌ ಭಾಷೆಗೆ ಅಂತಸ್ತು 
ಪ್ರಾಪ್ತವಾಯಿತು ಎನ್ನುತ್ತಾ ರೆ. ಅದೇ "ರೀತಿ ಮಹಾವಾಗ್ಗೆ ೀಯಕಾರ ತ್ಕಾ ಗರಾಜರ ಕೃತಿಗಳಿಂದ ತೆಲುಗು 
ಭಾಷೆಗೆ ಒಂದು ವಿಶೇಷ ಹಿರಿಮೆ ಲಭಿಸಿತು. ತ್ಯಾ ಗರಾಜರ ಎದುರು ಕುಳ್ಳರಾಗಿದ್ದ ತರುವಾಯದ 


ವಾಗ್ಗೆ ೀಯಕಾರರಿಗೆ ಆ ಮಹಾಪ್ರತಿಭೆ ಹಿಡಿದ ಹಾದಿ ರಾಜಮಾರ್ಗ ಎನ್ನಿಸಿತು. ಇಲ್ಲವಾದರೆ ಮೈಸೂರು 


೮೨ ಮಾನವಿಕ ಕರ್ಣಾಟಕ 


| 
| 


ವಾಸುದೇವಾಚಾರ್ಯರಂಥವರು ಕೂಡ ತೆಲುಗಿನಲ್ಲೇ ಕೃತಿಗಳನ್ನು ರಚಿಸಿರುವುದಕ್ಕೆ ಬೇರೆ ಏನೂ ಕಾರಣ 


ತೋರುವುದಿಲ್ಲ. ಇದನ್ನು ಅವಧರಿಸುವ ಉದ್ದೆ ೇಶವಿಷ್ಟೇ : ಯಾವ ಭಾಷೆಯೂ ಇನ್ನೊಂದು ಭಾಷೆ 

ಗಿಂತ ಮೂಲತಃ ಶ್ರೇಷ್ಠ, ಕನಿಷ್ಠ ಅಲ್ಲ; ಮಹಾಮನಸ್ಸುಗಳು ಆಯಾ ಭಾಷೆಗೆ ನೀಡುವ ಹೊಸ ಆಯಾಮ 
ಗಳಿಂದ ಅದಕ್ಕೆ ಅಂತಸ್ತು ಸಿದ್ಧಿಸುತ್ತದೆ. ಆದ್ದರಿಂದ ಕನ್ನಡ ಭಾಷೆಯ ನವುರು ಪಲುಕು ವರೇಕು 
ಗಳನ್ನು ಚೆನ್ನಾಗಿ ಬಲ್ಲ ವಾಗ್ಗೇಯಕಾರನೊಬ್ಬ ಈ ನೆಲದಲ್ಲಿ ಜನಿಸಿದರೆ ಆತ ಇಲ್ಲಿಯೂ ಒಂದು ಸೃಜನ 
ಶೀಲ ಪರಂಪರೆಯನ್ನು ರೂಪಿಸಿ ಪೋಷಿಸಿ ಬೆಳೆಸಲು ಸಮರ್ಥನಾಗಬಲ್ಲ. ವಾಸ್ತವಿಕವಾಗಿ ಇಂಥ 
ವ್ಯಕ್ತಿ ಹೆಚ್ಚು ಅದೃಷ್ಟಶಾಲಿ. ಏಕೆಂದರೆ ಈ ಭಾಷೆಯಲ್ಲಿ ಅವನ ನಡೆ ಆನೆನಡೆ ಆಗುತ್ತದೆ; ಅವನೊಂದು 
ಭವ್ಯಪರಂಪರೆಯ ಪ್ರವರ್ತಕನಾಗುತ್ತಾನೆ. ಆಚಾರ್ಯ ಪುತಿನರವರು ಇಂಥ ಪ್ರವರ್ತಕರಲೊಬ್ಬರು. 
ಅವರ ರಚನೆ *`ಹಂಸದಮಯಂತಿ ಮತ್ತು ಇತರ ರೂಪಕಗಳು” ಗ್ರಂಥದಲ್ಲಿ ಶ್ರೇಷ್ಠ ಮಟ್ಟದ ಹಲವಾರು 
ವಾಗ್ಗೇಯ ಕೃತಿಗಳು ಇವೆ. ಕರ್ನಾಟಕ ಸಂಗೀತ ಸಂಪ್ರದಾಯದ ಚೌಕಟ್ಟಿನ ಒಳಗೆ- ಎಂದರೆ ಮುಖ್ಯ ' 
ವಾಗಿ ಸಂಗೀತ ತ್ರಿಮೂರ್ತಿಗಳ ಮಹಾಪ್ರಖರ ತೇಜಸ್ಸಿನ ವಲಯದಲ್ಲಿಯೇ-ಈ ಕೃತಿಗಳು ರಚಿತ 
ವಾಗಿದ್ದರೂ ಇವುಗಳಲ್ಲಿ ಒಂದೊಂದೂ ಸ್ವಂತಿಕೆಯನ್ನು ಕಾಪಾಡಿಕೊಂಡಿರುವುದು ಮಾತ್ರವಲ್ಲ ಅವು 
ರಚಿತವಾಗಿರುವ ರಾಗಗಳ ಯಾವುದೋ ಒಂದು ಹೊಸ ಛಾಯೆಯನ್ನೋ ರೂಪವನ್ನೋ ಬಿಡಿಸಿ 
ತೋರಿಸಲು ಸಮರ್ಥವಾಗಿರುವುದು ಇವುಗಳ ವೈಶಿಷ್ಟ್ಯ ಹಾಗೂ ಹಿರಿಮೆ. 


ಗೀತರೂಪಕ 


ಗೀತರೂಪಕವೆಂದರೆ, ಹೆಸರೇ ಸೂಚಿಸುವಂತೆ, ಸಂಗೀತ ಮಾಧ್ಯಮದ ಮೂಲಕ ಹಲವಾರು ದೃಶ್ಯಗಳ 
ಬಿತ್ತರ. ಹಿಮ್ಮೇಳದಲ್ಲಿ ಪಕ್ಕವಾದ್ಯಗಳ ಸಮೇತ ಹಾಡುಗಾರರು ಕುಳಿತಿರುತ್ತಾರೆ. ಯುಕ್ತ ಪೋಷಾಕು 
ಮತ್ತು ಅಲಂಕಾರಗಳನ್ನು ತೊಟ್ಟ ಪಾತ್ರಗಳು ರಂಗಸ್ಥಳಕ್ಕೆ ಬಂದು ಹಿಮ್ಮೇಳದ ಸಾಹಿತ್ಯ ಸಂಗೀತ 
ಗಳಿಗೆ ಮೂರ್ತರೂಪ ಕೊಡುವಂತೆ ಅಭಿನಯವನ್ನು ಪ್ರದರ್ಶಿಸುತ್ತವೆ. ಅಪರೂಪಕ್ಕೆ, ಗದ್ಯಬಂದಲ್ಲಿ, 
ಈ ಪಾತ್ರಗಳು ಮಾತಾಡಲೂ ಬಹುದು. ಆದ್ದರಿಂದ ಗೀತರೂಪಕದಲ್ಲಿ ಕಲ್ಪನೆಯ ಒಂದು ರಮ್ಯ 
ಲೋಕಕ್ಕೆ ಶ್ರೋತೃಗಳನ್ನು ಮೊದಲು ಒಯ್ಯಲಾಗುವುದು : ರಂಗಸ್ಥಳದ ಸಜ್ಜು, ಬೆಳಕಿನ ವಿನ್ಯಾಸ, 
ಸಂಗೀತ ಲಹರಿ ಮುಂತಾದವುಗಳಿಂದ ಇದನ್ನು ಸಾಧಿಸಲಾಗುತ್ತದೆ. ಆ ಲೋಕದಲ್ಲಿ ನಿತ್ಯಜೀವನದ 
ವಾಸ್ತವತೆಗಳಿಗಾಗಲೀ ತಜ್ವನ್ಯವಾದ ಗದ್ಯ ಸಂಭಾಷಣೆಗಾಗಲೀ ಸ್ಥಾನವಿಲ್ಲ; ಬದಲು ಅಲ್ಲಿಗೆ ಹೊಂದ 
ಬಹುದಾದ ಹೊಸ ಒಂದು ಮಾಧ್ಯಮವನ್ನು ಸೃಜಿಸಬೇಕಾಗುತ್ತದೆ. ವಾಗ್ಗೇಯ ಕೃತಿಗಳು ಈ ಮಾಧ್ಯಮದ 
ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುತ್ತವೆ. ಹೀಗೆ ಗೀತರೂಪಕವೊಂದು ರಮ್ಯಲೋಕದ ಕನಸು; 
ಅಲ್ಲಿನ ಭಾಷೆ ಸಂಗೀತ. ಅಲ್ಲಿನ ವಿಹಾರ ಸಹೃದಯಿಗಳಿಗೆ ರಸಾನಂದವನ್ನು ಒದಗಿಸುವುದು ಸಂಗೀತ 
ಹಾಗೂ ಅಭಿನಯಗಳ ಸಂಗತ ಮೇಳದಿಂದ. 


ಒನ್ನೆಲೆ 

ಈ ಸಶಕ್ತ ಮತ್ತು ವಿಭವಾತ್ಮಕ ಮಾಧ್ಯಮದ ಅಸ್ತಿತ್ವವನ್ನು ಪುತಿನರವರು ಮೊದಲು ಕಂಡದ್ದು 
ಬೆಂಗಳೂರಿನಲ್ಲಿ ನಡೆದ ಒಂದು ತಮಿಳು ಸಂಗೀತನಾಟಕದಲ್ಲಿ. ಅದರಲ್ಲಿ ಪ್ರತಿಯೊಂದು ಪಾತ್ರವೂ 
ಹಾಡು ಹೇಳಬೇಕು; ಸಭಿಕರು “ಒನ್ಸ್‌ ಮೋರ್‌” ಎಂದರೆ, ಇಲ್ಲವೇ ಕಥಾವಸ್ತುವಿಗೆ ಸಂಬಂಧಿಸದ ಬೇರೆ 
ಯಾವುದೇ ಹಾಡನ್ನು ಯಾವುದೇ ` ಪಾತ್ರ ಹಾಡಬೇಕೆಂದು ಬಯಸಿದರೆ ಅದನ್ನು ಪೂರೈಸಬೇಕು. 
ಇವೆಲ್ಲ ಪಾತ್ರಧಾರಿಗಳನ್ನು ನಿಯಂತ್ರಿಸುತ್ತಿದ್ದವ ಸ್ವತಃ ವೇಷಭೂಷಣಾಲಂಕೃತ ಹಾರ್ಮೋನಿಯಂ 
ಮಾಸ್ಟರು. ಇವನ ಸ್ವಾನ ವೇದಿಕೆಯ ಮಧ್ಯೆ, ಸಭಿಕರಿಗೆ ನೇರಿದಿರು, ಅವರಿಗೆ ಮುಖಮಾಡಿ. `ಈ ನಾಟಕ 
ದಲ್ಲಿ ಕತೆ ಮುಖ್ಯವಲ್ಲ, ಅಭಿನಯ ಪ್ರಧಾನವಲ್ಲ. ಬದಲು ತಮಿಳು ಹಾಡುಗಳ ಕಲಸು ಮೇಲೋಗರ 
ಎಂಬುದಾಗಿ ಪುತಿನ ಆ ಅನುಭವವನ್ನು ವಿವರಿಸಿದ್ದಾರೆ. ಆದರೂ ಕನ್ನಡದಲ್ಲಿ ಶಾಸ್ತ್ರೀಯವಾಗಿ ಒಂದು 
ರೂಪಕವನ್ನೇಕೆ ರಚಿಸಬಾರದು ಎನ್ನುವ ಪ್ರೇರಣೆಯನ್ನು ಈ ತಮಿಳುನಾಟಕ ಪುತಿನರವರಿಗೆ ಒದಗಿಸಿತು. 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ್ಯಸಂಗೀತಾಂಶಗಳು ೮೩ 


ಕನ್ನಡದಲ್ಲಿ ಗೀತರೂಪಕಗಳ ರಚನೆಗೆ ಈ ರೀತಿ ಕವಿಹೃದಯ ಸಜ್ಜುಗೊಂಡಿತು. ಅಲ್ಲಿವರೆಗೆ ಹಲವಾರು 
ಉತ್ತಮ ಕವನಗಳನ್ನು ಬರೆದು ಪರಿಣ ಂತರಾಗಿದ್ದ ಶ್ರೀಯುತರು ವಾಗ್ಗೇಯ ಕೃತಿಗಳ ರಚನೆಗೆ ಪಕ್ವ 
ಗೊಂಡರು. “ನಾನು ಸಂಗೀತ ಶಾಸ್ತ್ರದಲ್ಲಿ ಅನಕ್ಷ ರಸ್ಥ; ಆದರೆ ಸಂಗೀತದ ವಿಷಯದಲ್ಲಿ ಜಿಕ ಗು. 
ಹೇಳಿಕೊಳ್ಳ ಲಾರೆ. ಮನಸ್ಸು ವ ಲಹರಿಯಲ್ಲಿ ಲಿದ್ದಾ ಗ ಸಂಗೀತ ಸ್ಹ ರಗಳು ಅದಕ್ಕೆ ಬಂದು ಮುತ್ತಿ 
ಕೊಳ್ಳುತ್ತವೆ; ಅವು ನಾನು ಹಿಂದೆ ಅನೇಕವಾಗಿ ಕೇಳಿದ ದಿವ್ಯಗಾನಗಳ ಪುನಃಸ್ಮರಣೆಯಲ್ಲ, ಎಂದೂ 
ಕೇಳಿಲ್ಲದಂತೆ ತೋರುವ ಸ್ವರಸಾಂಗತ್ಯಗಳು. ನಡುರಾತ್ರಿಯ ಮೌನದಲ್ಲಿ ಇವು ನನ್ನ ಕರ್ಣಾಕಾಶದಲ್ಲಿ 
ಸ್ಪಷ್ಟವಾಗಿ ಕೆಲವು ವೇಳೆ ಥಳಥಳನೆ ಹೊಳೆದಿವೆ; ಎದ್ದು ಅವನ್ನು ಹಿಡಿದಿಡಲು ನಾನು ಮಾತುಗಳನ್ನು 

ಬೀಸಿರುವುದುಂಟು.” ಹೇಗೆ ಗುರುಲಘು ವಿನ್ನಾ ಸಗಳನ್ನೂ ಗಣಭೇದಗಳನ್ನೂ ಛಂದಸ್ಸಿನ ವೈವಿಧ್ಯ 
ಗಳನ್ನೂ ಅರಿಯದ ಮನ ಶೋಕ ತೀವ್ರತೆಯನ್ನು ಅಭಿವ್ಯಕ್ತಿಸಿದ ಸಾಲೇ ಶ್ಲೋಕವಾಗಿ ಒಂದು ವಿಶಿಷ್ಟ 


ಛಂದಸ್ಸಿನ ಮೂರ್ತರೂಪವಾ! ಮೈದಳೆಯಿತೆ ನೀ ಸ ಪುತಿನರವರ ಸಂಗೀತಶಾಸ್ತ್ರವನ್ನು ಕುರಿತಂತೆ 
ಅನಕ್ಷರಸ್ವವಾಗಿದ್ದ ಮನ ಭಾವ ತೀವ್ರತೆಯನ್ನು ಅಭಿವ್ಯಕ್ತಗೊಳಿಸಿದ ಸಾಲುಗಳು ಶ್ರೇಷ್ಠ 'ವಾಗ್ಗೆ €ಯ 
ಕೃ ತಿಗಳಾಗಿ ವೆ ಮ್ಗೆ ದಳೆದುವು. ಇವುಗಳಲ್ಲಿನ ಸಾಹಿತ್ಯವನ್ನು ಹೇಗೆ ಸಾಹಿತ್ಯಜ್ಞರು ಮೆಚ್ಚಿ ಕೊಂಡಾಡಿರುವರೋ 
ಸಂಗೀ ತವನ್ನು ಹಸೆ ಸ ಮೆಚ್ಚಿ ಕೊಂಡಾಡಿದ್ದಾರೆ. ಇವನ್ನು ಪ್ರತ್ಯಕ್ಷ ಆಲಿಸಿದ ಸಹೃದಯರು 
ರಮ್ಮ ಲೋಕದ ಕನಸ ಲ್ಲಿ ಸ್ವಚ್ಛಂದವಾಗಿ ವಿಹರಿಸಿ ಆನಂದಿಸಿದ್ದಾರೆ. 
“ಹಂಸದಮಯಂತಿ ಮತ್ತು ಇತರ ರೂಪಕಗಳು” ಎಂಬ ಪುಸ್ತಕ ಎಂಟು ಗೀತರೂಪಕಗಳ 
ಸಂಕಲನ; ಹಂಸದಮಯಂತಿ, . ಹರಿಣಾಭಿಸರಣ, ವಸಂತ ಚಂದನ, ವರ್ಷ-ಹರ್ಷ, ಶರದ್ವಿಲಾಸ, 
ದೀಪಲಕಿ ರಾಮೋದಯಂ, ಸೀತಾಪರಿಣಯಂ. 


ಬ್ರಿ” 


0 


ಸಾಹಿತ್ಯಾಂಶ 


ಈ ಸಂಕಲನದ ಶ್ರೇಷ್ಠತಮ ರೂಪಕ ““ಹಂಸದಮಯಂತಿ.”' ಇದರಲ್ಲಿನ ಸಾಹಿತ್ಯಸ್ವಾರಸ್ಯಕ್ಕೆ ಪ್ರವೇಶ 
ವನ್ನು ಮಾತ್ರ ಇಲ್ಲಿ ನೀಡಿದೆ. ನಳ ಮತ್ತು ಸಾನ ಪರಸ್ಪರ ಅನುರಾಗ ಮೊಳೆಯುವಂತೆ 
ಮಾಡಲು ಹಂಸ ವಹಿಸಿದ ವಾಹಕ ಪಾತ್ರ ಈ ರೂಪಕದ ವಸ್ತು. ರೂಪದಲ್ಲಿ ನಳ ದಮಯಂತಿಯರು 
ಮನ್ಮಥ ರತಿ ಸದ್ರಶರು. ಅವರ ಚಾರಿತ್ರ್ಯ ಸು ಸುಶುಭ್ರ. ಒಲುಮೆ ತ್ಯ ಸುಶುಭ್ರ. ಈ ಧವಳ ವರ್ಣಗಳ 
ನಡುವೆ ಅನ ಸುರಾಗದ ಎರಕವನ್ನು ಬೆಸೆದದ್ದುಶ್ವೇತವರ್ಣದ ಹಂಸ. ಅದು ಹೇಗಿತ್ತು.“ಬೆಳ್ಳಿ ಬೆಳ ಓಲರುಬೆಳು 
"ದಿಂಗಳೀ ಮೈ ಯ ಬೆಳುಪಿದಿರು ಮಂಕು.” ದ್ರಶ್ಯ ಆರಂಭವಾಗುವಾಗ ನಳ “ವನಂನಮ್ಮಾ ತಿಥ್ಯಕನ: ಮತಿಸಿ 
ಬಂದಂತಿ” ಸ್ರ ಸ್ವಂತೋದ್ಯಾ ನದಲ್ಲಿ ರಾ ವಿಹರಿಸುತ್ತಿದ್ದಾ ನೆ. ನಳನ ಉಲ್ಲಸಿತ ವ ಬಂನಿನಿ ಸ್ಸಿನ 
ಪಡಿಯಚ್ಚಾಗಿ ಉದ್ಕಾ ನವನ ಹಾಗೆ ಕಂಡದ್ದು ಸಹಜವೇ , ವಿದೂಷಕನಿಗೋ ಅವನಿಗೂ ಅದು ಅವನ 
ಮನಸ್ಸಿನ “ ಪಡಿಯಚ್ಚಾ ಗಿಯೇ ಕಾಣುತ್ತದೆ. ವಿದೂಷಕ ಹೇಳುತ್ತಾನೆ: “ಇದು ದೊಡ್ಡ ಕಾಡಿನ 
ಮೂ ಇದೆ; ಹಾಗೂ ಇಲ್ಲ. ನಿನ್ನ ್ಲೆಂಥವನಿಗೆ ಉದ್ಯಾ ನವನ, ನನ್ನಂಥವನಿಗೆ ಒಂದು ಬಗೆಯ ಕಾಡು.” 
ನಳನ ಮನಸ್ಸಿನಲ್ಲಿ ಏನೋ ಒಂದು ೭ ಬಗೆಯ ಕಾತರ; ವಿವರಿಸಲಾಗದ ಹಂಬಲ: “ಇರುಳಿನೊಳು 
ತಾರೆಗಳ ನಡುವಿರುವ ಕತ್ತಲೊಳು ಏನನೋ ಹುಡುಕುವಂತಲೆವುದೆನ್ನ ಬಗೆ.” ಇದಕ್ಕೆ ವಿದೂಷಕ 
ಹೇಳುತ್ತಾನೆ: “ಹಾಗಾದರೆ, ಹೀಗೆ ಅಲೆದಾಡಬಲ್ಲ ನಿನ್ನ ಮನಸ್ಸನ್ನು ತಡೆದಿಡಬಲ್ಲ ವಸ್ತು ಎಲ್ಲೋ 
ದೂರೆದಲ್ಲಿರಬೇಕು. ಎಲ್ಲಿದೆ 'ಹೇಳು, ಅದನ್ನು ಇಲ್ಲಿಗೇ ತಂದು ನಿನ್ನ ಮನಸ್ಸನ್ನು ಕಟ್ಟಿ ಕಿಹಾಕೋಣ. ಸೆ 
ಅದೇ ವೇಳೆಗೆ, ಗ ಹಾರಿ ಹೋಗುತ್ತಿದ್ದ ಹಂಸಾವ ಯೊಂದು ನಳನ ಉದ್ಯಾನ 
ವನದಿಂದ ಆಕರ್ಷಿತವಾಗಿ ಅಲ್ಲಿನ ಸರೋವರದಲ್ಲಿ ವಿಶ್ರ ಮಿಸಲೆಂದು ಇಳಿಯುತ್ತದೆ. ಹಾಗೆ ಇಳಿಯಲು 
ಕಾರಣವೇನು? “ಇ ಜು ಬಿಡುವು ಮುಂದಕ್ಕೆ ಪಯಣ ಎಂದೆಂಬ ಬನದ ಕರೆಯ ಮನ್ನಿಸುತ, ಈಗ 


ವ ಕೆರೆಯ.” 
ಭಾವಿಸುವ ಹೂವ ಹೊಂಗನಸನಾಂತ | 
ಈ ಪ್ರಕಾರ ನಳನ ಸಂಕೀರ್ಣಭಾವದ ಅವ್ಯಕ್ತ ತರಂಗವೊಂದು ಹಂಸರೂಪದಲ್ಲಿ ಅಲ್ಲಿ ಮೂರ್ತ 


೮೪ ಮಾನವಿಕ ಕರ್ಣಾಟಕ 1 
ರೂಪ ಪಡೆಯುತ್ತದೆ; ಸಾರ್ವತ್ರಿಕತೆ ವಿಶಿಷ್ಟತೆಯಾಗುತ್ತದೆ. ಸಾಧ ೫ ನಳ ಸಹಜವಾಗಿ ಸ 
ಒಂದು ಹಂಸವನ್ನು ಹಿಡಿಯುತ್ತಾನೆ. |] 
ಹಂಸ ಮೊರೆಯಿಡುತ್ತದೆ ` “ಕಾಪಾಡು, ಮಹಾರಾಜ, ನಿನ್ನ ಅತಿಥಿ ನಾನು, ಕೊಲ್ಲದಿರು, ಕೊಲ್ಲದಿರು.” ' 
“ಎಲೆ ಮುದ್ದು ಹಕ್ಕಿ! ನೋಡು ನೋಡುತ್ತಿದ್ದರೆ ಆವುದೋ ಅರಕೆ ತುಂಬಿ ಬರುವಂತಿದೆ, 
ರಾಜಹಂಸ” ಎಂಬುದಾಗಿ ನಳ ಹಂಸವನ್ನು ಕುರಿತು ಹೇಳುವಲ್ಲಿನ ಧ್ವನಿ ಸ್ಪಷ್ಟವಾಗಿದೆ. | 
ಅದನ್ನು ಪ್ರಕಟಪಡಿಸುವ ಸಲುಪಾಗಯೋ ಎಂಬಂತೆ ಹಂಸದ ಬಾಯಿಯಿಂದ “ಗಂಡುಜಾತಿ 
ಯೊಳಿಲ್ಲ ನಿನ್ನ ತೆರ ಇನ್ನೊಬ್ಬ ದೊರೆಕುಮಾರ” ಎಂಬ ಮುತ್ತು ಉದುರುತ್ತದೆ. 
ಇದರಿಂದ ಸಹಜವಾಗಿ ಸುಪ್ರೀತನಾದ ವಿನೋದಪ್ರಿಯ ನಳ “ಎಲೆ ಹಂಸ, ಸಮರಿಹರೆಂಬೆಯಾ 
ಹೆಂಗಳೊಳಗೆ?” ಎಂದು ತೇಲಿಸುತ್ತಾನೆ. ಈ ಸನ್ನಿವೇಶದೆಡೆಗೆ ಸಾಹಿತ್ಯ ಪಲುಕುತ್ತ ಬಳುಕುತ್ತ ಜಾರಿ, 
ಓದುಗರಿಗೆ ಇಂಥ ಒಂದು ಹಿಕ್ಕತ್ತು ನಡೆದಿದೆ ಎನ್ನು; ್ನವುದರ ಅರಿವು ಲೇಶವೂ ಮೂಡದಂತೆ, ತೆರೆತೆರೆಯುವ 
ಸೊಗಸು ತುಂಬ ಕಲಾತ್ಮ ಕವಾಗಿದೆ. 
: ಹಂಸದ ಉತ್ತರ ಮಾರ್ಮಿಕ: “ಇಹಳಿಳು, ಅವಳಂತೆ ಇನ್ನೊಬ್ಬಳಬಲೆಜಾತಿಯೊಳಿಲ್ಲ. 
ಅದ್ವಿತೀಯಳು ಆಕೆ, ಅದ್ವಿತೀಯನು ನೀನು, ಅದರಿನಿಂತೆ ತೆಂಬೆ.” 


“ಸರಸತಿಯಂಚೆಯ ಬಳಗ” ವಾದ ಹಂಸದ ಬಾಯಿಯಿಂದ ಬರುವ ಮುಂದಿನ ದೀರ್ಪ ಹಾಡು 
ಈ “ನಿಂದೆಡೆಯನ್ನು ತುಂಬುವ ಸುಂದರ”ನಾದ ನಳನಿಗೆ ಪೂರ್ಣ ಎಣೆಯಾಗಿರುವ ಮತ್ತು ಇವನ 
“ಇರವಿನರಕೆ ಪೂರೈಕೆ” ಮಾಡುವ ಆ ಅದ್ವಿತೀಯಳ ವರ್ಣನೆ, ನಲ್ನುಡಿಯ ಸಂಚು! ಇದರಲ್ಲಿ ಸ್ತ್ರೀ 
ಸೌಂದರ್ಯ ಹಾಗೂ ಸದ್ಗುಣಗಳ ಸೂಕ್ಷ್ಮ ವಿಶೇಷಣೆಯನ್ನೇ ಕಾಣಬಹುದು. ಈ ಅಮೂರ್ತ 
ಸೌಂದರ್ಯ ನ ನಳನ ಮನಸ್ಸ ನ್ನು ತುಂಬಿ ಹರಿದದ್ದು ನಿರೀಕ್ಷೆ ತವೇ. ಇದರ ಮೂರ್ತರೂಪವಾದ ಆ ಬೆಡಗಿ 
ಇರುವುದು ಸಾಧ್ಯವೇ? "ಅವಳು ನೆಲದವಳೋ, ಸಲ ಮುಗಿಲವಳೋ?” ಎಂಬುದು 
ಆತನ ಪ್ರಶ್ನೆ. “ನುಡಿಮಿಂಚಿನ ರೇಖೆಯೊಳು ರೇಖಿಸಿಹ” ಈ ಕನಸು ದಿಟವಾಗಿರಬಹುದೇ ಎಂಬ 
ಸಂದೇಹ. “ದಿಟವೋ ಸೆಟೆಯೋ, ನನಗೇನು. ದಿಟವಾದರೂ ಆ ಬಿಂಕದ ಹೆಣ್ಣು ನನಗೊಲಿವಂಥವಳೆ?” 
ಎಂಬ ವ್ಯಾಕುಲ. ಇಲ್ಲ, ಇಲ್ಲ ಹೀಗಿರುವುದು ಸಾಧ್ಯವೇ ಇಲ್ಲ. ತನ್ನ ಕೈಹಿಡಿತದಿಂದ ಪಾರಾಗಿ ಹೋಗಲು 
ಅಂಚೆ ಹೂಡಿರುವ ಸಂಚಿದು ಎಂದು ನಳನ ತೀರ್ಮಾನ: “ಏನೊರೆದೆ ದಿವದಂಚಿನಂಚೇ ಸವಿನುಡಿಯ 

ಸಂಚೇ, ನನ್ನಿಂ ಬಿಡುಗಡೆಗೆ ಇದು ನಿನ್ನ ಯ ಹವಣು” ಎಂದು ಕುತ್ತಿ ಮಾತಾಡುತ್ತಾನೆ ನಿ ಹಂಸಕ್ಕೆ. 


ಹಂಸದ ಉದ್ದೇಶ ನಿಷ್ಯಲ್ಮಷಯುತವಾದದ್ದು, ಈ ದೇದೀಪ್ಯಮಾನ ಸೌಂದರ್ಯಗಳ ಮಧುರ 
ಮಿಲನವಾಗಬೇಕೆಂಬ. ಹಂಜ ಕೂಡಿದ್ದು. ಅದು ನಿರ್ವಿಕಾರ ಮನಸ್ಸಿ ನಿಂದ ಭರವಸೆ ನೀಡುತ್ತದೆ: 
“ಸಂದೆಗಗೊಳ್ಳದಿರೈ ಚೆಲುವ! ಹೆಣ್ಣಾವಳು ಬಲ್ಲಳು ನಿನ್ನೊಲವ? ಅರಿಯಳು ಆಕೆ ನಿನ್ನಂಥವನಿರವ. 
ಹೆಸರಿಗೆ ತಕ್ಕ ದಮಯಂತಿಗು ಮಿಕ್ಕವನೀ ಕೈಬಿಡು, ಪಕ್ಕವಗೊಳುವೆ ನೀನಿಹುದಾಕೆಗೆ ಒರೆವೆ.” 

ನಳನಂಥವನ ಇರವನ್ನು ದಮಯಂತಿಗೆ ಅರುಹಿ ಇವರ ಮಿಲನವನ್ನು ಸಾಧಿಸಲು ವಾಹಕ 
ವಾಗುವುದಾಗಿ ಹಂಸ ನೀಡಿದ ಆಶ್ವಾಸನೆಯಲ್ಲಿನ “ಹೆಣ್ಣಾವಳು ಒಲ್ಲಳು ನಿನ್ನೊಲವ” ಎಂಬ ಅನುಪಲ್ಲವಿ 
ಜೀವತಂತುವನ್ನೇ ಮಿಡಿಯುತ್ತದೆ. “ನಳನಿಗಾದರೂ ಹೀಗಾದದ್ದ ರಲ್ಲಿ ಆಶ್ಚರವಿಲ್ಲ. ಹಂಸಕ್ಕೆ ಸ್ವಾತಂತ್ರ್ಯ 
ವನ್ನು ಅನುಗ್ರಹಿಸು ುವುದರಲ್ಲೂ ನಳ ತುಂಬ ಸೌಜನ್ಯದಿಂದ "ವರ್ತಿಸುತ್ತಾನೆ: "ಫೋ ಸುಖಯಾಗೆಲೆ 
ಮಾನಸ ಸಖಿಯೇ, ಪೋಗು ಪೋಗು” ಎಂದು ಮೊದಲು ಹೆ ಹೇಳಿ ಬಳಿಕ “ಮನ ಬರುವೊಡೆ ಪೇಳಾ 
ದಮಯಂತಿಗೆ ನಳನೆಂಬನ ತೆರವನು” ಎಂಬುದಾಗಿ ತನ್ನ ಹಂಬಲವನ್ನು ಸೂಚಿಸುತ್ತಾನೆ. ಆ ಕಾಮಿನಿ 
ತನ್ನ ಎದೆಗುಂಡಿಗೆಯನ್ನೇ ನಳನಿಗೆ ತೆರೆಯುವಂತೆ ಮಾಡುವುದಾಗಿ ಕೃತಜ್ಞ ಹಂಸ ಭರವಸೆ ನೀಡಿ ಗಗನ 
ಗಾಮಿಯಾಗುತ್ತ ದೆ. 

ತನ್ನ ಸಂದೇಶವನ್ನು ಹೊತ್ತು ಮರೆಯಾದ ಹಂಸಾವಳಿಯನ್ನು ನಿಟ್ಟಿಸುತ್ತ ನಿಟ್ಟಿಸುತ್ತ ನಳ 
“ನಿರ್ಬದ್ಧ ನಿರ್ವೇದದೊಳಗೆಲು ರಮಿಸದ ಮನನಿರ್ಬದ್ರ ಮಾಯ್ತು ದಮಯಂತಿ ಎಂಬೀ ನಾಮದಿ” 
ಎಂದುಕೊಳ್ಳು ತ್ತಾನೆ. ಇಂಥ ಒಂದು ಉನ್ನತಭಾವಕೀವ್ನ ಸ್ರತೆಯಲ್ಲಿರುವಾಗ ನಳನನ್ನು, ಅಂತೆಯೇ 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ [ಸಂಗೀತಾಂಶಗಳು ೮೫ 


' ಓದುಗರನ್ನು, ಮೃಲೋಕದ ವಾಸ್ತವತೆಗೆ ಒಯ್ದು ತರುವ ಸನ್ನಿವೇಶವನ್ನು ವಿದೂಷಕನ ಸಹಜ 
ಸಂಶಯ ಒದಗಿಸುತ್ತದೆ. ಆತ “ೆದ್ದು ಪೆದ್ದಾಗಿ “ಹಕ್ಕಿಗಳ ಬೇಟೆ ಮುಗಿಯಲಿಲ್ಲವೆ ಮಿತ್ರ?” ಎಂದು 
ಕೇಳಿದರೂ ಓದುಗರಿಗೆ ಇದರ ಧ್ವನಿ ತಾನಾಗಿಯೇ ಮಿಡಿದು ರಸಾನಂದ ಪ್ರಾಪ್ತವಾಗುವುದು. 


ಇಲ್ಲಿಗೆ ಒಂದನೆಯ ದೃಶ್ಯ ಮುಗಿಯುತ್ತದೆ./ 


ಎರಡನೆಯ ದೃಶ್ಯ ನಮ್ಮ ನಿರೀಕ್ಷೆಯಂತೆ ದಮಯಂತಿಯ ಉದ್ಯಾನವನದಲ್ಲಿ ಆಕೆಯ ಸುತ್ತ 
ವಿಕಾಸಗೊಳ್ಳುವುದು. “ಕನ್ಸೈದಿಲೆ ಹೊಸ ಮಲ್ಲಿಗೆಯೊಸಗೆಯ ಚೆಂಡಿನೇಟ ದಮಯಂತಿಗುಣಿಸಲು 
ಸಂಜೆ ಬಿನದಕೆ ಬನ್ನಿರೇ ಸಖಿ ಬನ್ನಿರೇ, ದುಂಡು ಮಲ್ಲಿಗೆ ಮುಗುಳಿನ ಚೆಂಡ ತನ್ನಿರೇ, ಸಖಿ ತನ್ನಿರೇ 
ಸಖಿ ತನ್ನಿರೇ? ಎಂದು ಸಖಿಯರು ಹಾಡುವಾಗ ಅವರ ಉದ್ದೇಶ ನೇರವಾದದ್ದಾದರೂ ಕವಿ ನಳ 
ವಾರ್ತೆಯೆಂಬ ದುಂಡುಮಲ್ಲಿಗೆ ಮುಗುಳಿನ ಚೆಂಡಿನಿಂದ ದಮಯಂತಿಗೆ ಏಟನ್ನು ಉಣಿಸಲು ವೇದಿಕೆ 
| "ಯನ್ನು ಜಾಣ್ಮೆಯಿಂದ ಸಿದ್ಧ ಪಡಿಸುತ್ತಿರುವುದನ್ನು ಗುರುತಿಸದಿರಲಾಗುವುದಿಲ್ಲ. ದಮಯಂತಿ ಮತ್ತು 
ಸಖಿಯರ ಸಂಧ್ಯಾಕಾಲದ ವಿನೋದ ಸಂಭ್ರಮ ಶಿಖರಾಗ್ರವನ್ನು ಏರಿದ್ದಾಗ ಆಕೆಯ ಲಕ್ಷ್ಯ “ಸಂಜೆ 
ರಂಗಿನ ಸೆರಗ ಹಿಡಿದೆಳೆವ ಬಾನು, ಬಾನವರಿಗಲರೆತ್ತಿ ನಿಂತಿರುವ ಕಾನು” ಈ ಕಡೆಗೆ ಹರಿಯುತ್ತದೆ. 
ಲ್ಲಿಗೇ ಮುಗಿಯಲಿಲ್ಲ. ಕಾನಿನ “ಆ ಹೆಮ್ಮರಗಳಂಚಿನಲ್ಲೆ” ಕಾಣುತ್ತಾಳೆ ಹಂಸವನ್ನು: ಏನು ಚೆಲುವೇ 
' ಎಂಥ ಚೆಲುವೇ! ಆ 'ಹಂಸ ತೇಲಿಬರುವ ವೈ ಖರಿ ಏನು ಮತ್ತೆ? “ಬಾನ್‌ ಮನದೊಳಗೀ ಸ ಸ್ವಪ್ನವನಾರು 
ಬಿಟ್ಟರೇ ಪೇಳಾರು ಬಿಟ್ಟರೇ?” ಎಂದು ದಮಯಂತಿಗೆ ಅಚ್ಚರಿ. “ಇಂಗಡಲಿನ ಸೊದೆಗಡಲಿನ ಮೆಲ್ಲೆರೆಯ 
ಸೆರಗೋ? ಶಚಿಕಿವಿಯಿಂದ ಜಗುಳಿರುವ ಮಂದಾರವೊ- ಏನಿದು?” ಎಂಬಂತಿದ್ದ ಆ ಚೆಲುವನ್ನು 
ದಮಯಂತಿಯರೂ ಸಖಿಯರೂ ಓಡೋಡಿ ಸ್ವಾಗತಿಸುತ್ತಿದ್ದಾಗಲೇ ಹಂಸ ಒಂದು ನಾಟಕವನ್ನು 
ಹೂಡುವುದು. ಅಂಬಿನೇಟಿಗೆ ಸಿಕ್ಕಿ ಹತಿಗೊಂಡಂತೆ ಗು ಅಲ್ಲಿ ಫಿಯೇ ಸನಿಹದಲ್ಲಿಯೇ ನೆಲಕ್ಕುರುಳಿ ಬಿದ್ದು 
ವಿಲಿವಿಲಿ ಒದ್ದಾಡಲು ತೊಣಗುತ್ತದೆ. ದಮಯಂತಿಯ ಅನುಕಂಪ ಕಟ್ಟೆ ಯೊಡೆದು ಹರಿಯುವುದು: 
“ಅಯ್ಯೊ ಚೆಂದುಳ್ಳ ಹಕ್ಕಿಗೇನಾಯಿತೋ ಕಾಣೆ ಬನ್ನಿ ಬನ್ನಿ ಹೋಗಿ “ನೋಡೋಣ” ಎಂದು ಆಕೆ 
ಹುಸರಡಗೆ ಸಖಿಯರಿಂದ ದೂರ ದೂರ, ಧಾವಿಸು ತ್ತಾಳೆ. ದಮಯಂತಿಯ ಕೈಗಳಿಗೆ ಮಾತ್ರ ಏಕಾಂತ 
ಸಿಕ್ಕಬೇಕೆಂಬುದೇ ಆ ನಳಸಂದೇಶಕನ ಅಂತರಂಗದ ಅಭಿಲಾಷೆ ಸೋಯ ಆತುರದ ಕರೆಯನ್ನು 
ಜಃ ois ಈ ಹರಣಗೊಂಡ ಬೆಳ್ಳು ದ್ದ ಘಡ ಹಿಂದೆ ಓಡಿದ್ದಾಳೆ. ಇಂಥ ರಮ್ಯ 
ಸಂದರ್ಭದಲ್ಲಿ ಆಕೆ ಸೋತು ಕೆಂಬಣ್ಣ ತಾಳ್ವು "ಸಿಕ್ಕಿ ಸಿಕ್ಕಿ ಸಿಕ್ಕ ದಂತೆ ಹಕ್ಕಿಯೆ ದಕ್ಕ ದಯೆ ಪೋಪೆ ಚ 
ಪಿಕ್ಕಿಯೆ ಪಕ್ಕ ಬಡಿದು ಕೊಕ್ಕ ನೋರೆ ಮಾಡಿ ನಕ್ಕು ನಡೆವೆ ಕಕ್ಕು ಲತೆಗೊಳ್ಳು ವೆನ್ನೊ ಳುಕ್ಕ ಳಿಕೆ ತರುವೆ” 
ಗ ಠಕ್ಕಿನ ಹಕ್ಕಿಗೆ ಛೀಮಾರಿ ಹ ಹಾಕುತ್ತಾಳೆ. 
ಹಂಸ ಏನು ಸಾಮಾನ್ಯ ಹಕ್ಕಿಯೆ? ಈ ಸಂದರ್ಭವನ್ನು ದೊರಕಿಸಲೆಂಬುದೇ ಅದರ ಸಂಚು. 
ದಮಯಂತಿಯ ಕಾದಲನ ಇರವನ್ನು ಆಕೆಗೆ ಸೂಚ್ಯವಾಗಿ ಅರುಹಲು ಇದು ಸುಸಮಯ. ಹಂಸ 
ಹೊಡೆಯಿತು ದಮಯಂತಿಗೆ ಮ ಲಿಗೆಯ ಚೆಂಡನ್ನು: “ಕಕ್ಕುಲತೆ ತೆಯೆನ್ನೊಳೇಕೆ ಚಿಕ್ಕವಳೆ? ಉಕ್ಕ ಛಿಕೆ 
ಗೊಳ್ಳು ನೀನು ತಕ್ಕ ಮೊಳೆ. ” ಸನ್ನಿ ವೇಶದ ಸುಮಧುರ ಮೇಳವನ್ನು ಓದುಗರು ಕಲ್ಪಿ 1ಕೊಂಡರೆ ವಡ 
ಒಂದು ಸ್ನೇಹಮಯ ಸಂದಿಗ್ಧ “ಅತಿ ಪ್ರಿಯಕರ ಚಿತ್ರವನ್ನು ಕವಿ ಇಲ್ಲಿ ಕುಂಚಿಸಿದ್ದಾರೆ ಎಂಬುದು 
ಅರಿವಾಗುತ್ತದೆ : ಸಂಜೆಗೆಂಪು ” ಓಕುಳಿ ಚೆಲ್ಲುತ್ತಿರುವುಗ ತಂಚೆಲರು "ಹಿತವಾಗಿ ತೀಡುತ್ತಿ ರುವಾಗ 
ಸೂರೆವೋಗುತ್ತಿರುವಾಗ ಜವ್ವನೆ ದಮಯಂತಿಯ ಮನಸ್ಸು ಅವ್ಯಕ್ತ ಅನ ರಾಗವನ್ನು 
ಚೆಂಡನ್ನು ಆಕೆಗೆ! “ತಕ್ಕನೊಳೆ ಉಕ್ಕ ಳಿಕೆಗೊಳ್ಳು ಇ 
ಳೆ ದಿಟ್ಟ ಹಕ್ಕಿ ತನ್ನ ಕೈಯಿಂದ ಜಗುಳಿ 'ಹೋದುದರ 
ನೈವತುಮುಲದಿಂದ ಇನ್ನಷ್ಟು ರಕ್ತವರ್ಣ 
ಕೋಪಗೊಳ್ಳುತ್ತಾಳೆ “ಎಲೆ ದುಷ್ಟ ಹಕ್ಕಿ! ತಕ್ಕವ 
ದನು ಗೈವೆ ನಿನಗೆ. 4 


ಹಸುರಿನೈ ಸಿರಿ 
ಅರಸುತ್ತಿದ್ದಾಗ ಹಂಸವೆಸೆದದ್ದು ಪ ಮನಿಗೆಯ 
ಎಂಬ ಸವಿಗೇಲಿಮಾತನ್ನು ಕೇಳುತ್ತಿರಬೇಕು, ಅದೇ ವೆ 
ಪರಿಣಾಮದ ಹತಾಶೆಯನ್ನು ನುಂಗಿಕೊಳ್ಳೆ ಬೇಕು, ಈ 
ತಾಳಿದ್ದಾಳೆ ದಮಯಂತಿ. ಅವಳು ನಾಚುತ್ತಾಳೆ, 
ತಕ್ಕ ವನೆಂದು ಚಕ್ಕ ಂದವಾಡುವ ದಿಟ್ಟ ಹಕ್ಕಿ! ತಕ್ಕು 


೮೬ ಮಾನವಿಕ ಕರ್ಣಾಟಕ 


ಹಕ್ಕಿಗೆ ಶಾಸ್ತಿ ಮಾಡಬೇಕೆಂದು ಓಡೋಡಿ ಹಾರಿ ಅದನ್ನು ಹಿಡಿಯುತ್ತಾಳೆ. ಆದರೆ ಕಲೆಗಾರ" 
ಹಕ್ಕಿ ಪಾದರಸದಂತೆ ನುಣುಚಿಕೊಂಡಿತು. ದಮಯಂತಿಯ ಕೈಯಲ್ಲಿ ಉಳಿದದ್ದು ಅದರ ಒಂದು ಗರಿ 
ಮಾತ್ರ. ನಳ ಅಷ್ಟು ಸುಲಭನಲ್ಲ ಆದರೂ ಅಲಭ್ಯನಲ್ಲ ಎನ್ನುವುದರ ಪ್ರತೀಕ ಈ ಘಟನೆ. ಹಂಸ ಬಲು 
ಕೋಮಲ ಪಕ್ಷಿ, ಮೇಲಾಗಿ ಬಲು ರಸಿಕ ಪಕ್ಷಿ ಕೂಡ. ದಮಯಂತಿಯ ಈ ಲಘಾ ಸ್ಪರ್ಶವೂ ಅದಕ್ಕೆ 
ಅಪಾರ ನೋವುಂಟುಮಾಡುತ್ತದೆ; ಹಕ್ಕಿ ಕರ್ಕಶವಾಗಿ ಚೀತ್ಕರಿಸುತ್ತದೆ. ಆದರೆ ಓದುಗರಿಗೆ ಚೆನ್ನಾಗಿ" 
ಗೊತ್ತುಂಟು : ಇದು ಕೇವಲ ನಟನೆ, ಇಲ್ಲಿ ನೋವಿನ ಪುತ್ರ ಅತಿ ಗೌಣ, ರಸಿಕತೆಯ ಪಾತ್ರ ಪ್ರಧಾನ ' 
ಎಂದು. ಈ ಸಲ ಹಂಸ ಕೂರಂಬುವನ್ನು ಗುರಿ ನೋಡಿ ಎಸೆದೇ ಬಿಟ್ಟಿತು: “ಎಷ್ಟು ಒರಟೇ ನಿನ್ನ ಕೈ! 
ಆತನದು ಎಷ್ಟು ಮೃದು, ಆದರೂ ಎಷ್ಟು ದೃಢ!” ನಳನ ಸಮಗ್ರ ವ್ಯಕ್ತಿತ್ವವನ್ನು ಅದೆಂಥ ನಯ 
ನಾಜೂಕಿನಿಂದ ಈ ಕಿರಿಮಾತಿನಲ್ಲಿ ಹಿರಿದರ್ಥ ತುಂಬಿ ಹಂಸ ಚಿತ್ರಿಸಿದೆ! ಜೇನೆರಿಯ ಮೆದ್ದಂಥ ಅನುಭವ 
ವಿದು. ಇಷ್ಟಕ್ಕೇ ಬಿಟ್ಟೀತೇ ಹಂಸ? ಅವನು ತನಗೇನು ಮಾಡಿದ ಎನ್ನುವುದನ್ನು ಕೂಡ ಅರುಹಿಯೇ 
ಬಿಟ್ಟಿತು. “ಚಕ್ಕನೆ ಹಿಡಿದೆನ್ನ ತೆಕ್ಕೆಯೊಳು ಬಿಗಿದರು ಚಿಕ್ಕಗರಿ ನೋಯದಂತೆ ಅಕ್ಕರೆಯ ತೋರಿದವ 
ಮಿಕ್ಕವ ನಿನಗೆ.” ಈ ಉಪಮಾನ, ಆತನ ಗುಣಗಾನ, ಆಕೆಗೆ ತಕ್ಕವ ಅವನೇ ಸರಿ ಎಂಬ ತೀರ್ಮಾನ, 
ಆ ಸುಂದರ ಸಂಯಂಕಾಲದ ಸಾಹಸಪೂರಿತ ಹಂಸಾಭಿಸರಣ--ಇವುಗಳಿಂದ ದಮಯಂತಿಯ ಮೇಲಾದ 
ಪರಿಣಾಮ ಸಂಕೀರ್ಣ. ಅದರಲ್ಲಿ ಕುತೂಹಲವೇ ಪ್ರಧಾನ ವರ್ಣ. ಈ ಹಂಸ ಹೇಳುತ್ತಿರುವ ಅವನಾರಿರ 
ಬಹುದು? “ನೀನಾರ ಕೈಗೆ ಸಿಕ್ಕಿ ತಪ್ಪಿಸಿಕೊಂಡು ಬಂದೆ ಹಂಸ?” ಎಂಬುದಾಗಿ ದಮಯಂತಿ ಪ್ರಶ್ನಿಸುತ್ತಾಳೆ. 


ಹಂಸಕ್ಕೆ ಬೇಕಾದದ್ದಾದರೂ ಇದೇ ಪ್ರಶ್ನೆ: “ಆ ಪುರುಷಸಿಂಹನ ಕೈಗೆ ಸಿಕ್ಕಿ ಬಿದ್ದು ತಪ್ಪಿಸಿಕೊಳ್ಳು 
ವರಾರು?” ಎಂದದ್ದೇ ಅವನ ರೂಪ, ಔದಾರ್ಯ, ಕೌಶಲ, ಸದ್ಗುಣ ಒಂದೊಂದನ್ನು ಬಣ್ಣಿಸಿ ತಾನು 
ತಪ್ಪಿಸಿಕೊಂಡು ಬಂದದ್ದಲ್ಲ, ಬದಲು ಅವನೇ ಕನಿಕರಿಸಿ ತನ್ನನ್ನು ವಿಮೋಚನೆಗೊಳಿಸಿದುದಾಗಿ ಹೇಳಿತು. 
ಅವನು ವೀರ, ಆದ್ದರಿಂದ ತನ್ನನ್ನು ಹಿಡಿದ. ಆದರೆ ನೋವು ಮಾಡಲಿಲ್ಲ; ಅವನು ಉದಾರವಂತ, 
ಆದ್ದರಿಂದ ತನ್ನನ್ನು ಬಿಟ್ಟ; ಇವಳಾದರೋ ಭೀರು, ತನ್ನನ್ನು ಹಿಡಿಯಲಾಗಲಿಲ್ಲ, ಆದರೆ ನೋವು 
ಮಾಡಿದಳು! ಪುರುಷಸಿಂಹನಿಗೆ ಅದು ಉಚಿತ, ಸ್ತ್ರೀ ಪಕಳೆಗೆ ಇದು ಸಮರ್ಪಕ. ಇನ್ನು ಅವನೆಂಥವ? 
“ಆತನನ್ನು ಕಂಡ ಹೊರತು ಅಂಥವನಿದ್ದಾನೆಂಬುದನ್ನು ತಿಳಿಯುವುದು ಕಷ್ಟ ದೊರೆಕುಮಾರಿ” ಎನ್ನು 
ತ್ತದೆ ಅರಸಂಚೆ. ಅವನ ಒಂದೊಂದು ಹಿರಿಮೆಯನ್ನೂ ವ್ಯಾಖ್ಯಾನಿಸತೊಡಗುತ್ತದೆ ಸಾರಸ. ಹಿಂದಿನ 
ದೃಶ್ಯದಲ್ಲಿ ಅದೆಷ್ಟು ಕಲಾತ್ಮಕವಾಗಿ ದಮಯಂತಿಯ ಸೌಂದರ್ಯಪಾಕವನ್ನು ಹಂಸ ನಳನ ಮುಂದೆ 
ಬಡಿಸಿತ್ತೋ ಅಷ್ಟೇ ಕೌಶಲದಿಂದ-ಇಲ್ಲ, ಇನ್ನಷ್ಟು ನಯದಿಂದ, ಏಕೆಂದರೆ ಈಗ ಎದುರಿರುವ ಶ್ರೋತೃ 
ಮೃದು ಮನಸ್ಸಿನ ಕೋಮಲೆ-ಈಗ ಅದು ನಳನ ರೂಪಗುಣಲಾವಣ್ಯವನ್ನು ದಮಯಂತಿಯ ಮುಂದೆ 
ಎಳೆ ಎಳೆಯಾಗಿ ಬಿಡಿಸುತ ದೆ. “ಕಂಡೆ ಕಮಲಮುಖಿ ಇನಸಮ ತೇಜನ” ಎನ್ನುವ ಇಲ್ಲಿನ ಪಲ್ಲವಿಯನ್ನು 
ನಳನ ಮುಂದೆ ಮಾಡಿದ “ನಿನಗೆಣೆಯಾಕೆಯನು” ವರ್ಣನೆಯೊಡನೆ ಹೋಲಿಸಿ ನೋಡಬೇಕು. 
ಇವೆರಡು ವರ್ಣನೆಗಳೂ ಸ್ವತಂತ್ರ ಕಲಾಕೃತಿಗಳಾಗಿದ್ದರೂ ಒಂದರ ಒತ್ತಿಗೆ ಇನ್ನೊಂದನ್ನು : ಇರಿಸಿ 
ಪರಿಶೀಲಿಸುವಾಗ ಮೂಡುವುದು ಸ್ವತಂಶ್ರವಾದ ಮೂರನೆಯದೇ ಒಂದು ಅನುಭವ: ಜಲಜನಕ ' 
ಆಮ್ಲಜನಕ ಒಂದೊಂದೂ ಪಟು ಅನಿಲವಾಗಿದ್ದರೂ ಅವುಗಳ ಸಂಯೋಜನೆ ಮೂರನೆಯದೇ ಆದ. ' 
ನೀರನ್ನು ಕೊಡುವಂತೆ. “ತನ್ನಂಥವನಿನ್ನೊಬ್ಬನಿಲ್ಲದನ, ಚೆಂದುಳ್ಳವಳೇ! ನಿನಗೆ ಅಕ್ಕವನ, ಕಂಡೆ ಕಮಲ 
ಮುಖಿ!” ಎಂಬುದಾಗಿ ಹಂಸ ನಳನ ಪ್ರಶಂಸೆಯನ್ನು ದಮಯಂತಿಯ ಎದುರು ಮಾಡುವಾಗ ಆಕೆಗೆ. 
ಮೂಡುವುದು ಅವನಾರೆಂದು ತಿಳಿಯಬೇಕೆನ್ನುವ ಹಂಬಲ, ಜೊತೆಯಲ್ಲೇ ಎಲ್ಲಿಲ್ಲದ ಹರುಷ. “ನಿನಗೇಪರಿ 
ಸಂಗಡಿಸಿತು ಆತನ ಸ್ಪರುಶ?” ಎಂದು ಆಕೆ ಹಂಸವನ್ನು ಪ್ರಶ್ನಿಸುವಾಗ ಅವಳ ಸುಪ್ತಾಕಾಂಕ್ಸೆ ಎಚ್ಚತ್ತಿರು 
ವುದು ಸ್ಪಷ್ಟವಾಗುತ್ತದೆ. ಬಾನ ಬಿತ್ತರವನ್ನು ಬಿಡಿಸುವ ಅರಸಂಚೆ ಈಗ ತಾನು ಆ ಮೊದಲು ದಮಯಂತಿ 
ಮುಂದೆ ಒಡ್ಡಿದ್ದ ಒಗಟಿಗೆ ಒಡಪನ್ನು ಹೊರಗೆಡಹುತ್ತದೆ: “ದೊರೆಕುವರಿ! ನಿನಗೆಂದೇ ಬಿದಿ ಸೃಜಿಸಿದ 
ಪುರುಷ, ಆ ಹೆಮ್ಮೆಲೆಯಂಚಿನ ಬಾನಾಚೆಯ ನಾಡಿನ ಹರುಷ!”ಆತನ ನೆಲೆಯ ವಿವರವನ್ನು ಈ 
ಪ್ರಕಾರ ಒದಗಿಸುತ್ತದೆ. ಬಾನಾಡಿಗೆ ಶೀಘ್ರಗಾಮಿಗೆ ಇದೇನೋ ಸಾಕು. ಆದರೆ ಮಲ್ಲಿಗೆ ಎಸಳ ಸೋಂಕು 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ್ಯಸಂಗೀತಾಂಶಗಳು ೮೭ 


ಕೂಡ ಮುಳ್ಳು ಪರಚಿಕೆಯ ಅನುಭವ ಉಂಟು ಮಾಡುವ ಕೋಮಲೆ ಮಂದಗಮನೆ ದಮಯಂತಿಗೆ 
ಇದು ಸಾಕೇ? ಈ ವಿವರದ ಬೆಂಬತ್ತಿ “ಕಾಂಬರ ಕಂಗಳ ತುಂಬಿ ನಿಲ್ಲುವನ ದುಂಡುಮೊಗದ ಕಡು ಚೆಲುವ 
ನನು” ಅರಸುವುದು ಆಕೆಯಿಂದ ಸಾಧ್ಯವಾದೀತೇ? ಅವನೆಂದಾದರೂ ಇವಳವನಾದಾನೇ? ದಮಯಂತಿ 
ಸುಯ್ಯತ್ತಾಳೆ ಮತ್ತು ` `ಎಲ್ಲೆಡೆಯಿರುವಾ ನೆಲಕಾವುದೆ ಎಲ್ಲೆ? ಎಲೆ ಹಂಸ! ಸವಿನುಡಿಯೊಳೆ ನನ್ನ 
ಹದುಳ ಕೆಡುವೊಲುಗೈದೆ, ನಾನೊಲಿದೀ ನಾನೇ ನನ್ನಿಂ ಜಗುಳುವವೋಲಾದೆ" ಎಂಬುದಾಗಿ ಹಂಸಕ್ಕೆ 
ಮೊರೆಯಿಡುತ್ತಾಳೆ. 

ಹಂಸದ ಮಧುರ ಪಾತ್ರ, ಒಲುಮೆಯ ದೌತ್ಯ ಇಲ್ಲಿಗೆ ಪೂರ್ತಿ ಆಯಿತು. ಉಳಿದ ವಿವರಗಳ 
ಸಾಗರ ಅದೆಷ್ಟೇ ಆಳವಾಗಿದ್ದರೂ ಅಗಲವಾಗಿದ್ದ ರೂ ವಿರಹಿಗಳ ಪರಸ್ಪರ ಪ್ರೇಮಾನುರಾಗದ ನಳ 
ಸ್ಪರ್ಶಿತ ಶಿಲೆಗಳು ಅದರ ಮೇಲೆ ತೇಲಿ ಸೇತುವೆ ಏರ್ಪಟ್ಟು ಅವರ ಮಿಲನ ಸಿದ್ಧಿಸುವುದು ಖಚಿತ 
ಎಂಬುದು ಹಂಸಕ್ಕೆ ಗೊತ್ತು. ಸರಸ್ವತಿಯ ವಾಹನವಲ್ಲವೇ ಅದು? ಆದ್ದರಿಂದ ಅದು ನೀಡುವ 
ಅಂತಿಮ ಸಾಂತ್ವ ನವಿಷ್ಟೇ: “ದಮಯಂತಿಯ ದಮಿಸಿ ಮನದಿ ನಳನಳಿಸುವ ನಳನ ಆವೆಡೆಯವನೆಂಬೆನೆ 
ನಾ. ಎಂದೋ ನಿಮ್ಮಯ ಮಿಳನ-ಅದು ತನಕೀ ಮೈ ಮುಟ್ಟುತ ಕೊಳ್ಳು ಸೋಂಕ ನೀನವನ, ನಾಡರಿಯೆ, 
ಜಾಡರಿಯೆ; ಎ ಪಯಣ.” ಸ ದಮಯಂತಿಯ ಕೈಗೆ ಹಂಸ ದಕ್ಕುತ್ತದೆ. ಇದು 
ಮುಂದೆ ನಡೆಯಲಿರುವ ಮಧುರ ಮಿಲನದ ಪ್ರತೀಕ. ಆಕೆ ಹಂಸವನ್ನು ಅಪ್ಪಿಕೊಂಡು ' “ಈ ಕೊಕ್ಕ 
ನೋಡಿ ನಾ ಕಂಡುದನು ನೀನೊರ್ವಳೇ ಕೊಂಡೊಯ್ವೆ ಎಂಬೆ, ತೆರವಗೈದೆನ್ನಿರವ ಕಂಡರಿಯದ ಶಿ 
ಹಂಬಲೊಳು ತುಂಬೆ” ಎಂದು ಹೇಳಿ ಅದನ್ನು ಬಿಡುತ್ತಾಳೆ. 

“ಸುಯ ಲವನತ್ತಡೆ, ಇತ್ತೆಡೆ ಸುಯ್ಯುತಿರು ನೀನು! ಹಸೆಗೆ ನಿಲಿಸುತ ನಿಮ್ಮ ಸುವ್ಪಿ ಎನು 
ವಂದಿದುವೆ ಜೇನು” ಎಂಬುದಾಗಿ ಹಂಸ ಹರಸಿ ಆ “ಹೆಣ್ಣಿನ ಚಿಗುರು ಕೈಗಳಿಂ ಜಾರಿ ನುಡಿನುಡಿದು 
ಕಣಸ ತೋರಿ ಎದೆಗೊಲುಮೆ ಕಿಡಿಯ ತೂರಿ” ಹಿಮಗಿರಿ ಸರಸ್ಸಿನೆಡೆಗೆ ತನ್ನ ಬಳಗದೊಡನೆ ಹಾರಿ 
ಹೋಯಿತು. ಇಲ್ಲಿಗೆ ಹಂಸ ದಮಯಂತಿ ರೂಪಕ ಮುಗಿಯುತ್ತದೆ. ಈ ಧದ. ಅಂತೆಯೇ ಈ 

ಗೃಹದಲ್ಲಿರುವ ಉಳಿದ ರೂಪಕಗಳ, ಸಾಹಿತ್ಯ ರಸಾಸ್ಟಾದನೆ ಮಾಡಬಯಸುವವರು ಸ್ವತಃ ತಾವೇ 
ಓದಿಕೊಂಡು ಕಲ್ಪನೆಯ ಗರಿಗೆದರಿ ಹಾರಲು ಬಿಟ್ಟು ಕವಿ ಮನದಲ್ಲಿ ಎರಕಗೊಂಡು ರಸಾನಂದವನ್ನು 


ಇಡೀ ಸಂಗ್ರಹದ ಎಲ್ಲ ರೂಪ ಕಗಳಲ್ಲೂ ಮಿಡಿಯುವ ಕವಿಹೃದಯ ಒಂದೇ. ಅದು ತಿರೆವೆಣ್ಣಿನ 
ಬಗೆತರದ ಮತ್ತು ಬಗೆತೆರೆವ ವಿಲಾಸ ಸಂಭ 5 ಮಗಳಿಂದ ಅಚ್ಚನೊಂಡಿದೆ. ಒಂದೊಂದು ರಂಗಿನಿಂದಲೂ 
*ಪ್ರಭಾವಿತವಾಗಿ ಅದನ್ನು ಕಾವ್ಯ ಕುಂಚದ ಮಾತಿನೆಳೆಯಿಂದ ಕೌಶಲಪೂರ್ಣವಾಗಿ ಸೆರೆಹಿಡಿದಿದೆ. 
ಮನುಷ್ಯ ಪ್ರಪಂಚದ ಒಂದೊಂದು ಘಟನೆಯಲ್ಲೂ ಇದೇ ತೆರನುದ ವೈಖರಿಯನ್ನು ಕಂಡು ಅನುಭವಿಸಿ 


ಮನುಷ್ಯ ಪ್ರಪ 
ಅದನ್ನು "ಮೆಲುಕು ಹಾಕಿ ಪಕ್ವ ಸೂತ್ರಗಳನ್ನು ಕಲಾತ್ಮಕವಾಗಿ ಇಲ್ಲಿ. ರೇಖಿಸಿದೆ. ಮನುಷ್ಯ-ಪ್ರಕೃತಿ 
ಅಂತರ ರಕ್ರಿಯೆ ಒಂದು ಕಡೆ, ಭಾರತೀಯ ಸಾಂಸ್ಕೃ ತಿಕ ಹಾಗೂ ಸಾಹಿತ್ತಿಕ ಪರಂಪರೆಯಲ್ಲಿ "ಸುಪುಷ್ಟ 
ವಾಗಿ ಬೆಳೆದ ಛಾಯಾಪಟಲಗ್ರಾಹಿ ಮನಸ್ಸಿನ ಮಿಡಿತ ಇನ್ನೊಂದು ಕಡೆ-ಇವೆರಡರ ಯುಕ್ತ ಸಂಯುಕ್ತ 
ವಾಗಿ ಮೈದಳೆದಿರುವ ಪುಸ್ತಕದಲ್ಲಿನ ಒಂದೊಂದು ರೂಪಕವೂ ಅದರ ಒಂದೊಂದು ಸಾಲೂ 
ರಸಿಕರಿಗೆ, ಭಾವುಕರಿಗೆ ರಸದೂಟ ಮತ ತ್ತು ರಸದೂಟೆ. 

ಈ ಸಂಕಲನದ ಭಾಷೆ. ಮತು ಛಂದಸ್ಸು ಸನ್ನಿವೇಶ ಹಾ ಹಾಗೂ ರಸಾವಲಂಬಿಗಳಾಗಿ ಬದಲಾಗುತ್ತಿರು 


2ು 
ವುದನು ಗಮನಿಸಬ ಹುದು ಸಂಸ್ಕೃತ ಸಮಾಸಪದಗಳ ಬಾಹು ಳ್ಯದಿಂದ ಗಾಂಭೀರ್ಯವನ್ನೂ ಪ್ರಭೆ 
ರುವ ವೃತ್ತಗಳು, ಚೆ ಚೆಲುಗನ್ನಡದ ತಿಳಿನುಡಿಗಳಂದ ಎಸೆ ಸೆದು ಮನಂಬುಗುವ ಹಾಡು 


ಮಿತ ಮಿ ಶ್ರ ಣಗಳಿಂದ ಶೋಭಿಸುವ ಗೀತಗಳು, ಹ ಹೃದ್ಯತರವಾದ ಗದ್ಯ ಪ ಪ್ರಯೋಗ 
ಡೊ ಬಿಎ 

ವೆಲ ವಿಧದ ಪ್ರಕಾರಗಳನ್ನೂ ಇಲ್ಲಿ ಕಾಣಬಹುದು. ಭಾವ "ಶೀವ್ರತೆಯನ್ನು ಅಭಿವ್ಯ ಕಿಸುವಾಗ 
[ed 2 


ಎಪಿ, ಆರ ಾಧದೊ ಹೆ 
ಇಲಿ ಓ ರ್ಣನೆ ಯಲ್ಲಿ 


[a ಲೆ La 


NT NY ಕ 
ಕ ನಡಿಗೆಯನ್ನು ಗಮನಿಸಿದರೆ ಖಖರಿ/ಸಇ' ನಿರೂಪಣೆಯಲ್ಲಿ ಇ 


ಸಾಹಿತ್ತದಲ್ಲಿ ಚುರುಕು (2 ಸ 
ಚ ರಿ ನೌ 1 A ಪಯೊ ಎ೨ ಗಗ ಳು ಬಗೆ 
ನಡೆ ಮಂದವಾಗುವುದನ್ನು ಅರಿಯಬಹುದು. ಪುತಿನರವರು ಇಲ್ಲಿ ಮಾಡಿರುವ ಪ್ರಯೋ 


೮೮ ಮಾನವಿಕ ಕರ್ಣಾಟಕ 


ತರದವು. ಇವೆಲ್ಲವೂ ಕೌಶಲದಿಂದ ಮತ್ತು ಒಂದೇ ಚಿತ್ರದ ಭಿನ್ನ ಘಟಕಗಳು ಎಂಬ ಒಟ್ಟರಿವಿನ ಕಲ್ಪನೆ" 
ಂದ ಮಾಡಲ್ಪಟ್ಟವುಗಳಾದ್ದರಿಂದ ಉದ್ದೇಶಪೂರ್ವಕವಾಗಿ ಲಕ್ಷ್ಯವನ್ನು ಆ ಕಡೆ ಹರಿಸಿದ ವಿನಾ 
ಅವುಗಳ ವಿನ್ಯಾಸ ಓದುಗರಿಗೆ ಆಗುವುದು "ಕಷ್ಟ. 


ಸಂಗೀತಾಂಶ 


ಮತ್ತು ಇತರ ರೂಪಕಗಳು” ಪುಸ್ತಕದಲ್ಲಿರುವ ರಚನೆಗಳನ್ನು ಸಂಗೀತದ ದೃಷ್ಟಿ 
ಯಿಂದ ನಾಲ್ಕು ಪ್ರಕಾರಗಳಾಗಿ ವಿಭಾಗಿಸಬಹುದು: ಕೃತಿಗಳು, ಕೀರ್ತನೆಗಳು, 'ಜಾನಪದ, ನಾಟಕ 
ಮಟ್ಟುಗಳು. ಅವುಗಳ ವಿತರಣೆಯನ್ನು ಮುಂದಿನ ಯಾದಿಯಲ್ಲಿ ಕೊಟ್ಟಿದೆ. ಕರ್ನಾಟಕ ಸಂಗೀತ 
ಸಂಪ್ರದಾಯದಲ್ಲಿ ಕೃತಿಗಳು ಬಂಧಗೌರವದಿಂದಲೂ ಅರ್ಥಸ್ವಾ ರಸ್ಕದಿಂದಲೂ ಶ್ರೇಷ್ಠ ಮಟ್ಟದವು. 
ಸಂಗೀತಸಭೆಯಲ್ಲಿ ಕೃ ಕೃತಿಯೊಂದನ್ನು (ಉದಾ: ದೀಕ್ಷಿತರ ಕಾಂಬೋದಿ' ರಾಗದ ಕೃತಿ “ಶ್ರೀ ಸುಬ್ರಹ್ಮಣ್ಯಾಯ 
ನಮಸ್ತೇ”, ಪಟ್ಲಂ od: ಅಯ್ಯರರ ಷಣ್ಮುಖಪ್ರಿಯ ರಾಗದ ಕ್ಸ ತಿ "-ಮರಿವೇರೆ ದಿಕ್ಕೆ ವರೈನ 
ರಾಮ” ಇತ ತ್ಯುದಿ) ಹ ಡುಗಾರನ ಸಂಸ್ಕಾ ರ ಹಾಗೂ "ಮನೋಧರ್ಮಗಳ ಅನುಸಾರ ಸಾಕಷ್ಟು ವಿಸ್ತಾರ 
ವಾಗಿ ಹಾಡಲು ರ ಉಂಟು. ಕೀರ್ತನೆಗಳಿಗೆ ಎರಡನೆಯ ಸ್ಥಾನ. ಉದಾಹರಣೆಗೆ, ಪುಕಂದರದಾಗ ರ 
“ಜಗದೋದ್ಧಾರನ” ಎಂಬುದೊಂದು ಉನ್ನತ ಮಟ್ಟದ ಕೀರ್ತನೆ. ಮುಂದಿನ ಸ ಸ್ವಾನಗಳಲ್ಲಿ ಬರುವಂಥ 
ಪ್ರಕಾರಗಳು ಜಾವಳಿಗಳು, ಪದಗಳು, ಚುನಪದ ಧಾಟಿಗಳು, ನಾಟಕದ ಮಟ್ಟುಗಳು ಇತ್ಯಾದಿ. 


“ಹಂಸ ದಮಯಂತಿ ವ 
ದಾವಾ ಒಬಿ! 


ಕ್ರ... ಪುಟ ಸಾಹಿತ್ಯದ ಮೊದಲ ನುಡಿ ರಾಗ ಮತ್ತು ತಾಳ ರಚನೆಯ ಪ್ರಕಾರ, 
ಸಂ. ಸಂಖ್ಯೆಯ ಸಮೇತ 


೧. ಹೆಂಸದಮುಯಂತಿ 


೧ ೩ ವ್ಯಥೆಗಳ ಕಳೆಯುವ ಕತೆಗಾರ ಕೇದಾರ, ಆದಿ ಕೀರ್ತನೆ (೧) 
೨ ೫ ಕರೆವುದು ಹೈಮಾಚಲ ಸರ ಹಂಸಧ್ಹನಿ, ಏಕ ಕೀರ್ತನೆ (೨) 
೩ ೯ ಮನದ ತೆರವನರಿವರಾರು ಕೀರವಾಣಿ, ರೂಪಕ ಕೀರ್ತನೆ (೩) 
೪ ೧೨ ನಿಂದೆಡೆಯನು ತುಂಬುವ ಯಷಭವಿಲಾಸ, ಚತುರಶ್ರ ಕೀರ್ತನೆ (೪) 
ಸುಂದರನೇ ಏಕ | 
೫ ೧೪ ಏನೊರೆದೆ ಬಾನಂಚಿನಂಚೆ ಗಾಂಧಾರದೋಲಾ, ಕೀರ್ತನೆ (೫) 
ಖಂಡಚಾಪು 
೬ ೧೫ ಪೋಪೋ ಹಂಸ ಕಪಿ, ಆದಿ ನಪದ (೧) 
೭ 1 ಸಂಜಿ ಬಿನಡ್‌ ಸ ಸಖಿ ನಟಭೈರವಿ, ಏಕ ಜಾನಪದ (೨) 
೮ ೧೨ ನೋಡು ಸಖಿ ನೋಡು ಖರಹರಪ್ತಿಯ, ಕೀರ್ತನೆ (೬) 
ನೋಡದೊ ರೂಪಕ 
೯ ೨೪ ಸಿಕ್ಕಿ ಸಿಕ್ಕಿ ಸಿಕ್ಕದಂತೆ ಹಕ್ಕಿಯೆ ಬೇಹಾಗ್‌, ಚತುರಶ್ತ ಏಕ ಜಾನಪದ (೩) 
೧ ೨೬ ಕಂಡೆ ಕಮಲಮುಖಿ ಭೀಮಪಲಾಸ್‌, ನಾಟಕ ಮಟ್ಟು (೧) 
ಚತುರಶ್ರ ಏಕ 
೧೦-೨೫5 ಓಮರಾಳ ತೋಡಿ, ಚತುರಶ್ರ ಏಕ ಕೀರ್ತನೆ (೭) 
೧೨. ೨೯ ಬಂದೆ ಬಂದೆನಿಗೋ ಬೃಂದಾವನಸಾರಂಗ, ಜಾನಪದ (೪) 
ಬಳಗವೇ ಚತುರಶ್ರ ಏಕ 


ವ 


೧೩೫ 


೧೩೯ 


೧೫೮ 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ್ಯಸಂಗೀತಾಂಶಗಳು ೮೯ 


೨. ಹರಿಣಾಭಿಸರಣ 


ಮಣಿವುದು ಮನ ಮಿಶ್ರತಿಲಂಗ್‌, ಆದಿ 
ತೆರೆಮಕ್ಕಳೆಳೆದಾಟಕಿಂಬಾಗಿ ಉಸೇನಿ, ರುಂಪೆ 


ಅಗೊ ನೋಡು ಎಂಥ ಹರಿಣ ಹರಿಣೀ, ಚತುರಶ್ರನಡೆ 
ಇತಿಂತಿಸು ಚಿಂತಿಸು ಅಣ್ಣ ಹರಿ ಕಾಂಬೋದಿ ಜನ್ಯ, 
ಚತುರಶ್ರ ನಡೆ 


ಹಿಡಿದು ತರುವೆನೀ ಜಿಂಕೆ ಕನ್ನಡ, ಆದಿ 
ಯನು, ಸಖಿ 


ಘನವಿಪಿನ ಮಿಶ್ರದುರ್ಗಾ, ರೂಪಕ 
ಭಾಪುರೇ ಭಾಪುರೇ ಮೋಹನ, ಚತುರಶ್ರ ನಡೆ 


ಪಾಪಿಯಿದು ಪಾಪಿ ಕಡು ನಟಭೈರವಿ, ರುಂಪೆ 
ಪಾಪಿಯಿದು ಬಯಕೆ 
ಮಾ ಮಾಯೆ ಕಾಂಬೋದಿ, ಆದಿ 


೩. ವಸಂತಚಂದನ 


ಬಂದಿತಿದಿಗೋ ಬೇಸಿಗೆ ಬಸಂತ್‌, ಮಿಶ್ರ ಏಕ 
ಅಕ್ಕೊ ಅಕ್ಕೊ ಕುಕಿಲುತಿದೆ.. ಯಮನ್‌ ಕಲ್ಯಾಣಿ, 
ಕೋಗಿಲೆ ಚತುರಶ್ರ ಏಕ ' 

ವಸಂತ ಚಂದನ ಕಾಪಿನಾರಾಯಣಿ, ಆದಿ 
ನೀಲದ ತಂಪ ತರುವ ತೆಂಗಾಳಿ ಪಟ್‌ದೀಪ್‌, ಚತುರಶ್ರ ಏಕ 
ಒಲಿಯೆವೊಲಿಯೆವೇ ಜಂಜೂಟಿ, ಚತುರಶ್ರ ಏಕ 
ಹೊಳೆವೀ ನೀರಿನ ಪೀಲು, ಚತುರಶ್ರ ನಡೆ 
ಬಳಿಯಿಡೆ ಚಂದನ ಪೀಲುಷಣ್ಮುಖಪ್ರಿಯ 


“A 
ತುಂಬಿದಿಂದು ಬರೆ ಮುಖಾರಿ, ಆದಿ 
ಬಾನ ಬಣ್ಣವ ಮಾಗಿಸಿ ಶಶಿ ಜಂಜೂಟಿ, ರೂಪಕ 
ಬಾರಣ್ಣ ಬೆಳುದಿಂಗಳೇ  ಪುನ್ನಾಗವರಾಳಿ, ಚತುರಶ್ರ 
ಏಕ 
ಒಲಿವರೆ ನಮ್ಮೇ ವಸಂತ ಶುಭಪಂತುವರಾಳಿ, ಆದ 
ಸಮಯಕೆ 


೨ ಎಪಿ [a pS SS ಕರೆ 
ಮೇಲಿನ ಮೇಲೆ ತೇಲುವಿಂಥ ಪಹದೀ ತರಹದ 


ಕಾಲ ಬಾರದೇ ಜಾನಪದ 


೪. ವರ್ಷ-ಹರ್ಷ 


ಅಶಿ ಶಿ. ಅಶಿಶ್ಲಿ ಮಳೆ ನೋಟುಗಳು, ಏಕ 
ಲಿ 


ನಾಟಕ ಮಟ್ಟು (೨) 
ಕೀರ್ತನೆ (೮) 
ನಾಟಕ ಮಟ್ಟು (೩) 
ಜಾನಪದ (೫) 


ಕೀರ್ತನೆ (೯) 


ನಾಟಕ ಮಟ್ಟು (೪) 
ಜಾನಪದ (೬) 
ಕೀರ್ತನೆ (೧೦) 


ಕೃತಿ (೧) 


ನಾಟಕ ಮಟ್ಟು (೫) 
ನಾಟಕ ಮಟ್ಟು (೬) 


ಕೀರ್ತನೆ (೧೧) 
ನಾಟಕ ಮಟ್ಟು (೭) 
ನಾಟಕ ಮಟ್ಟು (೮) 
ನಾಟಕ ಮಟ್ಟು (೯) 
ಜಾನಪದ (೭) 


ನಾಟಕ ಮಟ್ಟು (೧೦) 
ಕೀರ್ತನೆ (೧೨) 


ನಾಟಕ ಮಟ್ಟು (೧೧) 
ಜಾನಪದ (೮) 


ನಾಟಕ ಮಟ್ಟು (೧೨) 


ಜಾನಪದ (೯) 


೧೬೦ 


ಮಾನವಿಕ ಕರ್ಣಾಟಕ 


ವಾರಾಶಿಯಾಕಾಶ ಧರಣೀ 


೧೬೧, ೧೬೭ ಹೊರಗಿಳಿಯೆ ಮಳೆ 


೧೬೧ 


ಆಲಿಸು ಸಖಿ 
ತಿಳಿಬಾನು 


ನಠಭೆೆ ರವಿ, ಏಕ 
ಶಂಕರಾಭರಣ, ಏಕ 
ಮಿಶ್ರತಿಲಂಗ್‌, ರೂಪಕ 
ಮಿಶ್ರಕಾಪಿ, ಏಕ 


ಬಿಡಿ ಬಿಡಿ ಕರಿಮುಗಿಲಿಗೆ ದಾರಿ ನಾಗಸ್ವರಾವಳಿ, ತ್ರಿಸ್ತನಡೆ 
ನೀಲದೊಳಗೆ ನವನೀರದಾಗ ಕಾಪಿ, ಏಕ 


ಮನ 


ಬಾನಿದಾಗೆ ಕರಿದು ತಿರೆಯೊ ಶ್ಯಾಮಲಾ, ರೂಪಕ 


ಗಿರಿಧರ ಕಾಳಮೇಘ 


ಬೇಗಡೆ, ರೂಪಕ 


ಮಲೆಯೊಡನೆ ಮಲೆಯಾಗಿ ಸಾಮ, ಖಂಡಛಾಪು 


ನಿಂತ ಮೋಡ 


ಮುಗಿಲೆ ಮುಗಿಲೆ ಆಹಾಹಾ ನಠಭ್ರೆರವಿ, ತ್ರಿಶ್ರ ಏಕ 


ಬಂದಳು ಕಾಳಿ 


ಚಂದ್ರಕಿರಣಕೃತಪಥೇ 
ಭೋ ದುರ್ಗೆ 
ಹಂಸ ಹೋದಲಿ 


ಜಯ ಗಣಪತಿ ವಿಘ್ನರಾಜ 


ಹಿಂದೂಸ್ಥಾನಿ ತೋಡಿ, 
ಮಿಶ್ರ ಏಕ 
ಹಮೀರ್‌ಕಲ್ಕಾಣಿ, ರೂಪಕ 
ದುರ್ಗಾ. ರೂಪಕ 
ಮಿಶ್ರಬಹಾರ್‌, ರೂಪಕ 
ಅಮೃತವರ್ಷಿಣಿ, ರೂಪಕ 


ಮೋದಪ್ರಡದ ಚಕ್ರವಾಕ, ರೂಪಕ 
ವಿಯನ್ಮೇಘಸಾರಂ ಪೀಲು, ತ್ರಿಸ್ರನಡೆ 
ವರ್ಷಹರ್ಷ ಹರಿಕಾಂಬೋದಿ, ಏಕ 

೫. ಶರದ್ವಿಲಾಸ 
ತರುಣಾರುಣ ಪ್ರಾಚೀ ಭೂಪಾಲಿ, ರೂಪಕ 
ಶಾರದೀ ಶೋಭಾ ತೋಡಿ, ಆದಿ 
ಶರರುಹ ರಾಗಂ ಕೀರವಾಣಿ, ಚತುರಶ್ರ ಏಕ 
ನಲವಿನ ಕೆದರಿ ಶಂಕರಾಭರಣಜನ್ಯ, 

ಮಿಶ್ರಛಾಪು 


ಬಿಳಿಮೋಡವೇ 
ಸುಧಾ ಶುಭ್ರೆ 
ಯತುವಿಲಾಸಕೆ 


ಭವತಾರಿಣೀ ರಜನಿ 
ಬೆಳಗೆ ನಮ್ಮೀ ದೀವಿಗೆ 
ತಮದೊಳು ತೇಜದ 
ಅರೇ ಮೋಹನ 


ಚಕ್ರವಾಕಜನ್ಯ, ಚತುರಶ್ರ ಏಕ 


ಸುಧಾ, ರೂಪಕ 
ಯತುವಿಲಾಸ, ಆದಿ 


೬. ದೀಪಲಕ್ಷಿ 


ಕಾಮವರ್ಧಿನಿ, ಮಿಶ್ರಛಾಪು 
ಯಮನ್‌ ಬೇಹಾಗ್‌, ಆದಿ 
ಖರಹರಪ್ರಿಯ, ರೂಪಕ 
ಖಮಾಸ್‌, ಆದಿ 


ಕೀರ್ತನೆ (೧೪) ಡೌ 
ನಾಟಕ ಮಟ್ಟು (೧೩) 
ನಾಟಕ ಮಟ್ಟು (೧೪) 
ಜಾನಪದ (೧೧) 
ಜಾನಪದ (೧೨) 
ನಾಟಕ ಮಟ್ಟು (೧೫) 


ಜಾನಪದ (೧೩) 
ಕೀರ್ತನೆ (೧೫) 
ಜಾನಪದ (೧೪) 


ಜಾನಪದ (೧೫) 
ನಾಟಕ ಮಟ್ಟು (೧೬) 


ನಾಟಕ ಮಟ್ಟು (೧೭) 
ನಾಟಕ ಮಟ್ಟು (೧೮) 
ಕೀರ್ತನೆ (೧೬) 
ಕೀರ್ತನೆ (೧೭) 
ಕೀರ್ತನೆ (೧೮) 
ನಾಟಕ ಮಟ್ಟು (೧೯) 
ಜಾನಪದ (೧೬) 


ಕೀರ್ತನೆ (೧೯) ` 
ಕೀರ್ತನೆ (೨೦) 
ಕೀರ್ತನೆ (೨೧) 
ಕೀರ್ತನೆ (೨೨) 


ಕೀರ್ತನೆ (೨೩) 
ಕೀರ್ತನೆ (೨೪) 
ಕೀರ್ತನೆ (೨೫) 


ಕೀರ್ತನೆ (೨೬): 
ನಾಟಕ ಮಟ್ಟು (೨೦) 


` ಕೀರ್ತನೆ (೨೭) 


ನಾಟಕ ಮಟ್ಟು (೨೧) 


ಶಸ 


೬೭ 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ್ಯಸಂಗೀತಾಂಶಗಳು ೯೧ 


ಚಿಲ್ಲಿರರಳನು 


ಭಾಮಾರಮಣನ 


ಪುರಾಣಕವಿವಾಗ್ವಿಲುಸ 
:ಸಿತೇ 
ಆರರಿವರಾ ಪರಿಯ 
ಎಚ್ಚರಚ್ಕುತ 
ಹೃದಯೇಶ್ವರಿ 
ವಾಸಂತೀ ಮಾಧವೀ 
ಏನು ಭಾಗ್ಯ 
ಹೆಸರನಿಟ್ಟರು 

ಜನೀ ಚರಕುಲ ತಿಮಿರ 
ಮಿಹಿರ 


ಎಡರುಗಳೊಡೆಯ 
ರಮಹಾಪುರುಷಕಥಾ 


ಮಿಥಿಲೇನೀ ಪುಣ್ಣನಗರಿ 
ಆ 


ಆ ಕಮಲಾಂಬಕನಾರೇ 
ಏಕೀ ಪಣವನಿಟ್ಟನೋ 
ಏಕೀತನಳವಿನೊಳು ಚಿಂತೆ 
ಹರಧನುವಿನ ಬಲ 
ಭಾಪು ಭಾಪುರೇ ದೊರೆ 
ಕುವರ 

ಕರವಿಡಿದನು ರಘುರಾಮ 
ತೂಗಿರಿ ರಘುರಾಮನ 


ಹ ಗಿ ಹಂಟ್‌ 
ಶೋಭನವೆನಿರಯ್ಯ 
ಕ ೈತಿಗಳು 
ಕೀರ್ತನೆಗಳು 
ಜಾನಪದ 


ಮಾಯಾಮಾಳವ ಗೌಳ, 
ಆದಿ 

ಖಮಾಸ್‌, ಜುಂಜೋಟಿ, 
ಮಿಶ್ರಛಾಪು 
ಸಿಂಧುಭ್ಸೆರವಿ, ರೂಪಕ 


ರಾಮೋದಯಂ 
ಸಂಜೀವಿನೀ, ಮಿಶ್ರಛಾಪು 


ಸುರಟಿ, ಆದಿ 

ಸಾವೇರಿ, ರೂಪಕ 
ಬೇಹಾಗ್‌, ಆದಿ 
ವಾಸಂತೀ. ಆದಿ 
ಭೈರವಿ, ರೂಪಕ 
ನಾಯಕಿ, ಆದಿ 
ಹಮೀರ್‌ಕಲ್ಯಾಣಿ, ಆದಿ 


. ಸೀತಾಪರಿಣಯಂ 


ಗೌಳ, ಆದಿ 

ಮಲಹರಿ, ರೂಪಕ 

ಯದುಕುಲಕಾಂಬೋದಿ, 

ಆದಿ 

ಶ್ರೀರಂಜನೀ, ಆದಿ 

ವಸಂತಭೆ ರವಿ, ಆದಿ 
ಲಹರಿ, ರುಂಪೆ 

ಕಲ್ಯಾಣಿ, ಆದಿ 

ಪುನ್ನಾಗವರಾಳಿ, ಆದಿ 


ಕೀರ್ತನೆ (೨೮) 
ಕೀರ್ತನೆ (೨೯) 


ನಾಟಕ ಮಟ್ಟು (೨೨) 


ಕೀರ್ತನೆ (೩೦) 


ಕೃತಿ (೨) 

ಕೃತಿ (೩) 

ನಾಟಕ ಮಟ್ಟು (೨೩) 
ಕೀರ್ತನೆ (೩೧) 
ಕೀರ್ತನೆ (೩೨) 
ಕೀರ್ತನೆ (೩೩) 
ಕೀರ್ತನೆ (೩೪) 


ಕೀರ್ತನೆ (೩೫) 
ಕೀರ್ತನೆ (೩೬) 
ಕೀರ್ತನೆ (೩೭) 


ನಾಟಕ ಮಟ್ಟು (೨೪) 
ಕೀರ್ತನೆ (೩೮) 
ಕೀರ್ತನೆ (೩೯) 
ಕೀರ್ತನೆ (೪೦) 
ಕೀರ್ತನೆ (೪೧) 


ಕೀರ್ತನೆ (೪೨) 
ಕೀರ್ತನೆ (೪೩) 
ಕೀರ್ತನೆ (೪೪) 


೯೨ ಮಾನವಿಕ ಕರ್ಣಾಟಕ ಸ 
ಇವಿಷ್ಟು ಕವಿಯ ಮನಸ್ಸಿನಲ್ಲೇ ಮೈದಳೆದು ಪ್ರಕಟವಾಗಿರುವ ವಾಗ್ಗೇಯ ಕೃತಿಗಳು. ಕವಿಯ" 
ಮನೋಧರ್ಮಾನುಸಾರ ಇವುಗಳಿಗೆ ಸಂಗೀತ ಪ್ರಸ್ತಾರವನ್ನು ಅಳವಡಿಸಿ ಆಯಾ ರೂಪಕದ ಕೊನೆಯಲ್ಲಿ" 
ಕೊಡಲಾಗಿದೆ. ಈ ಏರ್ಪಾಡು ಸಂಗೀತಭಾಷೆ ಬಲ್ಲಂಥವರಿಗೆ ತುಂಬ ಉಪಯುಕ್ತ. ಇನ್ನು ಕವಿ 
ಸ್ವತಃ ಸಂಗೀತವನ್ನು ಅಳವಡಿಸದಿದ್ದರೂ ಹಾಡುಗಾರರು ತಮ್ಮ ಮನೋಧರ್ಮಾನುಸಾರ ಸಾಂದರ್ಭಿಕ 
ವಾಗಿ ರಾಗತಾಳಗಳನ್ನು ಅನ್ವಯಿಸಿ ಹಾಡಬಹುದಾದ ರಚನೆಗಳು ಬೇಕಾದಷ್ಟು ಇವೆ. ಉದಾಹರಣೆಗೆ 
“ಹರಿಣಾಭಿಸರಣ''ದಲ್ಲಿನ “ಕೇಡೆಣಿಸಿ ರಾಮನಿಗೆ ಬದುಕಿದರಾರೌ? (ಪುಟ ೭೯), “ರಾಮೋದಯಂ” 
ನಲ್ಲಿನ “ಅಮೃತಸಹಜಾ ಮಾತೇ ಭಾಸ್ಪರೇದೇವ ದಯಿತೇ” (ಪುಟ ೨೬೦) ಮೊದಲಾದವನ್ನು 


ಕರ್ನಾಟಕ ಸಂಗೀತದ ಪ್ರಸಿದ್ಧ ಘನರಾಗಗಳಾದ ತೋಡಿ, ಕಲ್ಯಾಣಿ, ಆಹಿರಿ, ಭೈರವಿ, ಬಿಲಹರಿ, 

ಣಸೇನಿ, ಸಾವೇರಿ, ಸುರಟಿ, ಶುಭಪಂತುವರಾಳಿ, ಮಧ್ಯಮಾವತಿ, ಮೋಹನ ಮುಂತಾದ ರಾಗಗಳ 
ರಚನೆಯೂ ಆ ಘನರಚನೆಗಳಿಗೆ ಅಳವಡಿಸಿರುವ ತಾಳಗಳಲ್ಲಿಯ ಕಾಲು ಅರ್ಧ ಮುಕ್ಕಾಲುಗಳ 
ಎಡುಪ್ಪುಗಳ ವೈಖರಿಯೂ ಮೆಚ್ಚತಕ್ಕದ್ದಾಗಿವೆ. ಪುತಿನರವರ ಈ ಭಿನ್ನ ಶೈಲಿಗಳ ರಚನೆಗಳು 
ಸಂಗೀತವಿದ್ವಾಂಸರಿಂದ ರಸವತ್ತಾಗಿ ಸಭೆಗಳಲ್ಲಿ ಹಾಡಲು ಪೂರ್ಣ ಯೋಗ್ಯವಾದವು. ಈ ದೃಷ್ಟಿಯಿಂದ 
ಆಯ್ದ ಕೆಲವು ರಚನೆಗಳನ್ನು ಮುಂದೆ ಪರಿಶೀಲಿಸಿದೆ. 

ಎಚ್ಚರಚ್ಛುತ (ಕ್ರ.ಸಂ. ೭೧, ಪುಟ ೨೬೧): ಸಾವೇರಿ ರಾಗ, ರೂಪಕ ತಾಳದಲ್ಲಿರುವ ಈ ಹಾಡು 
€ ಪುಸ್ತಕದಲ್ಲಿನ ಶ್ರೇಷ್ಠ ಕೃತಿಗಳಲ್ಲಿ ಒಂದು. ಪರಮಾತ್ಮನ ದಶಾವತಾರಗಳಲ್ಲಿ ಕೆಲವನ್ನು ಇಲ್ಲಿ 
ಧಾನ ಗಂಭೀರವಾಗಿದೆ. ಇದರ ಮೊದಲನೆಯ ಚರಣವಾದ “ವೇದಂಗಳು ಹೋದ 
ಬ ಸಾಹಿತ್ಯ ನೆರವಲ್‌ ಮತ್ತು ಕಾಲ್ಪನಿಕ ಸ್ವರಪ್ರಸ್ತಾರ ಮಾಡಲು ಪ್ರಶಸ್ತವಾದದ್ದು. 
ಮಧ್ಯಮಗತಿಯ ಈ ಕೃತಿಯನ್ನು ವಿದ್ವಾಂಸರು ಭಾವಪೂರ್ಣವಾಗಿ ಹಾಡಿದರೆ ಶ್ರೋತೃಗಳಿಗೆ ಅಮಿತ 


ಲು 
ಆರರಿವರಾ ಪರಿಯ (ಕ್ರ ಸಂ. ೭೦, ಪುಟ ೨೫೯): ಸುರಟಿ ರಾಗ, ಆದಿ ತಾಳದಲ್ಲಿರುವ ಈ ಹಾಡು 


ಗ ಇ ಕೌ ೧ ನ್‌ 
ಇನ್ನೂಂದು ಶ್ರೇಷ್ಠ ಕೃತಿ. ಇದು ವಿಳಂಬಗತಿಯಲ್ಲಿದೆ. ಇದರಲ್ಲಿ ಪಲ್ಲವಿ ಸಮದಿಂದ ಪ್ರಾರಂಭವಾಗಿ 


ಈ ಲ) ೯೨ ಸ್‌ 
ಅನುಪಲ್ಲವಿ ವಿಷಮದಿಂದ ಕೂಡಿರುವುದೊಂದು ವೈಶಿಷ್ಟ್ಯ. ಸಮುಕ್ಕಾಲು ಎಡುಪ್ಪಿನಿಂದ ಕೂಡಿದ 
ಚರಣ “ಧಾರೀಣೀಧರ ಶ್ರಿ ಮನ್ನಾರಾಯಣ” ಸಾಹಿತ್ಯವಿಸ್ತಾರಕ್ಕೂ ಸ್ವರವಿಸ್ತಾರಕ್ಕೂ ಬಲುಯೋಗ್ಯ 


ಉತ್ತಮ ಕೀರ್ತನೆಯಿದು; ಒಂದು ಅಕ್ಷರ ಬಿಟ್ಟು ಇದರ ಪ್ರಾರಂಭ; ಮಧ್ಯಮಕಾಲದಲ್ಲಿದೆ. “ಯಾವುದು 
ವಿಸ್ತರ ಯಾವುದು ದುಸ್ತರ” ಸ್ಥಳ ವಿಸ್ತಾರಕ್ಕೆ ಯೋಗ್ಯವಾಗಿದೆ. 
ಜಯಗಣಪತಿ ವಿಘ್ನರಾಜ (ಕ್ರ.ಸಂ. ೫೧, ಪುಟ ೧೭೭): ಅಮೃತವರ್ಷಿಣಿ ರಾಗ, ರೂಪಕ ತಾಳ 
ದಲ್ಲಿರುವ ಧ್ಯಮ ಕಾಲದ ಕೀರ್ತನೆ. ಸಂಗೀತ ಸಭೆಗಳ ಪ್ರಾರಂಭದಲ್ಲಿ ಗಣಪತಿ ಸ್ತುತಿಗೆ ಪ್ರಶಸ್ತವಾಗಿದೆ. 
ಮೋದಪ್ರದ ಮೋದಕಪ್ರಿಯ (ಕ್ರ.ಸಂ. ೫೨, ಪುಟ ೧೭೭): ಚಕ್ರವಾಕ ರಾಗ, ರೂಪಕ ತಾಳ 
ಆರುವ ಕೀರ್ತನೆಯನ್ನು ಕೂಡ ಸಭಾರಂಗದಲ್ಲಿ ಹಾಡಬಹುದು. “ಪ್ರಣವ ರೂಪ ದುರಿತ ತಾಪ” 
ಸ್ಥಳ ವಿಸ್ಮಾರಕ್ಕೆ ಯೋಗ್ಯವಾಗಿದೆ. 
ಶಾರದೀ ಶೋಭಾ (ಕ್ರ.ಸಂ. ೫೬, ಪುಟ ೨೧೦): ತೋಡಿ ರಾಗ, ಆದಿ ತಾಳದಲ್ಲಿರುವ ಈ ಕೀರ್ತನೆ 
ಯಲ್ಲಿ ಸಾಹಿತ್ಯವೇ ತಾಳಗತ್ತುಗಳಿಂದ ಕೂಡಿದೆ. “ಜಲನೀಲ ವನನೀಲ” ಸ್ಥಳ ವಿಸ್ತಾರಕ್ಕೆ ಯೋಗ್ಯವಾಗಿದೆ. 
ಶಿರರುಹರಾಗಂ (ಕ್ರ.ಸಂ. ೫೭, ಪುಟ ೨೧೧): ಕೀರವಾಣಿ ರಾಗ, ಚತುರಶ್ರ ಏಕ ತಾಳದಲ್ಲಿರುವ 
ಈ ಕೀರ್ತನೆಯನ್ನು ಬಲು ಸೊಗಸಾಗಿ ಹಾಡಬಹುದು. ಸಂಸ್ಕೃತ ಪದಗಳೇ ಹೆಚ್ಚಾಗಿರುವ ಇದರ 


ತ 


~ 
2 ಕ್ಮ ಳು 
ಸಾಹಿತ್ಯ ವಿಸ್ತರಣೆಗೆ ಸುಲಭವಾಗಿ ಒಃ ತ್ತದೆ. ಇದು ಮಧ್ಯಮ ಕಾಲದ ಕೀರ್ತನೆ. 


ಹಂಸದಮಯಂತಿ ಮತ್ತು ಇತರ ರೂಪಕಗಳ ಸಾಹಿತ್ಯಸಂಗೀತಾಂಶಗಳು 


೯೩ 


ಭವತಾರಿಣೀ ರಜನಿ (ಕ್ರ.ಸಂ. ೬೨, ಪುಟ ೨೩೪): ಕಾಮವರ್ಧಿನಿ ರಾಗ, ಮಿಶ್ರ ಛಾಪು ತಾಳದ 


ಸಮ ಎಡುಪ್ಪಿನ ಈ ಕೀರ್ತನೆಯಲ್ಲಿ "ಜ್ಯೋತಿ ಮೇಘ ಸಾಗರೇ 


59 
ಸ್ಪ 


ಸಳ ವಿಸ್ತಾರಕ್ಕೆ ಯೋಗ್ಯವಾಗಿದೆ. 


ಹೃದಯೇಶ್ವರಿ (ಕ್ರ.ಸಂ. ೭೨, ಪುಟ ೨೬೨): ಬೇಹಾಗ್‌ ರಾಗ, ಆದಿ ತಾಳದಲ್ಲಿರುವ ಈ ರಚನೆ 


ಟಿ 
ಲ 


ನಾಟಕದ ಮ 


ಜಿ 
NY 
[ae 


ದೆ. ಮುಕ್ಕಾಲು ಎಡುಪ್ಪು. 


ವಾಸಂತೀ ಮಾಧವೀ (ಕ್ರ.ಸಂ. ೭೩, ಪುಟ ೨೬೩): ವಾಸಂತೀ ರಾಗ ಆದಿ ತಾಳದಲ್ಲಿರುವ 
ಈ ಕೀರ್ತನೆಯನ್ನು ಬಲು ರಂಜಕವಾಗಿ ಹಾಡಬಹುದು. ಆದರೆ ಶಾಸ್ತ್ರ ರೀತ್ಯ, ಎಂದರೆ ಔಡವ ಷಾಡವ 
ಪ್ರಭೇದಗಳಲ್ಲಿ ಇದು ವಿವಾದಯುತವಾಗಿದೆ. ಇದರ ಸಾಹಿತ್ಯಕ್ಕೆ ಜೋಡಿಸಿರುವ ಸ್ವರಮೇಳ ಬಲು 


ಸೊಗಸು. 


ಏಕೀ ಪಣವನಿಟ್ಟನೋ (ಕ್ರ.ಸಂ. ೮೧, ಪುಟ ೨೯೨); ವಸಂತಭ್ಸೆರವಿ ರಾಗ, ಆದಿ ತಾಳ ಮಧ್ಯಮ 


ಕಾಲದ ಕೀರ್ತನೆ 


ಏಕೀ 


Pete 
A 


ಇ 


53 


. ಸ್ವರಸಂಯೋಜನೆ ಭಾವಪೂರ್ಣವಾಗಿದೆ. 


ನಳವಿನೊಳು ಚಿಂತೆ (ಕ್ರ.ಸಂ. ೮೨ ೨೯೩): ಬಿಲಹರಿ ರಾಗ, ರುಂಪೆ ತಾಳದ ಕೀರ್ತನೆ. 


೨ UW pS 


ಕರ್ನಾಟಕ ಸಂಗೀತದ ಪ್ರಸಿದ್ಧ ಔಡವ ಸಂಪೂರ್ಣ ರಾಗದಲ್ಲಿರುವ ಈ ರಚನೆ ಹಾಡಲು ಬಲು ಸೊಗಸಾಗಿದೆ. 
ಹರಧನುವಿನ ಬಲ (ಕ್ರ.ಸಂ. ೮೩, ಪುಟ ೨೯೪): ಕಲ್ಯಾಣಿ ರಾಗ ಆದಿ ತಾಳದಲ್ಲಿರುವ ಈ ಕೀರ್ತನೆ 


ಕೃತಿಮಟ್ಟವನ್ನೇರುವಷ್ಟು ಯೋಗ್ಯ ರಚನೆ. “ಶಂಕರನ ಶುಭಾಂಕಿತದೊಳ್‌ 


ವಾಗಿದೆ. 


ಗಸ್‌ 
~ 


ಸ್ನ ೨ 
ಸಳ ವಿಸ್ತಾರಕ್ಕೆ ಯೋಗ್ಯ 


ಕರವಿಡಿದನು ರಘುರಾಮ (ಕ್ರ.ಸಂ. ೮೫, ಪುಟ ೨೯೭): ಮಧ್ಯಮಾವತಿ ರಾಗ, ಆದಿ ತಾಳ 
ಮುಕ್ಕಾಲು ಎಡುಪ್ಪಿನ ಕಾಲದ ಕೀರ್ತನೆ. ಸುಂದರ ಶಾಸ್ತ್ರೀಯ ರಚನೆ. 
ತೂಗಿರಿ ರಘುರಾಮನ (ಕ್ರ.ಸಂ. ೮೬, ಪುಟ ೨೯೮): ಕಾಪಿ ರಾಗ, ಮಿಶ್ರ ಏಕತಾಳ ಮಧ್ಯಮ 


ದ್ರ 


ಕಾಲದ ಈ 


ನಿ ಭಇ ಇದ್ದ 
ಕೀರ್ತನ 


ನ್ನು ಸರಿಯಾಗಿ ಹಾಡಿದರೆ ರಸಿಕರಿಗೆ ರಸನಿದ್ರೆ ಬರುವಂಥ ಉತ್ತಮ ರಚನೆ. 


ಶೋಭನವೆನಿರಯ್ಯ (ಕ್ರ.ಸಂ. ೮೭, ಪುಟ ೨೯೯): ಆಹಿರಿ ರಾಗ, ಛಾಪು ತಾಳದ ಈ ಕೀರ್ತನೆ 


ಯನ್ನು ಹಾಡು 
ಅಪೂ 


ಕುಕ್‌ 


ಗ್‌ 
WH 


ಚನೆ 


ಳಿ 
ಕ್‌ 
ಲು 


pe ಇದನು ೨ ಸಿದ 
ವಕ್ರರಾಗ. ಇದನ್ನು ಸೃಷ್ಟಿಸಿ 


ಎಂಥ ಹರಿಣ” 


ಮನಾರ್ಹವಾದ 


ಮಧ್ಯಮ ಕಾಲದಲ್ಲಿದೆ. ಸಾಹಿತ್ಯಕ್ಕೆ 


ಹ್‌ 


ಪರಿಸಮಾಪ್ತಿ 


ಉಳಿದುಕೊಳ್ಳುವ 
ಕಲಾಪರಿಪೂರ್ಣತೆಯಿದೆ. ಇವರ ಯಾವುದೇ ಗೀತರೂ 


———— 


ರ್ಣ ಅಳ 


ಮ ನಾಟಕದ ಮಟ್ಟಿನೆಡೆಗೆ. ಈ ಅಪೂರ್ವರಾಗ 
ಯದುಕುಲಕಾಂಬೋದಿ ಮತ್ತು ದ್ವಿಜಾವಂತಿ ಛಾಯುಗ 


ವುದು ಕೊಂಚ ಕಷ್ಟ. 
೧ 
ಗಳು: ಸಂಜೀ 


ಉೃ 


ಜಣ 


pS ೧೧ AE, 
೦. ೬೯, ಪುಟ ೨೫೯) ಶಾಸ್ತ್ರರೀತ್ಯ ವಿವಾದಾ 


ನ 3ಚ್ರ 


ಲು ಇಂಪಾಗಿದೆ. “ನಿಂದೆ 
ಜಾಸ್ತಿ. ಸ್ವರಸ್ಥಾನಗಳಲ್ಲಿ ಎರಡು 
ವಿಯ ಭಾವದಿಂದ ಉದಯಿಸಿದ 
ಟ ೧೪) ಗಾಂಧಾರದೋಲಾ ರಾಗ, 


ಅತೆ Co 9 


ವೆ 
ಉಮುಣನು 


ಕ 


(ಕ್ರ.ಸಂ. ೧೫, ಪು 
ಇನ್ನೊಂದು ರಚನೆ. 


ಜೋ 


ಎ 
೨ 
J 


೨೯ 
ಟಿ ೭೦) 


“ಒಂದೊಂದಕ್ಕೂ 
ಸಾಮರ್ಥ್ಯವಿದೆ. ಗೀತಗಳ ಸ್ಭೃ 


ಎ. ಹ್ಮ 


ಉ್ಚೃ್‌್‌ 


ಸಾಹಿತ್ಯಕೃತಿಯಾಗಿ ಮಾತ್ರವಲ್ಲದೆ 


ರಾಗ, ಮಿಶ್ರ ಛಾಪು ತಾಳದಲ್ಲಿರುವ “ಪುರಾಣ ಕವಿವಾಗ್ವಿಲಾಸ 


ತ್‌್‌ ತಮೆ 
ಣ್‌ Uv. 


ಕವಿಯ ಭಾವದಿಂದ ಉದಯಿಸಿದ 


ಡಯನ್ನು ತುಂಬುವ” (ಕ್ರ.ಸಂ. ೪, ಪುಟ ೧೨) ಯಷಭವಿಲಾಸ 
ತಾಳದ ಕೀರ್ತನೆ ಕೂಡ ಶಾಸ್ತ್ರರೀತೃ ವಿವಾದಾಸ್ಪದ ರಚನೆ, ಜಾನಪದ ಗೀತದತ್ತ 
ರಿ 


ಷಬಗಳಿರುವ ಇದೊಂದು ಔಡವ ವಕ್ರ ರಾಗ. 
0 ನು 


, “ಏನೊರೆದೆ ಬಾನಂಚಿನಂಚೆ” 
ದ 


ನೊರ 


ಕೀರ್ತನೆಯ ಮಾಲುವಿಕೆ 
ಹರಿಕಾಂಬೋದಿಜನ್ಯವಾಗಿ 
ಕೂಡಿದೆ. ಇದೊಂದು ಔಡವ ಸಂಪೂರ್ಣ 


ಶಬ ಬು 
ಅಸಾಧಾರಣವಾದದು . 


“ಅಗೊ ನೋಡು 


ಹರಿಣೀ ರಾಗ, ಚತುರಶ್ರ ನಡೆ ತಾಳದ ನಾಟಕದ ಮಟ್ಟು 
ಹರಿಕಾಂಬೋದಿಜನ್ಯ ಭಾಷಾಂಗ ರಾಗವಿದು. ಸಾಹಿತ್ಯ 
ಸಿದ ಸ್ವರ ಕಲ್ಪನೆ ತುಂಬ ಸೊಗಸು. 


ಸಂಗೀತಕೃತಿಯಾಗಿಯೂ 


ಲಿ ಗಾಂಭೀರ್ಯವಿದೆ, ಬಿ! ಯಿದ, ಕುಶಲತೆಯಿದೆ, 
ಸ್‌ 
ಪಕವಿನು ತೆ? ದುಕೊಂಡರೂ ಆರಂಭದಿಂದ 


೯೪ ಮಾನವಿಕ ಕರ್ಣಾಟಕ 


ಅಂತ್ಯದ ವರೆಗೂ ಶ್ರೋತೃಗಳ ಮನಸ್ಸನ್ನು ಅದು ಸೆರೆಹಿಡಿದು ನಿಲ್ಲಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ 
ವೆಂದರೆ ಗೀತಗಳಲ್ಲಿರುವ ವೈವಿಧ್ಯ. ಯಾವ ಹಾಡಿನಲ್ಲಿಯೂ ಅನುಕರಣವಿಲ್ಲ, ಒಂದೊಂದೂ ಸ್ವತಂತ್ರ 
ಕಲ್ಪನೆಯಿಂದ ಮೂರ್ತಿವೆತ್ತ ರಚನೆ.” ಶ್ರೀ ವಿ. ದೊರೆಸ್ವಾಮಿ ಅಯ್ಯಂಗಾರ್ಯರು ಬರೆದಿರುವ ಮೇಲಿನ 
ಈ ಮಾತುಗಳನ್ನು ಬಹುಮಟ್ಟಿಗೆ ಒಪ್ಪಿಕೊಳ್ಳ ಬಹುದು. ವಿವಾದಾಸ್ಪದವಾದ ಹೇಳಿಕೆಯೆಂದರೆ “ಯಾವ 
ಹಾಡಿನಲ್ಲಿಯೂ ಅನುಕರಣವಿಲ್ಲ.” ಕವಿಯೊಂದಿಗೆ ಮಾತಾಡಿದಾಗಲೂ ಇದೇ ಅಂಶವನ್ನು ಅವರು 
ಅವಧರಿಸುತ್ತಾರೆ: ಪ್ರಚಲಿತ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಪ್ರಸಿದ್ಧ ಕೃತಿಗಳಿಂದ ತಾನು 
ಪ್ರಭಾವಿತನಾಗಿದ್ದರೂ ಯಾವುದೇ ಒಂದು ಅಥವಾ ಹೆಚ್ಚು ಕೃತಿ ಕೀರ್ತನೆಗಳ ಬಿಡಿ ಧಾಟಿಗಳನ್ನು 
ಜೋಡಿಸಿ ಮಾಡಿದ ಕೃತಿ ಕೀರ್ತನೆಗಳು ಈ ಸಂಕಲನದವಲ್ಲ ಎಂಬುದು ಅವರ ವಿವರಣೆ. ಸಂಕಲನದ 
ಎಲ್ಲ ಹಾಡುಗಳೂ ಸಾಕಷ್ಟು ಕಾಲ ಸಂಗೀತವಿದ್ವಾಂಸರಿಂದ ಸಮರ್ಥ ಶ್ರೋತೃಗಳ ಮುಂದೆ ಹಾಡಲ್ಪಟ್ಟು 
ಅವರ ಒರೆಗಲ್ಲಿನಲ್ಲಿ ಈ ಹೇಳಿಕೆಯ ಚಿನ್ನತನ ಸಿದ್ಧವಾಗಬೇಕಷ್ಟೆ. ಇನ್ನು ಶ್ರವ್ಯರೂಪಕವಾಗಿ ಮಾತ್ರ 
ಮತ್ತು ದೃಶ್ಯರೂಪಕವಾಗಿ ಕೂಡ ಈ ವಿವಿಧ ರಚನೆಗಳ ಯಶಸ್ಸು ಏನು, ಸೊಗಸು ಏನು ಎನ್ನುವುದೂ 
ಪ್ರತ್ಯಕ್ಷವಾಗಿ ಆಗಬೇಕಾದ ಪ್ರಯೋಗಗಳು. ಆಕಾಶವಾಣಿಯಲ್ಲಿ ಬಂದಿರುವ “ರಾಮೋದಯಂ”ನ 
ಕೆಲವು ಅಂಶಗಳನ್ನು ಆಲಿಸುವ ಸುಯೋಗ ಈ ಲೇಖಕರಿಗೆ ಒದಗಿತ್ತು--ಅಂದರೆ ಶ್ರವ್ಯರೂಪಕವಾಗಿ 
ಆಲಿಸುವ ಸಂದರ್ಭ. ಕರ್ನಾಟಕ ಸಂಗೀತದ ಶಾಸ್ತ್ರೀಯಾಂಶವೇ ಇಲ್ಲಿ ಹೆಚ್ಚಾಗಿತು, ಸಾಹಿತ್ಯಾಂಶ ಹಿನ್ನೆಲೆಗೆ 
ಸರಿದಿತ್ತು. ಹೀಗಾಗಿ ಒಟ್ಟು ಪರಿಣಾಮ ಹಿತವೆನ್ನಿಸಲಿಲ್ಲ. ಸಾಹಿತ್ಕಾಂಶವನ್ನು ನಾವೇ ಓದಿಕೊಂಡಾಗ 
ಆದ ಸಂತೋಷ, ಗ್ರಹಿಸಿದ ಅರ್ಥಸ್ವಾರಸ್ಕ ಸಂಗೀತರೂಪಕದಲ್ಲಿ ಇಲ್ಲವಾದದ್ದು ರಚನೆಯಲ್ಲಿನ 
ದೌರ್ಬಲ್ಯವೋ ಹಾಡುಗಾರರ ತಪ್ಪು ಅವಧಾರಣೆಯ ದೋಷವೋ ಎನ್ನುವ ಅಂಶ ಇನ್ನಷ್ಟು ಬ್ಬ ಪ್ರಯೋಗ 
ಮಾಡಿ ನಿರ್ಧರಿತವಾಗಬೇಕಷ್ಟೆ. ಇನ್ನು ಕರ್ನಾಟಕ ಸಂಗೀತ ಸಭೆಗಳಲ್ಲಿ ಈ ಸಂಕಲನದ ಕೆಲವು ಹಾಡು 
ಗಳನ್ನು ನಾವು ಸಮರ್ಥ, ಸಂಗೀತ ವಿದ್ವಾಂಸರ ಬಾಯಿಯಿಂದ ಕೇಳಿದ್ದೇವೆ; ಇವು ಸಂಗೀತ ತ್ರಿಮೂರ್ತಿ 
ಗಳ ರಚನೆಗಳಂತೆ ಸ್ವತಂತ್ರನಾಗಿ, ಸತ್ತ್ವಪೂರ್ಣವಾಗಿ ಕಂಗೊಳಿಸುವುದನ್ನು ಅನುಭವಿಸಿದ್ದೇವೆ. 

“ಈ ಹಾಡುಗಳನ್ನು ನಾನು ರಚಿಸಲಿಲ್ಲ ಅವೇ ನನ್ನನ್ನು ರೂಪಿಸಿದುವು, ನನ್ನಾತ್ಮಕ್ಕೊಂದು 
ಚಹರೆಯನ್ನು ಕೊಟ್ಟು ತಿದ್ದಿದುವು” ಎನ್ನುವ ಕವಿವಾಣಿ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು 
ಪುಸ್ತಕದಲ್ಲಿ ಪೂರ್ಣ ಸತ್ತ. 


ಕವಿಮನದ ಸರದೊಳಗೆ ಗಳಿಗೆ ನಿಲ್ಲುತ ನಮ್ಮ 
ಕಲೆಯ ಕೊಡಿಗೆಯನಿಂತು ಕೊಡಂಚೆಯ.ಲಿವು 
ಈ ಕತೆಗೆ ಆದರದಿ ಮನವಿತ್ತ ರಸಿಕರಿಗೆ 
ತರಲಿ ಸಿರಿಸರಸತಿಯರೊಲವನನುದಿನವು 


-ಪುತಿನ 


ಎಚ್‌. ಎಂ. ನಾಗರಾಜರಾವ್‌ 


ಗಂಗರಾಜ 


ಇತಿಹಾಸದಲ್ಲಿ ಸಾಮಾನ್ಯವಾಗಿ ಅರಸನೊಬ್ಬನ ಜೀವನ, ಅವನ ಅಥವಾ ಅವನ ಮನೆತನದ ಆಳ್ವಿಕೆಯ 

ಕಾಲದ ರಾಜಕೀಯ ಹಾಗೂ ಸಾಂಸ ತಿಕ" ಸಾಧನೆಗಳಿಗೆ ಮಹತ್ವ ನೀಡಿರುವುದನ್ನು ಕಾಣುತ್ತೇವೆ. 
ಆದರೆ ಈ ಸಾಧನೆಗಳ ಹಿ ಸ ಶ್ರಮ ಇರುತ್ತದೆ ಸ ಎಷ್ಟೋ ಸಾರಿ ನಮ್ಮ ಗಮನಕ್ಕೆ 
ಬರುವುದಿಲ್ಲ. ತ ಮಹತ್ತಾಕಾಂಕ್ಸೆಗಳು ಕಾರ್ಯರೂಪಕ್ಕೆ : ಬರಲು ಅವನ ಸಮರ್ಥ ಮಂತ್ರಿ 
ಗಳು, ದಕ್ಷ ಸೇನಾನಿಗಳು ಹಾಗೂ ನಿಷ್ಠ ಅಧಿಕಾರಿಗಳು ೭ ಬಹುಮಟ್ಟಿಗೆ ಕಾರಣರುಗುತ್ತಾರೆ. ಇಂದು 
ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಈ ಯನವನ್ನು ವ ಮಾಡುತ್ತೇವೆಯಾದರೂ 
ಎಲೆಮರೆಯ ಹೂಗಳ ತಿರುವ. ಈ ಅಧಿಕಾರಿಗಳ ಜೀವನ ಬಗ್ಗೆ ಅರಿಯುವ ಯತ್ನ ಮಾಡುತ್ತಿಲ್ಲ. 
ಕಾರಣ ಸ್ಪ ಷ್ಟ: ಅವರಿಗೆ ಇತಿಹಾಸಗ ಸಂಥಗಳಲ್ಲಿ ಲಿ ಪ್ರಮುಖ ಸ್ಪಾ ನ ನೀಡಿಲ್ಲ. ಈ ಹಿನ್ನೆ ಆೆಯಲ್ಲಿ ಹೊಯ್ಸಳ 
ಸೇನಾನಿ ಗರಜ ನ ಜೀವನ ಹಾಗೂ ಸಾಧನೆಗಳ ಅಧ್ಯ ಯನ ಮಾಡಬೇಕಾಗುತ್ತ ದೆ. 


ಕರ್ನಾಟಕದ ಇತಿಹಾಸದಲ್ಲಿ ಹೊಯ್ಸಳರ ಕಾಲ ಒಂದು ಮುಖ್ಯ ಘಟ್ಟ. ಮೊದಲು ಕಲ್ಯಾಣದ 
ಚಾಳುಕ್ಕರ ಸಾಮಂತರಾಗಿದ್ದು. ಅನಂತರ ಸ್ವತಂತ್ರ ರಾಗಿ ಬೆಳೆದು ಬಾಳಿದ 'ಕಾಜಮನೆತನವಿದು. ಈ 
ಮನೆತನಕ್ಕೆ ಸೇರಿದ ವಿಷು ವರ್ಧನ ಒಬ್ಬ ಪ್ರಮುಖ ದೊರೆ. ಇವನು ಅಧಿಕಾರಕ್ಕೆ ಬಂದಾಗ ಉತ್ತರದಲ್ಲಿ 
ಕಲ್ಯಾ ಜರ ಚಾಳುಕ್ಕರು ಅತ್ಯ ೦ತ ಪ್ರಭಾವಶಾಲಿಗಳ ಗಿದ್ದರು. ದಕ್ಷಿಣ ದಲ್ಲಿ ಗಂಗವಾಡಿ ಇನ್ನೊಂದು 
ಪ್ರಮುಖ ಚಾಜವಂಶಪಾದ 'ಚೋಳರ ಆ ಅಧೀನಕ್ಕೆ ಒಳಪಟ್ಟಿತ್ತು. ಚೋಳ ಸಾಮಂತರು ತಲಕಾಡಿನಿಂದ 
*ಗಂಗವಾಡಿಯನ್ನಾಳುತ್ತಿದ್ದರು. ಮೊದಮೊದಲು ಚಾಳುಕ್ಕರ ಸಾಮಂತನಾಗಿಯೇ ಅಂಕಿ ಮುಂದು 
ವರಿದ ಎ ವಿಷ್ಣು ಪರ್ಧ ೯ನ, ಸ್ವಲ್ಪ ಕಾಲಾನಂತರ ತನ್ನ ದೃಷ್ಠಿ ಯನ ಸ್ನ ಗಂಗವಾಡಿಯತ್ತ ಹರಿಸಿದ. ಗಂಗವಾಡಿ 
ಯನ್ನು ಗೆದ್ದು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳ ಬೇಕೆಂಬ ವಿಷ್ಣುವರ್ಧನ ನನ ಹಂಬಲವನ್ನು ಪೂರೈಸಿಕೊಟ್ಟ ವನು 
ಅವನ ಮಂತ್ರಿ ಹಾಗೂ `ನಾನಾಯಕನಾದ ಗಂಗರಾಜ. 
ಗಂಗರಾಜನ ಇತಿಹಾ ಸವನ್ನ ರಿಯಲು ಹೊಯ್ಸ ಛ ಶಾಸನಗಳೇ ನಮಗೆ ಪ್ರಮುಖ ಆಕರ 
ಗಂಗರಾಜನ ಪೂರ್ವಿಕರ ವಿಚಾರವೂ ಈ ಶಾಸನಗಳಿಂದ ತಿಳಿದುಬರುತ್ತದೆ. ಗಂಗರಾಜನ ವಂಶಾವಳಿ 


ಹ ಲ್ಲ ಟಿ 


ಯನ್ನು ಶಾಸನಗಳ ಸಹಾಯದಿಂದ ಹೀಗೆ ರೂಪಿಸಬಹುದು.: 


೯೬ ಮಾನವಿಕ ಕರ್ಣಾಟಕ 


| | 
ಬಮ್ಮದೇವ x ಗಂಗರಾಜ ಸೋವಣ್ಣ 
(ಪತ್ನಿ ಬಾಗಣಬ್ಬೆ) (ಪತ್ತಿ ಜಕ್ಕಣ್ಣ ಬ್ಬೆ) (ಪತ್ನಿ ನಾಗಲದೇವಿ) (?) 
ಮತ್ತು ಲಕ್ಷ್ಮಿ 
| | 
ಏಚಿರಾಜ-[] ಬೊಪ್ಪ | 


(ಪತ್ನಿ ಏಚಲದೇವಿ) ಬೊಪ್ಪ 


ನಾಗವರ್ಮ ಹಾಗೂ ಮಾರಮಯ್ಯರ ಬಗೆಗೆ ಅವರ ಹೆಸರುಗಳ ಹೊರತು ಹೆಚ್ಚಿನದೇನೂ 
ತಿಳಿದು ಬರುವುದಿಲ್ಲ. ಏಚಿರಾಜ ದ್ವಿಜಕುಳಕ್ಕೆ ಸೇರಿದವನು, ಕೌಂಡಿನ್ಯಗೋತ್ರದವನು ಹಾಗೂ ಬುಧ 
ಜನಮಿತ್ರ. ಅವನ ಮನೆ ಯಾವಾಗಲೂ “ಮುನಿಜನ ಸಮೂಹಮುಂ ಬುಧಜನಮುಂ ಜಿನ 
ಪೂಜನೆ ಜಿನವಂದನೆ ಜಿನಮಹಿಮೆ”ಗಳಿಂದ ಶೋಭಿಸುತ್ತಿತ್ತು.1 ಪರಮಜಿನೇಶ್ವರ ಆತನ ದೈವ; 
ಮುಳ್ಳೂರ ದುರಿತ ಕ್ಷಯ ಕನಕನಂದಿ ಮುನೀಶ್ವರ ಆತನ ಗುರು; "ವಿತ್ತನವದಾತ್ತ ಯಶನಾದ' ನೃಪ 
ಕಾಮ ಪೊಯ್ಸಳ ಆತನ ಪ್ರಭು ಎಂಬುದಾಗಿ ಶಾಸನವೊಂದು ಏಚಿಗಾಂಕನನ್ನು ಕುರಿತು ಹೇಳುತ್ತದೆ.2 
ಇದರಿಂದ ನೃಪಕಾಮ ಪೊಯ್ಸಳನ ಕಾಲದಿಂದಲೆ ಹೊಯ್ಸಳರೊಡನೆ ಈ ಮನೆತನ ಸಂಬಂಧ ಹೊಂದಿ 
ತ್ತೆಂದು ಸ್ಪಷ್ಟಪಡುತ್ತದೆ. ಏಚಿಗಾಂಕನ ಪತ್ನಿ ಪೋಚಿಕಬ್ಬೆ. ಶಾಸನಗಳಲ್ಲಿ ಈಕೆಯನ್ನು ಪೋಚಲದೇವಿ, 
ಪೋಚಾಂಬಿಕೆ, ಪೋಚವ್ವೆ ಹಾಗೂ ಪೋಚಬ್ಬೆ ಎಂಬ ಹೆಸರುಗಳಿಂದಲೂ ಕರೆಯಲಾಗಿದೆ. ಈಕೆ 
“ಬೆಳ್ಗೊಳದ ತೀರ್ತ್ಶಂ ಮೊದಲಾಗನೇಕತೀತ್ತ ೯ಗಳೊಳು ಪಲವುಂ ಚೈತ್ಕಾಲಯಂಗಳ ಮಾಡಿಸಿ 
ಮಹಾದಾನಗೆಯ್ದ”`ವಳೆಂದು ಶಾಸನಗಳಿಂದ ತಿಳಿದುಬರುತ್ತದೆ.3 

ಗಂಗರಾಜ ಏಚಿರಾಜ ಮತ್ತು ಪೋಚಿಕಬ್ಸೆಯ ಮಗ; ವಿಷ್ಣುವರ್ಧನನ ದಿಗ್ವಿಜಯ ಯಾತ್ರೆಗಳ 
ನೇತಾರ. ಇಂದ್ರನಿಗೆ ವಜ್ರಾಯುಧ, ಬಲರಾಮನಿಗೆ ನೇಗಿಲು, ವಿಷ್ಣುವಿಗೆ ಚಕ್ರ, ಸ್ಕಂದನಿಗೆ ಭರ್ಜಿ, 
ಅರ್ಜುನನಿಗೆ ಗಾಂಡೀವಗಳಿದ್ದಂತೆ ವಿಷ್ಣುವರ್ಧನನಿಗೆ ಗಂಗರಾಜನಿದ್ದನಂತೆ!4 ಮೇಲೆ ಹೇಳಿದ ವಿಷ್ಣು 
ವರ್ಧನ ಅಧಿಕಾರಕ್ಕೆ ಬಂದ ಕಾಲದಲ್ಲಿ ಗಂಗವಾಡಿ ಸಂಪೂರ್ಣವಾಗಿ ಚೋಳರ ಅಧೀನದಲ್ಲಿತ್ತು. ತಲಕಾಡಿ 
ನಲ್ಲಿ ತಗಡೂರ ಅಥವಾ ಧರ್ಮಪುರಿಯ ಅಡಿಗೈಮಾನ್‌ ವಂಶಕ್ಕೆ ಸೇರಿದ ಸಾಮಂತರಸರು ರಾಜ್ಯ 
ವಾಳುತ್ತಿದ್ದರು. ಚೋಳರಾಳ್ವಿಕೆಯನ್ನು ತಪ್ಪಿಸಿ, ಕನ್ನಡರಸರ ಆಳ್ವಿಕೆಯ ಪುನರಾರಂಭಮಾಡಬೇಕೆಂಬ 
ವಿಷ್ಣುವರ್ಧನನ ಆಕಾಂಕ್ಷೆಯನ್ನು ಪೂರೈಸಲು ಗಂಗರಾಜ ಸಿದ್ಧನಾದ. ಹೊಯ್ಸಳ ಸೇನೆ ಗಂಗರಾಜನ 
ನಾಯಕತ್ವದಲ್ಲಿ ಯುದ್ಧಸನ್ನದ್ಧವಾಗಿ ಹೊರಟಿತು. ಈ ಸೈನ್ಯ ಗಂಗವಾಡಿಯ ವಾಯವ್ಯ ಭಾಗದ 
ಮೂಲಕ, ಬಹುಮಟ್ಟಿಗೆ ಕನ್ನಂಬಾಡಿಯ ಮುಖಾಂತರ ಮುಂದುವರಿದಿರಬೇಕು.5 ಹೊಯ್ಸಳ ಸೇನೆ 
ಯನ್ನೆದುರಿಸಲು ಚೋಳಸಾಮಂತ ತನ್ನ ಸೈನ್ಯದೊಂದಿಗೆ ಬಂದ. ಈತನನ್ನು ಅದಿಗ, ಅದಿಯಮ 
ಮುಂತಾದ ಹೆಸರುಗಳಿಂದ ಹೊಯ್ಸಳ ಶಾಸನಗಳು ಉಲ್ಲೇಖಿಸುತ್ತವೆ. ಅವನು ತನ್ನ ಸೈನ್ಯವನ್ನು 
ಕಾವೇರಿನದಿಯ ಪೂರ್ವದಡದ ಮೇಲಕ್ಕೆ ಹಿಂದೆಗೆದುಕೊಂಡಿದ್ದ ಲ್ಲಿ ಅವನ ಪ್ರಭುಗಳ ಅಧೀನದಲ್ಲಿ 
ತಲಕಾಡಾದರೂ ಉಳಿಯುವ ಅವಕಾಶವಿರುತ್ತಿತ್ತೋ ಏನೋ; ಆದರೆ ಅವನ ಸೈನ್ಯ ಕಾವೇರಿಯನ್ನು 


1 ಎ.ಕ. 11 ಶ್ರವಣಬೆಳಗೊಳ ೮೨ (ಪರಿಷ್ಕೃತ ಆವೃತ್ತಿ, ೧೯೭೩) 

2 ಎಕ. 11 ಶ್ರವಣಬೆಳಗೊಳ ೧೩೬ | 3 
3 ಅದೇ 

1 ಎ.ಕ. ]] ಶ್ರವಣಬೆಳಗೊಳ, ೮೨, ೧೫೪, ಇತ್ಯಾದಿ 

5 Derrett: The Hoysals, 7. 49 


ಗಂಗರಾಜ ೯೭ 


ದಾಟಿ ನದಿಗೆ ಬೆನ್ನು ಮಾಡಿ ಗಂಗರಾಜನ ಸೇನೆಯನೆದುರಿಸಿ ಸೋಲನ್ನು ಅನುಭವಿಸಿತು.6 ಗಂಗರಾಜ 
ಹಾಗೂ ಚೋಳ ಸಾಮಂತರಸರ ನಡುವಣ ಹೋರಾಟ ಹೊಯ್ಸಳ ಶಾಸನಗಳಲ್ಲಿ ಹೀಗೆ ವಿವರಿಸಲ್ಪಟ್ಟಿದೆ: 


ಚೋಳನ ಸಾಮಂತನದಿಯಮಂ ಘಟ್ಟದಿಂ ಮೇಲಾದ ಗಂಗವಾಡಿ 
ನಾಡಗಡಿಯ ತಳಕಾಡ ಬೀಡಿನೊಳ್ಬಡಿಯಿಪ್ಪಂತಿರ್ದ್ದು ಚೋಳಂ ಕೊಟ್ಟ 
ನಾಡಂ ಕೊಡದೆ ಕಾದಿಕೊಳ್ಳಿಮೆನೆ (ಗಂಗರಾಜ) ವಿಜಿಗೀಷುವೃತ್ತಿಯಿಂದ- 
ಮೆತ್ತಿ ಬಳಮೆರಡುಂ ಸಾರ್ಚ್ಜಿದಲ್ಲಿ ॥ವೃತ್ತ॥ 

ಇತ್ತಣ ಭೂಮಿ ಭಾಗದೊಳಧನ್ಯರದೇಕೆ ಭವತ್ವ ತಾಪಸಂ 

ಪತ್ತಿಯ ವರ್ಣನಾ ವಿಧಿಗೆ ಗಂಗಚಮೂಪ ಜಿಗೀಷುವೃತ್ತಿಯಿಂ 
ದೆತ್ತಿದ ನಿನ್ನ ಕಯ್ಯ ನಿಶಿತಾಸಿಯ ತೌಮೊನೆ ಬೆನ್ನಬಾರನೆ 

ತ್ತುತ್ತಿರೆ ಪೋಗಿ ಕಂಚಿಗುಜ್‌ಯಪ್ಪಿನ ಮೋಡಿದ ದಾಮನೆಯ್ದನೇ॥ 


[ಈ ಭಾಗದ ಜನರು ಅಧನ್ಯರು. ಏಕೆಂದರೆ ಅವರಿಗೆ ನಿನ್ನ ಪ್ರತಾತಸಂಪತ್ತು ಇಲ್ಲ! ಈಗ 
ಲಾದರೊ ನಿನ್ನ ಕೈಯ ಖಡ್ಗದ ಹರಿತಧಾರೆ, ವೈರಿಯಾದ ದಾಮನ ಬೆನ್ನ ತೊವಲನ್ನು 
ಎತ್ತುತ್ತಿರಲು ಆ ದಾಮನೇ ಕಂಚಿಗೆ ಮುಟ್ಟುವಂತೆ ಮಾಡಿದ್ದಾನೆ.!] 


ಕದನದೊಳಂದು ನಿನ್ನ ತರವಾರಿಯ ಬಾರಿಗೆ ಮೆಯ್ಯನೊಡ್ಡ 
ಲಾಜಿದೆ ನಳಿದಿನ್ನುವಂತದನೆ ಜಾನಿಸಿ ಜಾನಿಸಿ ಗಂಗ ತನ್ನ ನಂಬಿದ 
ಸುದತೀ ಕದಂಬದೆರ್ದೆ ಪೌವನೆವೋಗಿರೆ ಪುಲ್ಲೆವೆಚ್ಚು ವೆಚ್ಚಿ 
ದಪಹರ್ನ್ನಿಶಂ ತಿಗುಳ ದಾಮನರಣ್ಯ ಶರಣ್ಯ ವೃತ್ತಿಯಿಂ॥ 


[ಯುದ್ಧ ದಲ್ಲಿ ಅಂದು ನಿನ್ನ ತಲವಾರದ (ಖಡ್ಗದ) ಪೆಟ್ಟಿಗೆ ಮೈಯೊಡ್ಡ ಲಾರದೆ ಓಡಿದ; 
ಅದನ್ನೆ ಧ್ಯಾನಿಸಿ ಧ್ಯಾನಿಸಿ (ಆತನ) ಹೆಂಡಿರು ಪ್ರಾಣಬಿಡಲು, ಇಂದಿಗೂ ಅಡವಿಯ 
ಹುಲ್ಲೆಯ ಹಾಗೆ ಬೆದರಿ ಬೆದರಿ, ಭಯಪಟ್ಟು ಬಾಳುತ್ತಿದ್ದಾನೆ ತಿಗುಳದಾಮ, ಅರಣ್ಯಕ್ಕೆ 
ಅಂಜಿ ಶರಣು ಹೋದ ವ್ಯಕ್ತಿ!) 


ಎನಿತಾನುಂ ಬವರಂಗಳೊಳ್ಳಲಬರಂ ಬೆಂಕೊಂಡ ಗಂಡಿಂದ ಮೋ 
ವೆನಿಸುತ್ತಂ ತಳಕಾಡೊಳಿನ್ನೆವರಮಿರ್ದೀಗಳ್ಳರಂ ಗಂಗರಾಜನ 

- ಖಳ್ಳಾ ಹತಿಗಳ್ಳಿ ಯುದ್ಧ ್ರವಿಧಿಯೊಳ್ಳಿ ನ ತ್ತು ನಾಯುಂಣದೋಡಿನ 
ಲುಂಡಿದ್ದ ಅಪನತ್ತ ಶ್ರೆ ವಶಮಿವೊಲ್ಹಾ ಮಂದ್ರ. ದಾಮೋದರಂ॥ 


[ಎಷ್ಟೋ ಜನರನ್ನು ಎಷ್ಟೋ ಯುದ್ಧಗಳಲ್ಲಿ ಸೋಲಿಸಿ ಬೆನ್ನಟ್ಟಿ ಶೌರ್ಯದಿಂದ ಇದುವರೆಗೆ 
ತಳಕಾಡಿನಲ್ಲಿದ್ದು ಈಗ ಗಂಗರಾಜನ ಖಡ್ಗದ ಪೆಟ್ಟಿಗೆ ಯುದ್ಧ ದಲ್ಲಿ ಬೆನ್ನುತೋರಿಸಿ ಓಡುತ್ತ 
ನಾಯಿಗಳು ಸದ ಉಣ್ಣದ (ತಲ)ಯೋಡಿನಲ್ಲಿ ಶೈವಸನ್ಯಾ ನಗಳ ಹಾಗೆ ಉಣ್ಣುತ್ತ ಬಾಳು 


ತ್ತಿದ್ದಾನೆ!] 
ಏಕಾಂಗವೀರನಾಗಿ ಸ್ಪರ್ಧಿಸಿ ನರ ಸಿಂಗವರ್ಮನೆ ಮೊದಲಾದ ಘಟ್ಟದ ಮೇಲಿನ ಚೋಳ 


ಸಾಮಂತರನ್ನು ಬೆನ್ನಟ್ಟಿ (ಓಡಿಸಿ) ನಾಡೆಲ್ಲವನ್ನೂ ಅಧೀನಕ್ಕೊಳಪಡಿಸಿಕೊಡಲು ಕೃತಜ್ಞನಾದ ವಿಷ್ಣು 
ವರ್ಧನ ಮೆಚ್ಚಲು...... 7 ಈ ವರ್ಣನೆಯಿಂದ ಚೋಳಸುಮಂತರು ಹೊಯ್ಸಳ ಸೇನೆಯಿಂದ ಪ್ರಬಲ 
ಚ 


6 ಅದೇ 
7 ಎಕ. 11, ಶ್ರವಣಬೆಳಗೊಳ ೩೪೨ (ಪರಿಷ್ಕೃತ ಆವೃತಿ); ಎ.ಕ5. 111, ಮಳವಳ್ಳಿ ೩೧ 


(ರೈಸ್‌, ಆವೃತ್ತಿ), ಇತ್ಯಾದಿ 
4 


೯೮ ॥ ಮಾನವಿಕ ಕರ್ಣಾಟಕ 


ಸೋಲನ್ನು ಅನುಭವಿಸಿದರೆಂಬುದು ಸುಸ್ಪಷ್ಟವಾಗುತ್ತದೆ. ಕ್ರಿ.ಶ. ಸುಮಾರು ೧೧೧೫-೧೬ರಲ್ಲಿ ನಡೆದ 
ತಲಕಾಡಿನ ಈ ದಿಗ್ವಿಜಯ ಹೊಯ್ಸಳ ಇತಿಹಾಸದಲ್ಲಿ ಜು ಮೈಲಿಗಲ್ಲು. ವಿಷ್ಣುವರ್ಧನ "ತಲಕಾಡು 


ಗೊಂಡ' ಎಂಬ ಬಿರುದನ್ನು ಧರಿಸಿದ. ಅವನ ಶಾಸನ ಹಾಗೂ ನಾಣ್ಯ ಗಳಲ್ಲಿ. ಈ ಬಿರುದು ಕಂಡುಬರುತ್ತದೆ. ' 


ಚೋಳರ ಮೇಲೆ ಗಂಗರಾಜ ಸಾಧಿಸಿದ ವಿಜಯವನ್ನು ೫... 11 ಈ ರೀತಿಯಲ್ಲಿ ವಿವರಿಸುತ್ತದೆ: 


ತಳಕಾಡ ಸೆಳೆದಂತೆ ಕೊಂಗನೊಳಕೊಂಡಾ ಬಂಕಿಯಂ ತೂಳ್ಳುದೋ 
ರ್ಬ್ಬಳದಿಂ ಬೆಂಗಿರಿಯಂ ಕಳಲ್ಲಿ ನರಸಿಂಗಗಂಗಂತಕಾವಾಸಮಂ 
ನಿಳೆಯಂ ಮಾಡಿ ನಿಮಿರ್ಚ್ಚಿ ವಿಷ್ಣುನೃಪನನ್ಯಾಮಾರ್ಗ್ಗದಿಂ ಗಂಗಮಂ 
ಡಳಮಂ ಕೊಂಡನರಾತಿಯೂಥ ಮೃಗಸಿಂಗಂ ಗಂಗದಣ್ಣಾಧಿಪಂ ॥8 


[ತಳಕಾಡನ್ನು ತೆಗೆದುಕೊಂಡು, ಕೊಂಗದೇಶವನ್ನೊಳಕೊಂಡ ಬಂಕಿಯನ್ನು ಮೆಟ್ಟಿ, ತೋಳ 
ಬಲದಿಂದ ಬೆಂಗಿರಿಯನ್ನು ಬಿಡಿಸಿ, ನರಸಿಂಗನನ್ನು ಯಮಲೋಕಕ್ಕೆ ಅಟ್ಟೆ ಗಂಗಮಂಡಲವನ್ನು 
ವಿಷ್ಣುವರ್ಧನನಿಗೆ ಗೆದ್ದುಕೊಟ್ಟ, ವೈರಿಮೃಗಗಳಿಗೆ ಸಿಂಹ ಸದೃಶನಾದ ಗಂಗದಂಡಾಧಿಪತಿ.] 


ಗಂಗರಾಜನ ಈ ಪರಾಕ್ರಮವನ್ನು, ಅಸಾಮಾನ್ಯ ಸಾಧನೆಯನ್ನು ಕಂಡು 'ವೀರಗಂಗ' ವಿಷ್ಣುವರ್ಧನ 
“ಮೆಚ್ಚಿ ಮೆಚ್ಚಿದೆಂ” ಎಂದು ಹೇಳಿ ಏನನ್ನಾದರೂ ಬೇಡಿಕೊಳ್ಳಲು ಕೇಳಿದಾಗ, ಗಂಗರಾಜ “ಅವಸ್ಸು.ವಂ 
ಬೇಡದೆ” ಜಿನಾರ್ಚನೆಗಾಗಿ ಕೆಲವು ಗ್ರಾಮಗಳನ್ನು ಪಡೆದು ಜೈನಗುರುಗಳಿಗೆ ದತ್ತಿಬಿಟ್ಟುದನ್ನು ಕಾಣುತ್ತೇವೆ. 

ವಿಷ್ಣುವರ್ಧನ ಚೋಳರ ಮೇಲೆ ಸಾಧಿಸಿದ ಈ ವಿಜಯ ಚಾಳುಕ್ಯ ೬ನೆಯವಿಕ್ತ ಮಾದಿತ್ಯ ಬಯಸಿದುದೇ, 
ಅವನಿಗೆ ಪ್ರಿಯವಾದುದೇ ಆಗಿತ್ತು. ಆದರೆ, ಅನಂತರ ವಿಷ್ಣುವರ್ಧನ ನಿಡುಗಲ್ಲು ಮತ್ತು ಹೆಂಜೇರು 
ಅರಸರನ್ನು ಹಾಗೂ ಆಳುಪರನ್ನು ಜಯಿಸಿದುದು ವಿಕ್ರಮಾದಿತ್ತನಿಗೆ ಕಳವಳವನ್ನುಂಟುಮಾಡಿರ 
ಬೇಕೆಂದು ತೋರುತ್ತದೆ. ಹೊಯ್ಸಳರು ಸ್ವತಂತ್ರರಾಗುವ ಹವಣಿಕೆಯಲ್ಲಿರುವ ಕುರುಹೂ ಅವನಿಗೆ 
ಕಂಡುಬಂದಿರಬೇಕು. ಆದ್ದರಿಂದ ವಿಕ್ರಮಾದಿತ್ಯ ತನ್ನ ಮಂಡಲೇಶ್ವರ ಹಾಗೂ ಸಾಮಂತರನ್ನೊಳ 
ಗೊಂಡಿದ್ದ ಸೈನ್ಯವನ್ನು ವಿಷ್ಣುವರ್ಧನನ ವಿರುದ್ಧ ಕಳುಹಿಸಿದ. ಕ್ರಿ.ಶ. ೧೧೧೭-೧೮ರಲ್ಲಿ ಕಣ್ನೆಗಾಲ 
ಎಂಬಲ್ಲಿ ಎರಡೂ ಸೈನ್ಯಗಳಿಗೆ ಹೋರಾಟ ನಡೆಯಿತು. ಇಲ್ಲಿಯೂ ಹೊಯ್ಸಳ ಸೇನಾನಾಯಕನಾದ 
ಗಂಗರಾಜ ಬಹು ಮಹತ್ವದ ಪಾತ್ರ ವಹಿಸಿದ. ಈ ಯುದ್ಧದ ಬಗ್ಗೆ ಹೊಯ್ಸಳ ಶಾಸನಗಳಿಂದ 
ವಿವರಗಳನ್ನು ತಿಳಿಯಬಹುದಾಗಿದೆ. ಅದು ಇಂತಿದೆ: 


ಚಾಳುಕ್ಕ ಚಕ್ರವರ್ತಿ ತ್ರಿಭುವನಮಲ್ಲ ಪೆರ್ಮಾಡಿದೇವನ ದಳಂ 
ಪನ್ನಿರ್ವ್ವರ್ಸ್ಸುಮನ್ತರ್ವ್ವೆರಸು ಕಣ್ನೆಗಾಲ ಬೀಡಿನಲು ಬಿಟ್ಟಿರೆ ॥ಕಂದ॥ 
ತೆಗೆವರುವಮಂ ಹಾರುವ ಬಗೆಯಂ ತನಗಿರುಳ ಬವರಮೆನು 7 
ಸವಂಗಂಬುಗುವ ಕಟಕಿಗರನಳಿಅಂ ಪುಗಿ`ದುದು ಭುಜಾಸಿ ಗಂಗಂಡಾಧಿಪನ॥ 


[ಕಣ್ನೆಗಾಲ ಕದನಭೂಮಿಯ ಬಳಿಯಲ್ಲಿ ಚಾಳುಕ್ಯ ಚಕ್ರವರ್ತಿ ತ್ರಿಭುವನಮಲ್ಲ ಪೆರ್ಮಾಡಿ 
ದೇವನ ಹನ್ನೆರಡು ಜನ ಸಾಮಂತರು ಬಂದು ಬೀಡು ಬಿಟ್ಟಿರಲು, ಅವರಲ್ಲಿನ ಕುಹಕಿಗಳು 
ಕೆಲವರು ರಾತ್ರಿ ಯುದ್ಧ ಕೈಂದು ಸನ್ನ ದ್ಧ ಕುದುರೆಗಳಿಗೆ ಕಾಯುತ್ತಿ ರಲು, ಸವಂಗಂ ಬುಗುತ್ತಿರಲು 
(ಕವಚವನ್ನು ತೊಡುತಿ ರಲು ಗಂಗದಂಡಾಧಿಪ (ಆಕ್ರಮಿಸಿ) ತನ ಕೈಯ ಖಡ್ಗ ದಿಂದ 
ಅವರನ್ನು ವಿನಾಶಗೊ 'ಸಿದನು.] 


8 ಎಕ. VN, ಚನ್ನರಾಯಪಟ್ಟಣ ೨೪೮ (ರೈಸ್‌ ಆವೃತ್ತಿ) 
9 ಎಕ. 11, ಶ್ರವಣಬೆಳಗೊಳ ೮೨, ೧೫೪ ಇತ್ಯಾದಿ 


ಗಂಗರಾಜ ನ 


ಹಾಗೆ ಬೀಡುಬಿಟ್ಟ ಆ ಸಾಮಂತರೆಲ್ಲರನ್ನೂ ಭಂಗಿಸಿ (ಕೊಂದು) ಅವರ ವಸು ವಾಹನಗಳನ್ನು ಸೆಳೆದು 
ಕೊಂಡು ಬಂದು ತನ ಪ್ರಭುವಾದ ವಿಷ್ಣುವರ್ಧನನಿಗೆ ಅರ್ಪಿಸಿದ, ಗಂಗರಾಜ. ಇದರಿಂದ 
ಸುಪ್ರೀತನಾದ ವಿಷ್ಣುವರ್ಧನ ಮತ್ತೆ ಏನನ್ನಾದರೂ ಬೇಡಿಕೊಳ್ಳಲು ಕೇಳಿದಾಗ ಗಂಗರಾಜ ಜಿನಾರ್ಚನೆ 

ಪರಮ ಮುಂತಾದ ಗ್ರಾಮಗಳನು ಹೊಯ್ಸಳದೊರೆಯಿಂದ ಕೇಳಿ ಪಡೆದು ದತ್ತಿಬಿಟ್ಟುದನ್ನು 
ಕಾಣುತ್ತೇವೆ. 

ಈ ಮೇಲಿನ ಎರಡು ಸಾಧನೆಗಳಿಂದ--ಗಂಗವಾಡಿ ಮೇಲಿನ ಸಂಪೂರ್ಣ ದಿಗ್ವಿಜಯ ಹಾಗೂ 
ಚಾಳುಕ್ಕರ ಅಧಿಪತ್ಯದಲ್ಲಿ ಮಾಂಡಲಿಕರಾಗಿದ್ದವರು ಸ್ಪತಂತ್ರರಾದುದು-ಹೊಯ್ಸಳ ವಿಷ್ಣುವರ್ಧನ 
ಹೊಯ್ಸಳ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದ. ಹೀಗೆ ಉತ್ತರ ಮತು ದಕ್ಷಿಣದಲ್ಲಿದ್ದ ಅತಿ ಪ್ರಬಲ 
ಶತ್ರುಗಳನ್ನು ಸಮರ್ಥರೀತಿಯಲ್ಲಿ ಎದುರಿಸಿ ಯಶಸ್ವಿಯಾದುದೆಂದರೆ ಸಾಹಸದ ಸಂಗತಿಯೆ. ಈ 
ಎರಡೂ ಕಾರ್ಯಗಳ ಜವಾಬ್ದಾರಿಯನ್ನು ಹೊತ್ತಿದ್ದವನು ಗಂಗರಾಜ. ಒಟ್ಟಿನಲ್ಲಿ "ವಿಷ್ಣುನ್ಭಪನ 
ಮಂತಿ,'ಯಾದ ಗಂಗರಾಜ “ತಂನಪತಿಗೆ ರಿಪುಮಂಡಲವಂ ಮೂವಿಟ್ಟಿಗೆಯ್ಸಿ ತೊಳಲುದಾವಣಿ 
ಗಟ್ಟಿದನೂರ್ಜಿತ ಜಯಕಾನ್ರೆಯರಂ”10 ಎಂಬುದಾಗಿ ಶಾಸನವೊಂದರಲ್ಲಿ ವರ್ಣಿತನಾಗಿದ್ದಾನೆ. 
ಗಂಗರಾಜನಿಗೆ ಮಹಾಪ್ರಧಾನ, ದಂಡನಾಯಕ. ದ್ರೋಹಘರಟ್ಟ, ಸಮಧಿಗತ ಪಂಚಮಹಾಶಬ್ಧ ನ 
ಮಹಾಸಾಮಂತಾಧಿಪತಿ, ಮಹಾಪ್ರಚಂಡ ದಂಡನಾಯಕ, ಸಂಗ್ರಾಮ ಜತ್ಮುಟ್ಟ, ನುಡಿದನ್ತೆ ಗಡ 
ಪಗೆವರಂ ಬೆಂಕೊಂಡ, ಸಮ್ಯಕ್ತ ರತ್ನಾಕರ, ಸ್ವಾಮಿದ್ರೋಹಿಹಗೋಧೂಮಘರಟ್ಟ, ವಿಷ್ಣುವರ್ಧನ 
ಪೊಯ್ಸಳ ಮಹಾರಾಜರಾಜ್ಯ ಸಮುದ್ಧರಣ ಮುಂತಾದ ಬಿರುದುಗಳಿದ್ದುವೆಂದು ಶಾಸನಗಳಿಂದ ನಮಗೆ 
ತಿಳಿದುಬರುತ್ತದೆ. 

ಗಂಗರಾಜ ಸಾಹಸಿ, ಪರಾಕ್ರಮಿ, ಉತ್ತಮ ಸೇನಾನಾಯಕ ಮಾತ್ರವಲ್ಲ; ಧಾರ್ಮಿಕ ಮನೋ 
ವೃತ್ತಿಯುಳ್ಳವನೂ ಹೌದು. ಇದಕ್ಕೆ ಅವನು ಬೇರೆ ಬೇರೆ ಕಡೆ ಕಟ್ಟಿಸಿದ ಬಸದಿಗಳು, ಮಾಡಿದ ಧರ್ಮ 
ಕಾರ್ಯಗಳು ಹಾಗು ನೀಡಿದ ದಾನದತ್ತಿ ಗಳೇ ಸಾಕ್ಷಿ. ಗಂಗರಾಜ 'ಜೈನಮತಾವಲಂಬಿ. ಮೂಲಸಂಘ. 
ದೇಶಿಕಗಣ, ಪುಸ್ತಕಗಚ್ಚ ಮತ್ತು ಕೊಂಡಕುಂದಾನ್ವ ಯಕ್ಕೆ ಸೇರಿದ ಶುಭಚಂದ್ರ ಸಿದ್ಧಾಂತದೇವ ಇವನ 
ಗುರು. ಇಂದಿರಾಕುಳೆಗ್ಗ ಹವೆಂಬ ಜಿನಾಲಯವೊಂದನ್ನು ಗಂಗರಾಜ ಕಟ್ಟಿಸಿದ.11 ಕಶ. ೧೧೧೯ರಲ್ಲಿ 
ಗಂಗರಾಜ ಗೋವಿಂದವಾಡಿಯನ್ನು ಹೊಯ್ಸಳ ದೊರೆಯಿಂದ ಪಡೆದು ಪಾಶ್ಚ ೯ ಮತ್ತು ಕುಕ್ಕುಟೇಶ್ವ 2 
ದೇವರ ಅರ್ಚನೆಗೆಂದು ಶುಭಚಂದ್ರನಿಗೆ ದಾನವಿತ್ತ12 ೧೧೨೦ರಲ್ಲಿ ಗಂಗರಾಜನ ತಾಯಿ ಪೋಟಾ 
ಸಲ್ಲೇಖನದಿಂದ ಮರಣಹೊಂದಲು, ಗಂಗರಾಜ ಆಕೆಯ ಪರೋಕ್ಷ ವಿನಯಕ್ಕೆ ಶ್ರವಣಬೆಳಗೊಳದಲ್ಲಿ 
ನಸಿದಿಗೆಯೊಂದನ್ನು ನಿಲ್ಲಿಸಿದ.18 ಆಕೆಯ ಸ್ಮರಣಾರ್ಥ ಬಸದಿಯೊಂದನ್ನು ಕಟ್ಟಿ ಸಿದ.14 ತನ್ನ ತಾಯಿ 
ಪೋಚಾಂಬಿಕೆ ಹಾಗೂ ಪತ್ನಿ ಲಕ್ಷ್ಮಿದೇವಿಯರು ಮಾಡಿಸಿದ ಜಿನಾಲಯಕ್ಕೆ ಪರಮ ಎಂಬ ಗ್ರಾಮವನ್ನು 
ಹೊಯ ಳ ದೊರೆಯಿಂದ ಪಡೆದು. ದತ್ತಿಬಿಟ್ಟ.38 ಕ್ರಿ.ಶ. ೧೧೨೧-೨೨ರಲ್ಲಿ ತನ್ನ ಪತ್ನಿ ಲಕ್ಷ್ಮಿ “ಸನ್ಯ ಸನಂ 
ಗೆಯ್ದು ಸಮಾಧಿವೆರಸಿ ಮುಡಿಪಿ ದೇವಲೋಕಕ್ಕೆ ” ಸಲ್ಲಲು ಪರೋಕ್ಷ ವಿನಯಕ್ಕೆ ನಿಸಿದಿಗೆಯನ್ನು 
ಗಂಗರಾಜ ನಿಲ್ಲಿಸಿದ.36 ಕ್ರಿ.ಶ. ೧೧೨೩ರಲ್ಲಿ ಗಂಗರಾಜ ತನ್ನ ಗುರು ಶುಭಚಂದ್ರ ರು "ಮರಣಹೊಂದಲು 
ಶ್ರವಣಬೆಳಗೊಳದಲ್ಲಿ ಪರೋಕ್ಷ ವಿನಯಕ್ಕೆ ನಿಸಿದಿಗೆಯನ್ನು ನಿಲ್ಲಿಸಿ ಮಹಾಪೂಜೆಯನ್ನು, ಮಹಾದಾನ 


10 ಎ.ಕ. 11, ಶ್ರವಣಬೆಳಗೊಳ ೬೯ 

11 ಎಕ. 1], ಶ್ರವಣಬೆಳಗೊಳ ೮೪ 

12 ಎಕ. 11, ಶ್ರವಣಬೆಳಗೊಳ ೩೪೨ ಹಾಗೂ ೫೪೭ 
13 ಎಕ. 11, ಶ್ರವಣಬೊಳಗೊಳ ೧೩೫ 

14 ಎ.ಕ. 11 ಶ್ರವಣಬೆಳಗೊಳ ೨೮ 

15 ಎಕ. 11 ಶ್ರವಣಬೆಳಗೊಳ ೧೫೪ ಇತ್ಯಾದಿ 

16 ಎಕ. 1! ಶ್ರವಣಬೆಳಗೊಳ ೧೫೭ 


೧೦೦ ಮಾನವಿಕ ಕರ್ಣಾಟಕ 


ಗಳನ್ನು ಮಾಡಿದನೆಂದು ಶಾಸನವೊಂದು ತಿಳಿಸುತ ದೆ.37 ಕ್ರಿ.ಶ. ೧೧೨೧ರಲ್ಲಿ ಗಂಗರಾಜ ತನ್ನ ತಮ ಒ(?) 
ಸೋಮಣ್ಣ ದಂಡನಾಯಕನಿಗೆ ಹಾದವಾಗಿಲಬೀಡಿನಲ್ಲಿ ' ಪರೋಕ್ಷ ವಿನಯಕ್ಕೆ ಮಾಡಿಸಿದ ಬಸದಿಗೆ 
ದತ್ತಿ ಗಳನ್ನು ಬಿಟ್ಟನೆಂದು ಶಾಸನವೊಂದರಿಂದ ತಿಳಿದುಬರುತ್ತದೆ. 18 ಸ ಶಾಸನದಲ್ಲಿ ಗಮನಾರ್ಹ 
ಸಂಗತಿಯೆಂದರೆ ಹೊಯ್ಸ ಳ ದೊರೆ ವಿಷ್ಣುವರ್ಧನನನ್ನು “ಕುಲೋತ್ಕುಂಗ ಚೋಳ ಭುಜಬಳ 
ವೀರಗಂಗ ಹೊಯ್ಸಳದೇವ” ಎಂದು ಕರೆದಿರುವುದು. ಶ್ರವಣಬೆಳಗೊಳಕ್ಕೆ ಸಮೀಪದಲ್ಲಿರುವ ' 
ಜಿನನಾಥಪುರ ಗ್ರಾಮವನ್ನು ಮಾಡಿಸಿದವನು ಗಂಗರಾಜ.39 ಗಂಗಸಮುದ್ರ ಎಂಬ ಕೆರೆಯನ್ನು 
ಕಟ್ಟಿಸಿದ. ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲಿರುವ ಗೊಮ್ಮಟದೇವರಿಗೆ ಸುತ್ತಾ ಲಯವನ್ನು 
ಮಾಡಿಸಿದ. ಪಾಳು ಬಿದ್ದ ಜನಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಿದ. ಈಶ್ವರ ದೇವಾಲಯ 
ವೊಂದಕ್ಕೆ ದತ್ತಿ ನೀಡುವಾಗ ಸಾಕ್ಷಿಯಾಗಿ ಗಂಗರಾಜ ಇರುವುದನ್ನು ನಾವು ಒಂದೆಡೆ ಕಾಣುತ್ತೇವೆ. 
ಆದ್ದರಿಂದ ಇವನು ಧರ್ಮಸಸಿಷ್ಣುವೂ ಆಗಿದ್ದನೆಂದು ಹೇಳಬಹುದು. ಗಂಗರಾಜನ ಧಾರ್ಮಿಕ ಕಾರ್ಯ 
ಗಳನ್ನು ಶಾಸನಗಳು ಹೀಗೆ ವರ್ಣಿಸುತ್ತವೆ: 


“ಸಂಪದ್ಭರಿತ ಜೈನ ಮಂದಿರಗಳನ್ನು ಅನೇಕ ಕಡೆ ಕಟ್ಟಿಸಿದನು. ಯಾವ ಭಾಗಕ್ಕೆ ಹೋದರೂ 
ಆತನು "ಮಾಡಿಸಿದ ಜೈನ ಮಂದಿರಗಳು ಕಂಗೊಳಿಸಿದವು. ಆ ಕಾರಣದಿಂದ ಗಂಗರಾಜನ 
ಕಾಲವೂ ಚಾವುಂಡರಾಯನ ಕಾಲದ ಹಾಗೆ ಶೋಭಾಯಮಾನವಾಯಿತು.” ತ 
“ಅತ್ತಿಮಬ್ಬೆಯನ್ನು ಲೋಕವು ಕೀರ್ತಿಸುವುದು ಏಕೆಂದರೆ ಆಕೆಯ ಭಕ್ತಿಗೆ ಗೋದಾವರಿ 
ಹರಿಯದೆ ನಿಂತು ದಾರಿಮಾಡಿಕೊಟ್ಟಿತು. ಈಗ ಗಂಗರಾಜನೂ ಹಾಗೆಯೇ ಶ್ರೇಷ್ಠ; 
ಏಕೆಂದರೆ ಕಾವೇರಿ ನದಿ ತುಂಬಿ ಸೂಸಿದರೂ ಆತನಿಗೆ ಮುಟ್ಟಲಿಲ್ಲ (ದಾರಿಬಿಟ್ಟಿತು) 
ಎಂದರೆ, ಆತನ ರತ್ನತ್ರಯದ ತಪಸ್ಸಿನ ಹಿರಿಮೆ, ಅದಾರಿಂದ ಸಂಪೂರ್ಣ ವರ್ಣಿಸಲು 
ಸುಧ್ಯ? ಅದನ್ನು ವರ್ಣಿಸುವುದು ಅಶಕ್ಕ. 


“ಗಂಗವಾಡಿ ತೊಂಬತ್ತಜು ಸಾಸಿರಂ ಕೊಪಣಮಾದುದು ಗಂಗಣ ದಂಡನಾಥನಿಂ.” ಸಾಮಾನ; 
ವಾಗಿ ಗಂಗರಾಜನ ಶಂಸ ಸನಗಳಲ್ಲಿ ಕಂಡುಬಂದಿರುವ pe ವೃ ತ್ತ ಅವನ ಮುಖ್ಯ ಕೆಲಸ ಗಳನ್ನು ತಿಳಿಸುತ್ತದೆ 


ಗಂಗವಾಡಿಯ ಬಸದಿಗಳೆನಿತೊಳವನಿತಂ ತಾನೆಯ್ದೆ ಪೊಸಯಿಸಿದಂ 
ಗಂಗವಾಡಿಯ ಗೊಮ್ಮಟದೇವರ್ಗ್ಸೆ ಸುತ್ತಾಲಯಮನೆಯ್ದೆ ಮಾಡಿಸಿದಂ 
ಗಂಗವಾಡಿಯ ತಿಗುಳರಂ ಬೆಂಕೊಂಡು ವೀರಗಂಗಂಗೆ ನಿಮಿಚ್ಛಿ ೯ಕೊಟ್ಟಂ 
ಗಂಗರಾಜನಾ ಮುನ್ನಿನ ಗಂಗರರಾಯಂಗಂ ನೂರ್ಮದಡಿಧನ್ಮನಲ್ತೆ॥ 


ಶಾಸನಗಳಲ್ಲಿ ಗಂಗರಾಜನ ಇಬ್ಬರು ಪತ್ನಿಯರ ಹೆಸರುಗಳು ಕಂಡುಬರುತ್ತವೆಯಾದರೂ ಲಕ್ಷ್ಮಿ 
ದಂಡನಾಯಕಿತಿ ಮಾತ್ರ ಜಿನಧರ್ಮ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದಳು ಇನ್ನೊಬ್ಬ ಪತ್ನಿಯ 
ಹೆಸರು ನಾಗಲದೇವಿ. ಗಂಗರಾಜನ ಮಗ ಬೊಪ್ಪ ಸಹ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸಿದ. 
ಇವನು ಹಳೆಯ ಬೀಡಿನಲ್ಲಿ ತಂದೆಯ ಹೆಸರಿನಲ್ಲಿ ವಿಜಯ ಪಾರ್ಶ್ವನಾಥ ಬಸದಿಯನ್ನು ಕಟ್ಟಿಸಿದ. ' 
ಇದಕ್ಕೆ 'ದ್ರೋಹಫರಟ್ಟ' ಜಿನಾಲಯವೆಂಬ ಹೆಸರೂ ಇತ್ತು. ಗಂಗರಾಜನ ನಿಸ್ವಾರ್ಥ ಶ್ರದ್ಧೆ, ನಿರಪೇ- ಕ 
ಕ ್ಷಣೀಯ ಸ್ವಾಮಿನಿಷ್ಠೆ, ಶುದ್ಧ ವಾದ ರಾಜತಂತ್ರ ನೈಪುಣ್ಯ ಹಾಗೂ ಜೆ ; ನಧರ್ಮದಲ್ಲಿ ಭಕ್ತಿ ಪ್ರಶಂಸಾರ್ಹ2 
ಗಂಗರಾಜನ "ದ ಷ್ಟಿಯಲ್ಲಿ ಏಳು ನರಕಗಳೆಂದರೆ. ಈ ಕೆಳಕಂಡಂತೆ: 


17 ಎಕ, 11 ಶ್ರವಣಬೆಳಗೊಳ ೧೩೫ 

18 ಎಂ. ಎ.ಆರ್‌, ೧೯೩೮ ೩೮ 

19 ಎಕ, 1] ಶ್ರವಣಬೆಳಗೊಳ 538 

20 G, R. Rangaswamaiah: ‘Amatya Gangaraja’ Journal 
of Historical Studies, 1966-Vol. 2, No. 2, p. 58 


ಲ ಲ ಲ್‌ ' 


ಗಂಗರಾಜ 000 


ನುಡಿತೊದಳಾದೊಡೊಂದು ಪೊಣರ್ದಂಜಿದೊಡಂತೆರಡನ್ಯನಾರಿಯೊಳ್ನು 
ಡಿಗೆಡೆಯಾಗೆ ಮೂಜು ಮಟ್‌್‌ವೊಕ್ಕರನೊಪ್ಪಿಸೆ ನಾಲ್ಕು ಬೇಡಿದಂ 
ಪಡೆಯದೊಡೈಯ್ದು ಕೂಡಿದೆಡೆಗೋಗದೊಡಾಜಧಿಪಂಗೆ ತಪ್ಪಿ ಬ 
ರ್ದ್ವಡೆಗಡಿವೇಳು ನರಕಂಗಳಿವೆಂದಪನಲ್ಲೆ ಗಂಗಣಂ॥28 


21 ಎಕ. ್ಭ, ಬೇಲೂರು ೧೨೪ (ರೈಸ್‌ ಆವೃತ್ತಿ) 
ಈ ಲೇಖನದಲ್ಲಿ ಬರುವ ಶಾಸನ ಪದ್ಯಗಳನ್ನು ಹೊಸಗನ್ನಡ 
ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರ ಸಹಕಾರಕ್ಕೆ ನಾನು ಕೃತಜ್ಞ. 


ಕ್ಕೆ ಶ್ರೀ ಸೀತಾರಾಮ ಜಾಗೀರದಾರರು 


ಶ್ರವಣಬೆಳಗೊಳದ ಮತ್ತು ಹಾಸನದ ಅನೇಕ ಶಾಸನಗಳಲ್ಲಿ ಗಂಗರಾಜನಿಗೆ ಸಂಬಂಧಿಸಿದ 
ಹಲವು ಸಂಗತಿಗಳು ದೊರೆಯುತ್ತವೆ. ಅವನಿಗೆ ಬಮ್ಮಚಮೂಪನೆಂಬ ಅಣ್ಣನೊಬ್ಬನಿದ್ದ. ಆತನೊಬ್ಬ 
ಸೇನಾನಿಯಾಗಿದ್ದನೆಂದು ಕಾಣುತ್ತದೆ. ಗಂಗರಾಜನಿಗೆ ಮಹಾಸಾಮಂತಾಧಿಪತಿ, ಮಹಾಪ್ರಚಂಡ 
ದಂಡನಾಯಕ, ದ್ರೋಹಘರಟ್ಟ, ಸ್ವಾಮಿದ್ರೋಹಘರಟ್ಟ ಎಂದು ಮುಂತಾಗಿ ಅನೇಕ ಬಿರುದು 
ಗಳಿದ್ದುವು. ವಿಷ್ಣುವರ್ಧನನ ಪಟ್ಟಾಭಿಷೇಕದಲ್ಲಿ ಈತ ಪೂರ್ಣಕುಂಭನಾಗಿದ್ದ ನೆಂದು ವರ್ಣಿತನಾಗಿ 
ದ್ದಾನೆ. ಆ ಉತ್ಸವದಲ್ಲಿ ಇವನು ಪ್ರಮುಖ ಪಾತ್ರ ವಹಿಸಿದ್ದಿರಬೇಕು. ಈತ ಕಣ್ಣೇಗಾಲದ ಕದನ 
ದಲ್ಲಿ ಚಾಳುಕ್ಯರನ್ನು ಓಡಿಸಿದ. ತಲಕಾಡನ್ನು ಚೋಳರ ಆಡಳಿತದಿಂದ ವಿಮೋಚನೆಗೊಳಿಸಿದ. 
ಕೊಂಗು, ಚೆಂಗಿರಿ, ಮುಂತಾದ ಅನೇಕ ಸ್ಥಳಗಳನ್ನು ಹಿಡಿದುಕೊಂಡ. ಜೈನಧರ್ಮದಲ್ಲಿ ಇವನಿಗೆ 
ವಿಶೇಷ ಅಭಿಮಾನವಿತ್ತು. ಈತ ಶಂಭಚಂದ್ರ ಸಿದ್ಧಾಂತದೇವನ ಶಿಷ್ಯನಾಗಿದ್ದ ನೆಂದು ಹೇಳಲಾಗಿದೆ. 
ಗಂಗವಾಡಿಯ ಎಲ್ಲ ಜೈನದೇಗುಲಗಳನ್ನೂ ಜೀರ್ಣೋದ್ಧಾರ ಮಾಡಿಸಿದನೆಂದೂ ಗೊಮ್ಮಟದೇವನ 
ಸುತ್ತ ಆವರಣವನ್ನು ಕಟ್ಟಿಸಿದನೆಂದೂ ತಿಳಿದುಬರುತ್ತದೆ. ಗಂಗವಾಡಿ ೯೬೦೦೦ವನ್ನು ಈತ ಕೊಪಣ 
ವಾಗಿ ಪರಿವರ್ತಿಸಿದನೆಂದು ಶಾಸನಗಳು ತಿಳಿಸುತ್ತವೆ. ಶ್ರವಣಬೆಳಗೊಳದ ಸನಿಯದಲ್ಲೇ ಈತ 
ಜಿನನಾಥಪುರವೆಂಬ ಊರನ್ನು ಕಟ್ಟಿಸಿದ. ಇವನಿಗೆ ಕೊಡಲಾಗಿದ್ದ ದತ್ತಿಗಳನ್ನು ಈತ ತನ್ನ ಗುರುವಿಗೆ 
ಒಪ್ಪಿಸಿದ. ಇವನ ಹೆಂಡತಿ ಲಕ್ಷ್ಮಿಯೂ ದಾನಶೀಲೆ. ಇವನ ಬಂದುವರ್ಗಕ್ಕೆಲ್ಲ ದಾನಗುಣ ಸಹಜವಾಗಿ 
ಬಂದಿತ್ತೆಂದು ತಿಳಿದುಬರುತ್ತದೆ. ಗಂಗರಾಜನ ಸ್ವಧರ್ಮನಿಷ್ಠೆ ಸಂಕುಚಿತವಾದ್ದಾಗಿರಲಿಲ್ಲ. ಅನ್ಯ 
ಮತಗಳ ಜನಕ್ಕೂ ಅವನು ಉದಾರವಾಗಿ ದಾನ ಮಾಡಿದ. ವಿದ್ಯಾಭ್ಯಾಸ, ದಲಿತರ ಸೇವೆ, ರೋಗಿಗಳ 
ಶುಶ್ರೂಷೆಗಳಿಗಾಗಿ ಇವನು ದತ್ತಿಗಳನ್ನು ನೀಡಿದ್ದಾನೆ.1 


1 ಕನ್ನಡ ವಿಶ್ವಕೋಶ, ಸಂ. ೫ (೧೯೭೨), ಪು. ೮೯೦-೧ 


ಡಾ. ಎಸ್‌. ಗುರುರಾಜಾಚಾರ್‌ 


ಮಧ್ಯಕಾಲೀನ ಕರ್ಣಾಟಕದ ವಿದೇಶಿ ವ್ಯಾಪಾರ 


ಒಂದು ದೇಶದ ವಾಣಿಜ್ಯ ಅಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ತೋರಿಸುವ ಸೂಚಿ (Index) 
ಎಂದು ಹೇಳಬಹುದು. ಈ ಲೇಖನದಲ್ಲಿ ಮಧ್ಯಕಾಲೀನ ಕರ್ಣಾಟಕ ಹೊಂದಿದ್ದ ವಿದೇಶಿ ವ್ಯಾಪಾರ 
ಸಂಪರ್ಕವನ್ನು ಚರ್ಚಿಸುವ ಪ್ರಯತ್ನ ನಡೆದಿದೆ. 

ಕರ್ಣಾಟಕ ಬಹು ಪ್ರಾಚೀನ ಕಾಲದಿಂದಲೂ ಕಡಲಾಚೆಯ ಹಲವು ದೇಶಗಳೊಡನೆ ವ್ಯಾಪಾರ 
ಸಂಪರ್ಕವನ್ನು ಹೊಂದಿತ್ತೆಂಬುದು ಇತಿಹಾಸಸಿದ್ದವಾದ ಅಂಶ. ಕರ್ಣಾಟಕದ ಕರಾವಳಿ ಪಶ್ಚಿಮಕ್ಕೆ 
ತೆರೆದಿದ್ದು, ಅದರುದ್ದಕ್ಕೂ ಹಲವು ಪ್ರಮುಖ ರೇವುಗಳು ಹರಡಿಕೊಂಡಿವೆ. ಇಲ್ಲಿನ ಕೆಲವು ರೇವುಗಳ 
ಪ್ರಸ್ತಾಪ ಗ್ರೀಸ್‌ ಮತ್ತು ರೋಮ್‌ ದೇಶಗಳ ಐತಿಹಾಸಿಕ ದಾಖಲೆಗಳಲ್ಲಿ! ಕಂಡುಬಂದಿರುವುದು 
ಗಮನಾರ್ಹವಾದುದು. 

ಪ್ರಸಕ್ತ ವಿಷಯದ ಅಧ್ಯಯನದಲ್ಲಿ, ಸ್ಪಷ್ಟ ಹಾಗೂ ನೇರವಾದ ಮಾಹಿತಿಯನ್ನು ಒದಗಿಸಿ ನೆರ 
ವಾಗುವಲ್ಲಿ, ವಿದೇಶಿ ಭೂಗೋಳಶಾಸ್ತ್ರಜ್ಞರ ಹಾಗೂ ಪ್ರವಾಸಿಗರ ಬರಹಗಳದೇ ಪ್ರಮುಖ ಪಾತ್ರ. 
ಇದ್ರೀಸೀ, ಯಾಖೂತ್‌, ಅಬುಲ್‌ ಫಿದಾ, ಚೌಜು-ಕುಅ, ಮಾರ್ಕೊಪೋಲೋ, ಬಾರ್ಬೊೋಸ್‌ 
ಮುಂತಾದವರುಗಳ ಬರಹಗಳನ್ನು ಇಲ್ಲಿ ಹೆಸರಿಸಬಹುದು.? : 

ಜೊತೆಗೆ, "ಮಿತಾಕ್ಟರಾ', "ಧರ್ಮಾಮೃತಂ', ವಚನಗ್ರಂಥಗಳೇ ಮೊದಲಾದ ಸಾಹಿತ್ಯಕ ಕೃತಿ 
ಗಳೂ, ಕೆಲವಂಶಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಉದಾಹರಣೆಗೆ, ವಿಜ್ಞಾನೇಶ್ವರ ಹಲವು 
ಸಂದರ್ಭಗಳಲ್ಲಿ ವಿದೇಶಿ ವ್ಯಾಪಾರ ಹಾಗೂ ವರ್ತಕರ ಬಗ್ಗೆ ಬರೆಯುವುದುಂಟು. ಒಂದು ಕಡೆ ಅವನು 
*ತರಿಕ', ಅಂದರೆ ರೇವುಗಳಲ್ಲಿ ಸುಂಕವನ್ನು ವಸೂಲು ಮಾಡುವ, ಅಧಿಕಾರಿಯ ಬಗ್ಗೆ ಪ್ರಸ್ತಾಪಿಸುತ್ತಾನೆ.3 

ಇನ್ನು ಶಾಸನಗಳಾದರೋ, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು 
ತಿಳಿಸುತ್ತವೆ. ಹೊಯ್ಸಳ ಎರಡನೆಯ ಬಲ್ಲಾಳನ ಆಳ್ವಿಕೆಯಲ್ಲಿ “ಬಹಿತ್ರದ ವೆರ್ಗಡೆ'ಯಾಗಿದ್ದ ನಾರಣನ 
ಉಲ್ಲೇಖ ಮೈಸೂರಿನ ಶಾಸನವೊಂದರಲ್ಲಿದೆ.4 ಶಿಕಾರಿಪುರದ (ಶಿವಮೊಗ್ಗ ಜಿಲ್ಲೆ) ಕ್ರಿ.ಶ. ೧೦೫೪ರ 


1R.C. Majumdar, Classical Accounts of India, pp. 305, 312, 
376, 381, etc.; G. Yazdani (ed.), The Early History of the Deccan, 
pp. 58-59— ಇತ್ಯಾದಿ 

2 §, Muhammad Husayn Nainar, Arab Geographers’ Knowledge 
of Southern India, pp. 28 ff; K.A.N. Sastri, Foreign Notices of 
South India, pp. 139. 143, etc. 

3 ಮಿತಾಕ್ಷರಾ (ಸಂಸ್ಕೃತ), 11, ೨೫೨-೫೪ 

4 50, IV, Ng. 70 (ಗ. D. 1178) 


೧೦೪ ಮಾನವಿಕ ಕರ್ಣಾಟಕ 


ಶಾಸನ ತಿಳಿಸುವಂತೆ, ಇಲ್ಲಿನ ವರ್ತಕರು “ಪಾದಮಾರ್ಗ ಜಲಮಾರ್ಗದೊಳು” ಸಂಚರಿಸಿ, ವ್ಯೂಪಾರದ ' 
ಸಲುವಾಗಿ “ಷಟ್ಟಂಡ ಮಂಡಲಗಳಂ ಪೊಕ್ಕು”, ಹಲವಾರು ದೇಶಗಳನ್ನು ಸಂದರ್ಶಿಸುತ್ತಿದ್ದ ರಂತೆ; | 
ಇಲ್ಲಿನ ಹಲವು ದೇಶಗಳ ಪಟ್ಟಿಯಲ್ಲಿ, "ಪಾರಸ'( ೬ ಪರ್ಷಿಯಾ) ಇರುವುದನ್ನು ಗವಂನಿಸಬಹುದು. 
ಹಾಗೆಯೇ, “ತುರುಷ್ಕ'ದ (ಇ ತುರ್ಕಿ) ಉಲ್ಲೇಖವೂ ಹಲವು ಶಾಸನಗಳಲ್ಲಿದೆ.6 
ತೇರದಾಳಿನ (ಬಿಜಾಪುರ ಜಿಲ್ಲೆ) ವರ್ತಕರು ದೋಣಿ ಹಡಗುಗಳಲ್ಲಿ, ಮಾಣಿಕ್ಯ, ಆನೆ ಮೊದಲಾದ ' 
ಅತಿ ಬೆಲೆಬಾಳುವ ಸರಕುಗಳನ್ನು ಹೇರಿ, “ಜಳಸ್ಥಳಯಾತ್ರೆ”ಗಳನ್ನು ಮಾಡುತ್ತಿದ್ದರೆಂಬುದು, ಅಲ್ಲಿನ 
ಶಾಸನಗಳ ಹೇಳಿಕೆ? ಹಾಗೆಯೇ, ಬೆಳಗೊಳದ ವರ್ತಕರು8 ಬೇಲೂರು, ದೊರಸಮುದ್ರ ಹಾಗೂ 
ವಿಷ್ಣುಸಮುದ್ರಗಳ "ಮಣಿಗಾರರು'* ಹಲವಾರು ರೇವುಪಟ್ಟಣಗಳೊಂದಿಗೆ ಸಂಪರ್ಕ ಪಡೆದಿದ್ದ 
ರೆಂಬುದೂ ಶಾಸನೋಕ್ತ ಸಂಗತಿಯೇ. 
ಇಬ್ಬರು ಪ್ರಖ್ಯಾತ ವರ್ತಕರ ಪ್ರಸ್ತಾಪ ಅರಸೀಕೆರೆಯ (ಹಾಸನ ಜಿಲ್ಲೆ) ಕ್ರಿ.ಶ. ೧೧೮೮ರ ಶಾಸನ 
ದಲ್ಲಿದೆ: "ರಾಜಶ್ರೇಷ್ಠಿ'ಯೆನಿಸಿದ್ದ ಕಮ್ಮಟಚಟ್ಟಸೆಟ್ಟಿಯು ಹಡಗುಗಳಲ್ಲಿ (ಬಹಿತ್ರ) ಆನೆ, ಕುದುರೆ 
ಹಾಗೂ ಮುತ್ತುಗಳನ್ನು ತರಿಸಿ, ರಾಜರುಗಳಿಗೆ ಮಾರುತ್ತಿದ್ದನಂತೆ; ದಾಸಯ್ಯ ಸೆಟ್ಟಿಯೂ ಸಮುದ್ರ 
ವ್ಯಾಪಾರದಲ್ಲಿ ತೊಡಗಿ, ಎಲ್ಲ ದಿಕ್ಕಿನಿಂದಲೂ ಸರಕುಗಳನ್ನು ತರಿಸಿ, ವ್ಯಾಪಾರ ಮಾಡುತ್ತಿದ್ದವನು.39 ' 
ಕರ್ಣುಟಕ ಮತ್ತು ಮಲಯ ದ್ವೀಪಸ್ತೋಮಗಳ ನಡುವಣ ಸಂಬಂಧ ಕ್ರಿ.ಶ. ೭ರಿಂದ ೧೭ನೆಯ 
ಶತಮಾನಗಳ ವರೆವಿಗೂ ಬೆಳೆದುಬಂದಿತ್ತು ಎಂಬುದು ವಿದ್ದಾಂಸರ ಅಭಿಪ್ರಾಯ.11 ಜಾವಾದ್ವೀಪದ 
ಮೂಲಗಳಲ್ಲಂತೂ ಈ ಅಂಶವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಪೂರ್ವ ಜಾವಾದ ಇತಿಹಾಸದಲ್ಲಿ" 
ಪ್ರಖ್ಯಾತನೆನಿಸಿರುವ ದೊರೆ ಐರ್‌ಲಂಗನ (ಕ್ರಿ.ಶ. ೧೦೧೯-೪೨) ಶಾಸನಗಳಲ್ಲಿ12 ಅಲ್ಲಿಗೆ ವ್ಯಾಪಾರ ' 
ಕ್ಕಾಗಿ ಬರುತ್ತಿದ್ದ ವಿದೇಶಿ ವರ್ತಕರ ಪ್ರಸ್ತಾಪವಿದೆ; ಅಲ್ಲಿ ನಮೂದಿಸಿರುವ ಹಲವು ದೇಶಗಳ ಪಟ್ಟಿ 
ಯಲ್ಲಿ 'ಕರ್ಣಾಟಕ'ದ ಹೆಸರನ್ನು ಗಮನಿಸಬಹುದು. (ಕಳಿಂಗ, ಬಂಗಾಳ, ಸಿಲೋನ್‌ ಮುಂತಾದ ದೇಶ 
ಗಳೂ ಸೇರಿವೆ). ಅಲ್ಲದೆ, ಜಾವಾದ ಐತಿಹಾಸಿಕ ಕಾವ್ಯವೆನಿಸಿರುವ 'ನಾಗರಕೃತಾಗಮ' (ಕ್ರಿ.ಶ. ೧೩೬೫) 
ದಲ್ಲಿ, ಜುವಾ-ಕರ್ಣಾಟಕಗಳ ನಡುವಣ ನಿಕಟ ವ್ಯಾಪಾರ ಸಂಪರ್ಕದ ಉಲ್ಲೀಖವಿದೆ.13 | 
ಕಲ್ಯಾಣಿ ಚಾಳುಕ್ಯ ಇರಿವಬೆಡಂಗ ಸತ್ಕಾಶ್ರಯನ ಮಾಂಡಲಿಕನಾಗಿದ್ದ ರಟ್ಟರಾಜನ ತಾಮ್ರ 
ಪಟಗಳಲ್ಲಿ14 ದ್ವೀಪಾಂತರ'ಗಳಿಂದ ಬರುತ್ತಿದ್ದ ವ್ಯಾಪಾರದ ಹಡಗುಗಳ ಪ್ರಸ್ತಾಪವಿದೆ. ದ್ವೀಪಾಂತರ' 
ವೆಂದರೆ, ಮೊದಲು, "ವಿದೇಶ'ಗಳೆಂದು ಅರ್ಥಮಾಡಲಾಗುತ್ತಿತ್ತು. ಆದರೆ, ಇತ್ತೀಚಿನ ಸಂಶೋಧನೆಗಳು, 
ಆ ಪದವು ಮಲಯ ದೇಶವನ್ನು ಸೂಚಿಸುತ್ತದೆ ಎಂದು ತೋರಿಸಿವೆ.15 


5 Ibid., VIL; SK. 118, 

6 Ibid., SK. 197 (c.1182 A.D,) 

? 14, XIV, p. 19; KL, V, No. 98 (1881-82 A.D.), etc. 

8 EC, 11, 335 (1195 A.D.); 333 (1206 A.D.), etc. 

* EC, V, 81. 117 (1136 A.D.) 

9 EC. NAKED 

1: B.A, Saletore, Karnataka’s Trans-Oceanic Contacts, pp: 59- 
60 


2R.C. Majumdar, Ancient Indian Colonisation in South- East 
Asia, p. 53 


13 Jpid., p. 54 
14 EL, 111, ೧. 297 ff, (1008 A.D.) 
15 ೧, Yazdani, op.cit., p. 433 


ಮಧ್ಯಕಾಲೀನ ಕರ್ಣಾಟಕದ ವಿದೇಶಿ ವಾಪಾರ ೧೦೫ 


ವಿದೇಶಿ ಪ್ರವಾಸಿಗರ ಬರಹಗಳ ಬೆಳಕಿನಲ್ಲಿ16 ಮತ್ತೊಂದು ಅಂಶವನ್ನು ಗಮನಿಸಬಹುದು. 
ಕ್ರಿ.ಶ. ೧೧-೧೨ನೆಯ ಶತಮಾನಗಳ ಕಾಲದಲ್ಲಿ ಚೀನ, ಮಲಕ್ಕ ಮತ್ತು ಫರ್ಕೋಸ ದೇಶಗಳಿಂದ, ಅತಿ 
ಬೆಲೆಬಾಳುವ ಸರಕುಗಳನ್ನು ಹೊತ್ತ ಹಡಗುಗಳು!7 ಮೊದಲು ಕಲ್ಲಿಕೋಟೆಗೆ ಬಂದು, ಅಲ್ಲಿಂದ 
ಹೊರಟು ಕ್ಕಾಂಬೆಯ ವರೆಗೂ ಪ್ರಯಾಣ ಮುಂದುವರಿಸುತ್ತಿದ್ದುವು. ಹೀಗೆ, ಕರ್ಣಾಟಕದ 
ಇಡೀ ಕಡಲ ತೀರವನ್ನು ಹಾದು ಹೋಗಿ, ಅದರುದ್ದಕ್ಕೂ ಹರಡಿರುವ ಹಲವು ರೇವುಗಳೊಡನೆ 
ಸಂಪರ್ಕ ಪಡೆದಿದ್ದುವು ಎಂಬಂಶ ಸ ನಷ್ಟವಾಗುವುದು. ಅಲ್ಲದೆ, ಮಂಗಳ. ಮತ್ತು ಹೊನ್ನಾವರ ರೇವು 
ಗಳು ಕ್ರಿ.ಶ. ೧೫ನೆಯ ಶತಮಾನದ ವರೆವಿಗೂ ಚೀನದೊಡನೆ ವ್ಯಾಪಾರಸ ಂಪರ್ಕವನ್ನು ಹೊಂದಿ 
ದ್ಹುವು. 18 

ಕರ್ಣಾಟಕ ಭಾರತದ ನಾನಾಭಾಗಗಳೆ ಇಂದಿಗೂ ವ್ಯಾಪಾರ ಸಂಪರ್ಕ ಹೊಂದಿತ್ತು. ಬಳ್ಳಿ ಗಾವೆ 
(ಶಿವಮೊಗ್ಗ ಜಿಲ್ಲೆ ಶಾಸನ39 ತಿಳಿಸುವಂತೆ, ಇಲ್ಲಿನ ವರ್ತಕರು ಚೇರ, ಚೋಳ, ಪಾಂಡ್ಯ, ಮಗಧ, 
ಸೌರಾಷ್ಟ್ರ 'ಮುಂತಾದ ದೇಶಗಳೊಡನೆ ವ್ಯಾ ಪಾರಸಂಪರ್ಕವನ್ನು ಹೊಂದಿದ್ದರು. . ಹಾಗೆಯೇ ಲಾಳ, 
ಚೋಳ. ಮಲೆಯಾಳ, ತೆಲುಂಗ ದೇಶಗಳ ವರ್ತಕರೂ ಕರ್ಣಾಟಕದಲ್ಲಿ ನೆಲಸಿ, ಇಲ್ಲಿನ ವ್ಯಾಪಾರ 
ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದ ರು.20 

ಇಲ್ಲಿ ಒಂದು ಸಂಗತಿಯನ್ನು ಹೇಳುವುದು ಅಪ್ಪ ಸ್ರಕೃತವೆನಿಸಲಾರದು. ಪ್ರಸಿದ್ಧ ವೀರಶೈವ ವಚನ 
ಕಾರರಲ್ಲೊಬ್ಬ ನಾದ ಆದಯ್ಯ ಸೌರಾಷ್ಟ್ರದಿಂದ ವ್ಯಾಪಾರದ ಉದ್ದೆ €ಶದಿಂದ ಬಂದು, ಪುಲಿಗೆರೆಯಲ್ಲಿ 
ನೆಲೆಸಿದವನು. ಧನಿಕ ವರ್ತಕ ಕುಟುಂಬಕ್ಕೆ ಸೇರಿದ ಘೋರದತ್ತ. ಮತ್ತು ಪುಣ್ಯವತಿ ಈತನ ತಂದೆ 
ತಾಯಿಗಳು. ಈತ ಚಿನ್ನ, ಬೆಳ್ಳಿ ಮುಂತಾದವುಗಳನ್ನು ವ್ಯಾಪಾರ ಮಾಡುತ್ತಿದ್ದನಂತೆ.21 

ಇನ್ನು, ವಿದೇಶಿ ವ್ಯಾಪಾರವನ್ನು ಕುರಿತು ಚರ್ಚಿಸುವಾಗ, ಆಮದು ಮತ್ತು ರಪ್ತು ಗಳನ್ನು 
ಪ್ರಸ್ತಾ ಪಿಸುವುದು ಆವಶ್ಯ ಕವನಿಸಬಹುದು. ಈ ದಿಸೆಯಲ್ಲಿ ಅಂದಿನ ಶಾಸನಗಳು ಮತ್ತು ಗ್ರಂಥಗಳು 


ಗ್‌ 


ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸುವುದು ಅತಿ ವಿರಳ. ಈ ವಿಷಯವನ್ನು ಸಾಧ್ಯವಾದಷ್ಟೂ 


ಬ 


ವಿದೇಶೀಯರ ಬರಹಗಳ ಬೆಳಕಿನಲ್ಲಿ ಚರ್ಚಿಸಬೇಕಾಗುತ್ತದೆ. 


ರಫ್ತು 
ಇಲ್ಲಿಂದ ಹೊರದೇಶಗಳಿಗೆ ರಪು_ ಮಾಡಲಾಗುತ್ತಿದ್ದ ಸರಕುಗಳಲ್ಲಿ ಕೆಲವು ವ್ಯವಸಾಯೋತ್ಪನ್ನಗಳನ್ನು 
ಹೆಸರಿಸಬಹುದು. ಕೆಲವು ಸಾಂಬ ಪದಾರ್ಥಗಳು ರಪ್ತಾಗುತ್ತಿದ್ದುವು. ಮೆಣಸು, ಮಧ್ಯಯುಗದ 
ಪುಶ್ಚಾ ತ್ಯ ಹಾಗೂ ಪೌರಸ್ತ್ಯ ದೇಶಗಳಲ್ಲಿ ಹೆಚ್ಚು ಬೇಡಿಕೆಯಲ್ಲಿದ್ದು, ದಕ್ಷಿಣ ಭಾರತದ--ಅದರಲ್ಲೂ 
ಪಶ್ಚಿಮ ಕರಾವಳಿಯ ಬಕಾ ಮ್ಮ (monopoly)ದಂತಿತ್ತು. ಯೂಖೂತ್‌ (Yaqut)?2 


16 K.A.N. Sastri, op. cit., p. 23 

17 ಹಾಗೆ ಬರುತ್ತಿದ್ದ ಚಿಕ್ಕ ದೊಡ್ಡ ಹಡಗುಗಳ ಸಂಖ್ಯೆ ಅಷ್ಟೇನೂ ಕಡಿಮೆಯಿರಲಿಲ್ಲವೆಂಬುದು 
ಗಮನಾರ್ಹವಾದುದು. 

18 A, Appadorai, Economic Conditions in Southern India, |, 
p.566; also see SII VIL, No. 196 (1429 A.D.) 

1 EC, ೫11, sk. 118 (1054 A.D.) 

29611, IX. i, No. 297 (1177 A.D.) KI, 1, No. 25(1186 A.D.); 
EI, ೫111, ೧. 21 (1204 A.D.), etc. ಚಾ 

21 ಉತ್ತಂಗಿ ಚೆನ್ನಪ್ಪ (ಸಂ), ಆದಯ್ಯನ ವಚನಗಳು, ಮುನ್ನುಡಿ, ಪು. 111-1೪1 

22 €, Muhammad 110580 Nainar, op. cit., 0. 34 


೧೦೬ ಮಾನವಿಕ ಕರ್ಣಾಟಕ 


ತಿಳಿಸುವಂತೆ, "ಮಲೀಬಾರ್‌' ಪ್ರದೇಶದಲ್ಲಿ ಮುಖ್ಯ ರೇವುಗಳೆನಿಸಿದ್ದ ಮಂಗಳೂರು('ಮಂಜರೂರ್‌') 
ಮತ್ತು ಬಾರಕೂರು ("ಫಾಕ್ನೂರ್‌') ಮೆಣಸಿನ ರಫ್ತು ವ್ಯಾಪಾರಕ್ಕೆ ಹೆಸರಾಗಿದ್ದುವು. ದಿಮಿಷ್ಕಿ 
(Dimisqiyuೂ23, ಮಂಗಳೂರಿನಲ್ಲಿ ಉಪಲಬ್ಧವಾಗಿದ್ದ ಬೃಹತ್ವಮಾಣದ ಮೆಣಸನ್ನು ಕುರಿತು 
ಪ್ರಸ್ತಾಪಿಸುತ್ತಾನೆ. ಹಾಗೆಯೇ, ಇಬ್ನ್‌ ಬಟೂಟ (10೧ 8೩01೩) 28 ಮಂಗಳೂರು ರೇವಿ 
ನಿಂದ ರಪ್ತು ಮಾಡಲಾಗುತಿ,ದ್ಹ ಹೆಚ್ಚು ಪರಿಮಾಣದ ಮೆಣಸು ಮತ್ತು ಶುಂಠಿಯ ಬಗೆ ಬರೆಯುವುದನ್ನೂ 
ಗಮನಿಸಬಹುದು. 

ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬಂದ ವಿದೇಶಿ ಪ್ರವಾಸಿಗರಲ್ಲಿ ಹೆಸರಾದ ಬಾರ್ಬೋಸ 
(8೩/0005೩)25 ಮಂಗಳೂರು, ಗೋವ ಮತ್ತು ಭಟ್ಕಳ ರೇವುಗಳಿಂದ ಅಕ್ಕಿಯನ್ನು ರಪ್ತು 
ಮಾಡುತ್ತಿದ್ದರೆಂದು ಹೇಳುವನು. ಅಲ್ಲದೆ, ಭಟ್ಕಳದಿಂದ ಸಕ್ಕರೆ (0೦೫6೦೯ sugar) ಮತ್ತು 
ತೆಂಗಿನಕಾಯಿ (Indian 110()ಗಳನ್ನು ಏಡನ್‌ (ಡಿ60೧) ಮೊದಲಾದ ದೇಶಗಳಿಗೆ ರಫ್ತು 
ಮಾಡುತ್ತಿದ್ದರು. ರಫ್ತಿನ ಪಟ್ಟಿಯಲ್ಲಿ ಕೆಲವು ಔಷಧ ಸಾಮಗ್ರಿಗಳೂ ಸೇರಿದ್ದುವು. ಮುಖ್ಯವಾಗಿ, 
ಲೋಳಸರ ಅಥವಾ ಕತ್ತಾಳೆ ಜಾತಿಗೆ ಸೇರಿದ ಒಂದು ಬಗೆಯ ಸಸ್ಯವರ್ಗ (೩1೦೦) ಮತ್ತು ತವಕ್ಟೀರ 
(1೩0೩5017) ಗಳನ್ನು ಹೆಸರಿಸಬಹುದು.26 ಹಾಗೆಯೇ ಗೋರಂಟಿ(11687೩)ಯಂತಹ ಬಣ್ಣದ 
ಸಾಮಗ್ರಿಯನ್ನೂ ಪಟ್ಟಿಯಲ್ಲಿ ಸೇರಿಸಬಹುದು. ಇದನ್ನು, ವಿಶೇಷವಾಗಿ “ಸೈಮೂರ್‌' (ಬಾರಕೂರಿನ 
ಹತ್ತಿರವಿರುವ ಶಿರೂರು ಎನ್ನಲಾಗಿದೆ) ರೇವಿನಿಂದ ಹೆಚ್ಚು ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದ್ದರಂತೆ.27 

ಹಾಗೆಯೇ, ಸೈಮೂರಿನ ಸುತ್ತಮುತ್ತಲಿನ ಬೆಟ್ಟ-ಗುಡ್ಡಗಳಲ್ಲಿ ಬೆಳೆದ ಹಲವು ಬಗೆಯ ಸುಗಂಧ 
ದ್ರವ್ಯವುಳ್ಳ ಗಿಡಗಳನ್ನು (೩೯೦೫1೩1೦ plants) ರಪ್ತು ಮಾಡುತ್ತಿದ್ದರೆಂಬುದು ಇದ್ರೀಸಿಯ 
ಹೇಳಿಕೆ.28 ಲೋಹಗಳ ಪೈಕಿ ಕಬ್ಬಿಣವನ್ನು ಭಟ್ಕಳದಿಂದ ರಪ್ತು ಮಾಡುತ್ತಿದ್ದರೆಂದು ಬಾರ್ಬೋಸ 
ಹೇಳುತ್ತಾನೆ.29 


ಆಮದು 


ಚಿನ್ನ, ಬೆಳ್ಳಿ ಮತ್ತು ತಾಮ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಮುಖ್ಯವಾಗಿ ಚಿನ್ನವನ್ನು 
ಆ ಲೋಹಕ್ಕೆ ಹೆಸರಾದ ಸುಮಾತ್ರಾ ದ್ವೀಪದಿಂದ ಆಮದು ಮಾಡಿಕೊಳ್ಳುತ್ತಿದ್ದರೆಂದು ಭಾವಿಸಲಾಗಿದೆ.30 

ಕೆಲವು ಬಗೆಯ ಧೂಪ ಮತು ಸುಗಂಧದ್ರವ್ಮಗಳನ್ನೂ ತರಿಸಿಕೊಳ್ಳುತ್ತಿದ್ದರು. ವಿಶೇಷವಾಗಿ 
ಪೂಜಾಕಾರ್ಯ ಮತ್ತು ತುಂಬೂಲಾದಿಗಳಲ್ಲಿ ಉಪಯೋಗಿಸುತ್ತಿದ್ದ ಕರ್ಪೂರ ಮಲಯ ಹಾಗೂ 
ಚೀನಾಗಳಿಂದ ಆಮದಾಗಿ, ಎರಡು ಬಗೆಗಳೆನಿಸಿದ್ದುವು. ಬೋರ್ನಿಯೋ ಮತ್ತು ಸುಮಾತ್ರಾಗಳಲ್ಲಿನ 


23 Jbid., p. 61 

24 M. Hussain, The Rohla of Ibn 8011/10, ಐ. 185 

26 A. Appadorai, op. cit, 11, pp. 528-31 

26 5, Muhammad Husayn Nainar, op. cit., pp. 71, 80 

* Elliot and Dowson, History, 1, p. 85 

28 10/4. 

“ T. V. Mahalingam, Economic Life in the Vijayanagara 
Empire, p. 116 

39 R.C. Majumdar (ed.), The Struggle for Empire, p. 522 


ಮಧ್ಯಮಕಾಲೀನ ಕರ್ಣಾಟಕದ ವಿದೇಶಿ ವ್ಯಾಪಾರ ೧೦೭ 


*ಮಲಯದ ಕರ್ಪೂರ' ಬಹಳ ಉತ್ತಮ ಮಟ್ಟದ್ದಾಗಿದ್ದು, "ಚೇನೀ ಕರ್ಪೂರಕ್ಕಿಂತ ನೂರರಷ್ಟು 
ಬೆಲೆಬಾಳುತ್ತಿತ್ತಂತೆ. 31 ಹುಗೆಯೆಂ, ಸಾಂಬ್ರಾಣಿಯೂ ಆಮದಾಗುತ್ತಿತ್ತು.32 

ಪೂರ್ವದೇಶಗಳಿಂದ ಬರುತ್ತಿದ್ದ ಹಡಗುಗಳಲ್ಲಿ ರೇಷ್ಮೆ ಬಟ್ಟೆಗಳು ಆಮದಾಗುತ್ತಿದ್ದವು ಎಂದು 
ಮಾರ್ಕೋಪೋಲೋ ತಿಳಿಸುತಾ ನೆ.83 ಚೀನೀ ರೇಷ್ಮೆ ಬಹು ಪ್ರಾಚೀನ ಕಾಲದಿಂದಲೂ ಪ್ರಖ್ಯಾತ 
ವೆನಿಸಿದೆ. ಅಲ್ಲದೆ, ಸೋಮೇಶ್ವರ84 ರಾಜಯೋಗ್ಯವಾದ ಉಡುಪುಗಳನ್ನು ವರ್ಣಿಸುವಾಗ 
`ಮಹಾಚೀನಭವ'ವನ್ನೂ ಹೆಸರಿಸುತ್ತಾನೆ. ನಯಸೇನ88, ಹರಿಹರ 86 ಮುಂತಾದವರ ಕೃತಿಗಳಲ್ಲಿ 
“ಚೀನ', "ಮಹಾಚೀನ ಗಳೆಂಬ ರೇಷ್ಮೆ ವಸ್ತ್ರಗಳ ಉಲ್ಲೇಖವಿದೆ. ಆದ್ದರಿಂದ, ಚೀನೀ ರೇಷ್ಮೇ ಆಮದಾಗು 
ತ್ತಿತ್ತೆಂಬುದರಲ್ಲಿ ಸಂಶಯವಿರಲಾರದು. 

ಸೋಮೇಶ್ವರ? ಹೆಸರಿಸುವ "ಸಿಂಹಲ-ದ್ವೀಪಜ' ಅಂದರೆ ಸಿಂಹಳದ್ವೀಪದ ಬಟ್ಟೆಗಳೂ 
ಆಮದಾಗುತ್ತಿದ್ದುದು ಕಾಣುತ್ತದೆ. ಅದೇ ಸಂದರ್ಭದಲ್ಲಿ ಮುಲ್ತಾನ, ಪಂಜಾಬು ಹಾಗೂ ಬಂಗಾಳ 
ದೇಶಗಳ ಬಟ್ಟೆ ಗಳನ್ನೂ ನಮೂದಿಸಿರುವುದರಿಂದ ಅವೂ ಆಮದಾಗುತ್ತಿದ್ದವು ಎಂದು ಭಾವಿಸ ಸಬಹುದು. 
ಹೊರಗಿನಿಂದ. ಬರುತ್ತಿದ್ದ ಬಟ್ಟೆಗಳ ಮೇಲೆ ಹಾಕುತ್ತಿದ್ದ ಸುಂಕದ ಉಲ್ಲೇಖ ಶಾಸನವೊಂದರಲ್ಲಿದೆ.38 

ಆಮದಾಗುತ್ತಿದ್ದ ನರಕುಗಳಲ್ಲಿ ಆನೆ, ಕುದುರೆಗಳೂ ಸೇರಿದ್ದುವು. ಅಂದಿನ ಯುದ್ಧದಲ್ಲಿ ಆನೆಗಳ 
ಪಾತ್ರ ಮಹತ್ವದ್ದಾಗಿತ್ತು. ಒಬ್ಬ ರಾಜನ ಶಕ್ತಿಯನ್ನು, ಅವನ “ಗಜಬಲ'ದ ಆಧಾರದ ಮೇಲೆ ಅಳೆ, 
ಯುತ್ತಿದ್ದ ತಾತ ಆನೆಗಳ "ಬೇಡಿಕೆ ಸಾ ಭಾವಿಕವಾಗಿಯೇ ಬಹಳವಾಗಿತ್ತು. ನಾವಾಗಲೇ ಗಮನಿಸಿ 
ದಂತೆ, ಕಮ್ಮ ಟ ಚಟ್ಟಸೆಟ್ಟಿ ಹೊರದೇಶಗಳಿಂದ ಹಡಗುಗಳಲ್ಲಿ ಆನೆಗಳನ್ನು ತರಿಸಿ, ವ್ಯಾಪಾರ 
ಮಾಡುತ್ತಿದ್ದ ರಾಜಶ್ರೇಷ್ಠಿ. 

ಮಧ್ಯ ಯುಗದಲ್ಲಿ ಸಿಲೋನ್‌ ಮತ್ತು ಪೆಗು ದೇಶಗಳು ಆನೆಗಳ ರಫ್ತಿಗೆ ಹೆಸರಾಗಿದ್ದ ವಾದ್ದರಿಂದ 
ಅಲ್ಲಿಂದಲೇ "ಆನೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದಿರಬೇಕು. 39 ಆನೆಗಳ ಈ ವ್ಯಾ ಸಾರದ ಮೇಲೆ 
ಸುಂಕವನ್ನು ವಿಧಿಸುತ್ತಿದ್ದಂತೆ ಶಾಸನಗಳಿಂದ ಕಂಡುಬರುತ್ತದೆ.40 

ಹಾಗೆಯೇ ಕುದುರೆಗಳು ಬಹುಸಂಖ್ಯೆಯಲ್ಲಿ ಆಮದಾಗುತ್ತಿದ್ದುವು. ಮುಧ್ಯಯುಗದ ವಾಣಿಜ್ಯ 
ದಲ್ಲಿ ಕುದುರೆಯ ಆಮದಿನ ವ್ಯವಹಾರ ಪ್ರಮುಖ ಪುತ್ರ ವಹಿಸಿತ್ತೆ 'ಬುದು ಗದು, 
ಅಷ್ಟೇ ಅಲ್ಲ; ಈ ವ್ಯಾ ತಾ ದೇಶದ ಹಣ ಬಹಳ ವ್ಯರ್ಥವಾಗುತ್ತಿತ್ತೆಂದೂ ಮಾರ್ಕೊ ಪೋಲೋ 
ಉದ್ಗಾರವೆತ್ತಿ ರುವುದನ್ನು ಗಮನಿಸಬಹುದು. 41 

ಅರೇಬಿಯ ಮತ್ತು ಪರ್ಷಿಯಗಳ ವರ್ತಕರು ಮೊದಲಿನಿಂದಲೂ ಕುದುರೆ ವ್ಯಾಪಾರದಲ್ಲಿ 
ಅತಿ ಲಾಭದಾಯಕಮದ ವ್ಯವಹಾರವನ್ನು ನಡೆಸುತ್ತಿದ್ದರು. ಅದರಲ್ಲೂ ಕ್ರಿ.ಶ. ೧೨-೧೩ನೆಯ 


31 A, Appadorai, op. cit., 11, ೧. 544 

32 Yule, Marco Polo, pp. 442, 445 

33 Marco Polo, 11, p. 390 

34 ಅಭಿಲಷಿತಾರ್ಥಚಿಂತಾಮಣಿ (ಸಂಸ್ಕೃತ), 111-೧೦೦೬ 

35 ಧರ್ಮಾಮೃತಂ, 1, ೩. ೩೬; ೫.೫೨; ೬.೧೫೫, ಇತ್ಯಾದಿ 

36 ಬಸವರಾಜದೇವರಃರಗಳೆ, ಪು. ೪೯ 

37 ಅಭಿಲಷಿತಾರ್ಥಚಿಂತಾಮಣಿ, ೩.೧೦೬೩ 

38 71, ೫111, p 26 (1204 A.D.) 

39 A. Appadorai, op. cit. 11, ೧. 550 

49 KI, V, 33 (1176 A.D.); EC, V Hn. 144 (1209 A.D.), etc 


The Struggle for Empire, P. 523 


೧೦೮ ಮಾನವಿಕ ಕರ್ಣಾಟಕ 


ಶತಮಾನಗಳಲ್ಲಿ ಈ ವ್ಯವಹಾರ ಅತಿ ಬೃಹತ್‌ಪರಿಮಾಣದಲ್ಲಿ ಬೆಳೆಯಿತು43. ಒಳ್ಳೆ ಜಾತಿಯ ಕುದುಳ 
ಗಳೆಂದರೆ, ಅರೇಬಿಯ, ಪರ್ಷಿಯ ಮೊದಲಾದ ಹೊರದೇಶಗಳವು; ಸ್ಥಳೀಯ ಕುದುರೆಗಳು ಕೆರೆ 
ದರ್ಜೆಗೆ ಸೇರಿದವು-ಎಂಬ ಅಭಿಪ್ರಾಯವನು ಸೋಮೇಶ್ವರನೇ ಮೊದಲಾದ ಭಾರತೀಯ ಗ್ರಂಥ 
ಕರ್ತರೂ ಅನುಮೋದಿಸಿರುವುದನು ಗಮನಿಸಬಹುದು.43 

ಕೆಲವು ಶಾಸನಗಳಲ್ಲಿ44 “ತುರುಷ್ಕ' ಅಂದರೆ ತುರ್ಕಿ ದೇಶದ ಕುದುರೆಗಳ ಪ್ರಸ್ತಾಪವಿದೆ. ಆ 
ಕಾಲದಲ್ಲಿ ಕುದುರೆ ರಫ್ತು ವ್ಯಾಪಾರಕ್ಕೆ ಹೆಸರಾದ ದೇಶಗಳೆಂದರೆ ಅರೇಬಿಯ, ಪರ್ಷಿಯ ಮತ್ತು 
ತುರ್ಕಿ. ಅಲ್ಲಿಂದ ವ್ಯಾಪಾರದ ಹಡುಗುಗಳಲ್ಲಿ ಬಂದ ಕುದುರೆಗಳನ್ನು ಗೋವ, ಭಟ್ಕಳ ಮುಂತಾದ ' 
ರೇವುಗಳಲ್ಲಿ ಇಳಿಸುತ್ತಿದ್ದರು.48 

ಕಮ್ಮಟಚಟ್ಟಸೆಟ್ಟಿ ಕುದುರೆಗಳನ್ನು ಆಮದು. ಮಾಡಿಕೊಂಡು ವ್ಯಾಪಾರಮಾಡುತ್ತಿದ್ದ 
ಅಂಶವನ್ನು ಮೇಲೆ ಗಮನಿಸಿದ್ದೇವೆ. ಶಿಕಾರಿಪುರದ ಶಾಸನ46 ತಿಳಿಸುವಂತೆ, ಇಲ್ಲಿನ ವರ್ತಕರು 
ಒಳ್ಳೆಯ ಜಾತಿ ಕುದುರೆಗಳನ್ನು ಮಾರಾಟಮಾಡುತ್ತಿದ್ದರು. ಈ ಕುದುರೆ ವ್ಯಾಪಾರದ ಮೇಲೆ ಸುಂಕ 
ವನ್ನು ತೆರಬೇಕಾಗಿತ್ತು.47? ಬೆಳಗಾವೆಯ ಕ್ರಿ.ಶ. ೧೨೦೪ರ ಶಾಸನವೊಂದರಲ್ಲಿ, ಉತ್ತರದಿಂದ ಬರು 
ತ್ತಿದ್ದ ಹಾಗೂ 'ಮಲೆಯಾಳ'ದಿಂದ ಬರುತಿದ್ದ ಪ್ರತಿ ಕುದುರೆಗೂ ಇಷ್ಟು ಸುಂಕವನ್ನು ತೆರಬೇಕೆಂಬ 
ನಿಗದಿಯಿದೆ. 


42 7104. 

43 Ibid.; also see Mdnasollasa, IV. 669-74, etc. 

44 EC VIL, Sk. 96 (1179 A.D.) 14, V, p. 48 (1181 A.D.), etc. 

45 A, Appadorai, op. cit., 11, pp. 556-57 

46 EC, VIL, Sk. 118 (1054 A.D.) 

47 KI, 1, No. 25 (1186 A:D.); EC, XVII, Kl. 328 (293 A.D.), 
etc. 

18 EI, ೫111, p.21 


ಡಾ. ಎಚ್‌. ಎಸ್‌. ಈಶ್ವರ 


ವಿದ್ಯಾರ್ಥಿ ಅಶಾಂತಿ: 
ಕೆಲವು ಸಮಾಜಮನೋವೈಜ್ಞಾನಿಕ 
ಊಹಾಪೋಹಗಳು 


“ವಿದ್ಯಾರ್ಥಿ ಅಶಾಂತಿ' ಪದವನ್ನು ಅದರ ವ್ಯಾಪಕ ಅರ್ಥದಲ್ಲಿ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಸಮಸ್ಯೆಯ 
ವಿವಿಧ ಮುಖಗಳನ್ನು ವಿದಾ ್ಯರ್ಥಿಗಳ ಚಳವಳಿಗಳಲ್ಲಿ, ಅವರ ಅಶಿಸ್ತಿನಲ್ಲಿ, ಅಧ್ಯಾ ಪಕರು ಮತ್ತು ಅಧಿಕಾರಿ 
ಗಳ ಬಗ್ಗೆ ಅವರ ಅಗೌರವ ಮತ್ತು ಅವಿಧೇಯತೆಗಳಲ್ಲಿ, ಅವರ ಆಕ್ರಮಣಕಾರಿ ಹಾಗೂ ವಿನಾಶಕಾರಿ 
ಪ್ರವೃತ್ತಿಗಳಲ್ಲಿ ಗುರುತಿಸಬಹುದಾಗಿದೆ. ಈ ಬಗೆಯ ಅಶಾಂತಿ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ 
ಅಥವಾ ರಾಷ್ಟ್ರ ಕ್ಕೆ ಸೀಮಿತವಾದ ಒಂದು ವಿಶಿಷ್ಟ ಘಟನೆ ಎಂದು ಭಾವಿಸುವ ಅಗತ್ಯ ಎಲ್ಲ. ಇ. ವಿಶ್ವ 
ವ್ಯಾಪಿಯಾದ “ಸಮಸ್ಯೆ. ಹಾಗೆಂದ ಮಾತ್ರಕ್ಕೆ ವಿದಾ ್ಯರ್ಥಿ ಅಶಾಂತಿಗೆ ಹಿನ್ನೆ ಲೆಯಾಗಿರುವ ಕಾರಣಗಳು 
ಮ ವಿಚಾರಗಳು ಎಲ್ಲೆಡೆಯಲ್ಲೂ ಒಂದೇ ಆಗಿವೆ ಎಂದು ಭಾವಿಸಿದರೆ ತಪ್ಪಾ ಗುತ್ತದೆ. ಆರ್ಥಿಕವಾಗಿ 
ಮುಂದುವರಿದ ರಾಷ್ಟ್ರ ಗಳಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತು ಅವರ ವಿಚಾರಗಳು ಅಭಿವೃದ್ಧಿ 
ಹೊಂದುತ್ತಿರುವ ರಾಷ್ಟ್ರ ಗಳಲ್ಲಿನ ವಿದ್ಯಾರ್ಥಿ ಸಮಸ್ಯೆ ಗಳು ಮತ್ತು ವಿಚಾರಗಳಿಗಿಂತ ಹಲವು ರೀತಿಯಲ್ಲಿ 
ವಿಭಿನ್ನವಾಗಿವೆ. ಉದಾಹರಣೆಗೆ ಅಂವತ್ತ ರ ದಶಕದ ಅಮೆರಿಕ ಸಂಯುಕ್ತ ಸಂಸ್ಥಾ ನಗಳ ವಿದ್ಯಾರ್ಥಿಗಳ 
ಚಟುವಟಿಕೆಗಳನ್ನು ಗಮನಿಸಿದರೆ ಈ ವಿಚಾರ ಸ್ಪಷ್ಟ ವಾಗುತ್ತದೆ. ಆ ದಶಕದ ಅಮೆರಿಕೆಯ ವಿದಾ ರ್ಥಿಗಳು 
ನಾಗರಿಕ ಹಕ್ಕುಗಳಿಗಾಗಿ ಚಳವಳಿ ನಡೆಸುತ್ತಿದ್ದರು (ಉದಾ: ನೀಗ್ರೋಗಳ ಸಮಾನ ಹಕ್ಕು ಗಳಿಗಾಗಿ 
ನಡೆಸಿದ ಚಳವಳಿಗಳು): ನೈತಿಕ, ಬೌದ್ದಿಕ ಹಾಗೂ ಸೌಂದರ್ಯೋಪಾಸನೆಯ RE ಮೌಲ್ಯ 
ಗಳನ್ನು ಕಡೆಗಣಿಸಿ, ಭೌತಿಕ ವಿಸ್ತ ರಣೆಯಲ್ಲಿ ತೊಡಗಿದ್ದ ಅಮೆರಿಕ ಸರ್ಕಾರದ ನೀತಿಯನ್ನು ಖಂಡಿ 
ಸುತ್ತಿದ್ದರು (ಉದಾ: ವಿಯೆಟ್ನಾಂ ಸಮರದಲ್ಲಿ ಅಮೆರಿಕದ ಭಾಗವಹಿಸುವಿಕೆಯ ವಿರುದ್ಧ ದ ಪ್ರತಿಭಟನೆ 
ಗಳು); “ಮತ್ತು ವಿಶ್ವವಿದ್ಯಾ ನಿಲಯದ ನೀತಿ ನಿರ್ಧಾರಗಳಲ್ಲಿ ತಮಗೆ ಹೆಚ್ಚಿನ ಅವಕಾಶಗಳನ್ನು ಪಡೆದು 
ಕೊಳ್ಳಲು ಅವರು "ಹೊಡೆದಾಡುತ್ತಿದ್ದರು (ಉದಾ: ಬರ್ಕಲೀಯ ವಾಕ್‌ ಸ್ವಾತಂತ್ರ್ಯ ಚಳವಳಿ). 
ಪ ಎಲ್ಲವೂ ಒಂದಲ್ಲ ಒಂದು ಬಗೆಯಲ್ಲಿ ಮಹತ್ತರ ಎನ್ನಬಹುದಾದ ಉದ್ದೆ €ಶಗಳೇ “ಆಗಿವೆ. "ಈ ಬಗೆಯ 
ಉದ್ದೇಶಗಳಿಗಾಗಿ 'ಭಾರತೀಯ ವಿದ್ಯಾರ್ಥಿಗಳ ಚಳವಳಿ ನಡೆಸಿದ್ದು ತೀರ ಅಪರೂಪ. (ಗುಜರಾತ್‌ 
ಮತ್ತು ಬಿಹಾರ್‌ಗಳಲ್ಲಿನ ಇತ್ತೀಚಿನ ವಿದ್ಯಾರ್ಥಿ ಚಳವಳಿಗಳನ್ನು ಈ “ಹೇಳಿಕೆಗೆ ಒಂದು ಅಪವಾದ ಎಂದು 
ಪರಿಗಣಿಸಬಹುದೇನೊ!) ಭಸ್ಸಿನ ಕಂಡಕ್ಟರ್‌ ಏನೋ ಹೇಳಿದ ಎಂಬ ನೆಪ ಮುಂದಿಟ್ಟು ಕೊಂಡೋ 
ಪರೀಕ್ಷೆಯಲ್ಲಿ "ಕಾಪ' ಮಾಡುತ್ತಿದ್ದ ವಿದ್ಯಾರ್ಥಿ ಒಬ್ಬ ನನ್ನು ಪರೀಕ್ಷಕ ಹಿಡಿದುಕೊಟ್ಟ ಎಂಬ ಕಾರಣ 
ಕ್ಯಾಗಿಯೋ ಇಂಥದೇ ಇನ್ನಾವುದೋ “ಜುಜುಬಿ' ಕಾರಣಕ್ಕಾ ಗಿಯೋ ನಮ್ಮ ವಿದಾ ರ್ಥಿಗಳು ಬೀದಿಗೆ 


* ಈ ಲೇಖನವನ್ನು ಸಿದ್ಧಪಡಿಸಲು ಮೊದಲಿಗೆ ಕಾರಣರಾದ ಪ್ರೊಪೆಸರ್‌ ಆರ್‌. ಪಿ. ಸಿಂಗ್‌ 
ಅವರಿಗೆ ಕೃತಜ್ಞತೆಗಳು ಸಲ್ಲಬೇಕು. 


೧೧೦ ಮಾನವಿಕ ಕರ್ಣಾಟಕ 


ಇಳಿದ ಸಂದರ್ಭಗಳೇ ಹೆಚ್ಚು. ವಿದ್ಯಾರ್ಥಿ ಚಳವಳಿಗಾರರಾದರೂ ಬೇರೆಬೇರೆ ಬಗೆಯವರಾಗಿರುತ್ತಾರೆ. 
ಅಮೆರಿಕದ ವಿದ್ಯಾರ್ಥಿ ಚಳವಳಿಗಾರರು ಬುದ್ಧಿವಂತರೂ ಪಾಠಪ್ರವಚನಗಳಲ್ಲಿ ಮೇಲ್ಮಟ್ಟದವರೂ 
ಆಗಿದ _ರಲ್ಲದೆ, ರಾಜಕೀಯ ತೀವ್ರಗಾಮಿಗಳಾದ ಯುವಕರಾಗಿದ್ದ ರು. ಇದೇ ಬಗೆಯ ಲಕ್ಷ ಣಗಳು ನಮ್ಮ 
ವಿದ್ಯಾರ್ಥಿ ಚಳವಳಿಗಾರರಲ್ಲೂ ತೋರಿಬರುತ್ತವೆಯೇ ಎಂಬ ಬಗ್ಗೆ ಸಂಶೋಧನಾಧಾರಗಳಿಲ್ಲ; ಬಹುಶಃ 
ಇರರಾರಫೆ ಎನ್ನಿಸುತ್ತದೆ. 

ಅಮೆರಿಕದ ಮತ್ತು ನಮ್ಮ ದೇಶದ ವಿದ್ಯಾರ್ಥಿ ಅಶಾಂತಿಗೆ ಸಂಬಂಧಿಸಿದ ವಿಚಾರಗಳನ್ನು ಹಾಗೂ 
ವ್ಯಕ್ತಿಗಳನ್ನು ಇಲ್ಲಿ ಹೋಲಿಸಿರುವ 5 ಉದ್ದೆ €ಶ, ಆಯಾ ದೇಶದ ವಿದ್ಯಾರ್ಥಿ ಅಶಾಂತಿ ಆ ದೇಶದ ರಾಜಕೀಯ, 
ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ ತಿಕ ಸ್ಟ ತಿಗತಿಗಳನ್ನು ಅವಲಂಬಿಸುತ್ತ ದೆ ಎಂದು ಪ್ರತಿಪಾದಿಸುವುದೇ 
ಆಗಿದೆ. ನಮ್ಮ ದೇಶದ ವಿದ್ಯಾರ್ಥಿ ಸ! ನಮಗೇ ವಿಶಿಷ್ಟ ವಾದ, ತನ್ನದೇ ಆದ ಆಯಾಮಗಳುಳ್ಳ 
ಒಂದು ಸಮಸ್ಯೆ, ಆ ಸಮಸ್ಯೆಗೆ ಸಂಬಂಧಿಸಿದ ಕೆಲವು ಊಹಾಪೋಹಗಳು ಈ ಲೇಖನದ ವಿಚಾರ, 

ಈ ವಿಶ್ಲೇಷಣೆಯ ಬಗ್ಗೆ ಎರಡು ಮಾತು: ಮೊದಲನೆಯದಾಗಿ, ಪ್ರಸ್ತುತ ವಿಶ್ಲೇಷಣೆಯಲ್ಲಿ 
ಫ್ರಾಯ್ಡನ ಮನೋವಿಶ್ಲೆ ಷಷಣೆಯನ್ನು ಯಾವುದೇ ರೀತಿಯಲ್ಲಿ ಬಳಸಿಕೊಂಡಿಲ್ಲ. ಫ್ರಾಯ್ಮನ ಅನುಯಾಯಿ 
ಯೊಬ್ಬ ವಿದ್ಯಾರ್ಥಿ ಅಶಾಂತಿಯನ್ನು ಕುರಿತು ಏನು ಹೇಳಬಹುದು ಎಂಬುದು ಕೇವಲ ಊಹೆಯ 
ಮಾತು. REP ವಿದಾ ರ್ಥಿಗಳಲ್ಲಿ ಕಾಣಬರುವ ಆಕ್ರಮಣಕಾರಿ, ವಿನಾಶಕಾರಿ ಪ್ರವೃತ್ತಿಗಳು ಮತ್ತು 
ಅವರ ಮತ್ಸರ ಭಾವನೆಗಳು ಮಾನವನಲ್ಲಿ ಬೇರೂರಿರುವ "ಮರಣ ಸಹಜ; ಪ್ರವೃತ್ತಿ'ಯ 
(death instinct) ಹೊರಗೆಡಹುವಿಕೆ ಎಂದೋ, ವಿದ್ಯಾರ್ಥಿ ಚಳವಳಿಗಳು ಮತ್ತು ಅವರು 
ತೋರುವಅಗೌರವ, ಅಶಿಸ್ತುಗಳು "ಈಡಿಪಸ್‌ ಕಾಂಪ್ಲೆಕ್ಸ್‌'ನಿಂದ ಹೊರಹೊಮ್ಮಿರಬಹುದಾದ ಅಧಿಕಾರದ 
ವಿರುದ್ಧದ ದಂಗೆ ಎಂದೋ ಫ್ರಾಯ್ಡನ ಅನುಯಾಯಿಗಳು ಹೆಳಿಟಹುಕಂದು ತೋರುತ್ತದೆ. ಆದರೆ 
pe ಬಗೆಯ ಸುಲಭವಾದ ಮತ್ತು ಎಲ್ಲವನ್ನೂ ವಿವರಿಸಿಬಿಡುವ ಸಿದ್ದಾ ೦ತಗಳು ಸಮಸ್ಯೆಯನ್ನು ಬಗೆ 
ಹರಿಸುವ ದೃಷ್ಟಿಯಿಂದ ಅಷ್ಟೇನೂ ಸಹಕಾರಿಯಾಗುವುದಿಲ್ಲ. ಕಾರಣ, ವಿದಾ ಬರ್ಥಿಗಳು ಹೊರಗೆಡಹುವ 
ಆಕ್ರಮಣಕಾರಿ "ಮತ್ತು ವಿನಾಶಕಾರಿ ಪ್ರವೃತ್ತಿಗಳು ಮಾನವ ಪ್ರಕ ತಿಯ 'ಸಹಜಲಕ್ಷಣಗಳು ಎಂದು 
ಭಾವಿಸುವುದಾದರೆ, ಅದರ ಬಗ್ಗೆ ನಾವು ಮಾಡಬಹುದಾದ್ದೇನೂ ಇಲ್ಲ. ಅವರು ತೋರುವ ವರ್ತನೆ, 
ಕೈಗೊಳ್ಳುವ ಕಾರ್ಯ ಮಾನವ ಸಹಜ ಎಂದು ಕೈಕಟ್ಟಿ ಕುಳಿತುಬಿಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ 


ಇಲ್ಲಿ ಫ್ರಾಯ್ದನ ಮನೋವಿಶ್ಲೇಷಣೆಗಾಗಲಿ ಇನ್ನಾವುದೇ ವ್ಯಕ್ತಿತ್ವದ ಬಗೆಗಿನ ಸಿದ್ಧಾಂತಕ್ಕಾಗಲಿ: 


ಮಾರುಹೋಗಿಲ್ಲ. 


ಎರಡನೆಯದಾಗಿ, ವಿದ್ಯಾರ್ಥಿಯನ್ನು ಒಬ್ಬ “ಒಂಟಿಯಾಗಿರುವ ಅಸ್ತಿತ್ವ' (isolated 
entity ) ಎಂದು ಪರಿಗಣಿಸುವುದಿಲ್ಲ. ಅವನು ತನ್ನನ್ನು ಸುತ್ತುವರಿದ ಸಾಮಾಜಿಕ ಪರಿಸರದ ಒಂದು 
ಅವಿಚ್ಛಿನ್ನ ಅಂಗ. ಅವನ ವರ್ತನೆ ಅವನ ಸಾಮಾಜಿಕ ಸನ್ನಿವೇಶದ ಚೌಕಟ್ಟಿನಲ್ಲಿಯೇ ವ್ಯಕ್ತವಾಗುತ್ತದೆ. 
ಆದ್ದರಿಂದ ಅವನು ತೋರುವ ಆಕ್ರಮಣಕಾರಿ ಮತ್ತು ಇತರ ಚಟುವಟಿಕೆಗಳು ಅವನು ಬದುಕುವ 
ಸಾಮಾಜಿಕ ಸನ್ನಿವೇಶಕ್ಕೆ ಅವನು ಪ್ರಕಟಿಸುವ ಅನುಕ್ರಿಯೆಗಳು ಎಂದು ಹೇಳಬೇಕು. ಆತ ಬದುಕುವ 
ಸಾಮಾಜಿಕ ಸನ್ನಿವೇಶ ಎಂದರೆ, ವಿದ್ಯಾರ್ಥಿ ಗ್ರಹಿಸುವ ಈ ದೇಶದಲ್ಲಿನ ಸಾಮಾಜಿಕ-ರಾಜಕೀಯ- 
5 ಕಳ ವಾತಾವರಣ. ವಿದ್ಯಾರ್ಥಿ ಅಶಾಂತಿಯನ್ನು ವಿದ್ಯಾರ್ಥಿ ಗ್ರಹಿಸುವ ಇಂದಿನ 
ಸಾಮಾಜಿಕ ಸನ್ನಿವೇಶಕ್ಕೆ ಅವನು ತೋರುವ ಪ್ರತಿಕ್ರಿಯೆ ಎಂಬ ದೃಷ್ಟಿಯಿಂದ ನೋಡಿದಾಗ, ಅದರ 
ಬಗ್ಗೆ ಕೆಲವು ಪಾಕ ಲ ನೆಗಳನ್ನು ರೂಪಿಸಲು ಸಹಾಯಕವಾಗುತ್ತದೆ. ಸಮಾಜ ಮನೋವಿಜ್ಞಾನ 


ಉಲ ದ 


ಸಿದ್ಧಾ ಂತಗಳ ಆಧಾರವುಳ್ಳ ಅಂಥ ಮೂರು ಪ್ರುಕ್ಕಲ್ಪನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. 


ಸಾಮಾಜಿಕ ಕಲಿಕೆ 
ದ್ಯಾರ್ಥಿಗಳು ವ್ಯಕ್ತಪಡಿಸುವ ಪ್ರತಿಕ್ರಿಯೆಗಳು, ಅವರು ತೋರುವ ವರ್ತನಾ ವೈಖರಿ, ಸಾಮಾಜಿಕ 


ಕಲಿಕೆಯಿಂದ ರೂಪಿತವಾಗುತ್ತವೆ. ನಮ್ಮ ಬಹುಮಟ್ಟಿನ ಸಾಮಾಜಿಕ ವರ್ತನೆಯು ಮಾದರಿಗಳನ್ನು 


¢ 


ದ್ಯಾರ್ಥಿ ಅಶಾಂತಿ ೧೧೧ 


ಅನುಕರಿಸುವ ಮೂಲಕ ಕಲಿತುಕೊಂಡದ್ದೇ ಆಗಿರುತ್ತದೆ. ನಮಗೆ ಸಮಾಜ ಮಾದರಿಗಳನ್ನು ಒದಗಿಸಿ 
ಕೊಡುತ್ತದೆ.ಈ ಮಾದರಿಗಳು ತಂದೆತಾಯಿಗಳಾಗಿರಬಹುದು, ಹಿರಿಯರಾಗಿರಬಹುದು, ರಾಜಕೀಯ 
ಅಥವಾ ರಾಷ್ಟ್ರನಾಯಕರುಗಳಾಗಿರಬಹುದು. ಈ ಮಾದರಿಗಳನ್ನು ನಾವು ಅನುಕರಿಸುತ್ತೇವೆ; ನಮ್ಮ 
ನಡತೆಯನ್ನು ಅವರ ಮಾದರಿಯಲ್ಲಿ ರೂಷಿಸಿಕೊಳ್ಳುತ್ತೇವೆ. 


ಸಾಮಾಜಿಕ ಕಲಿಕೆಯ ಪ್ರಕ್ರಿಯೆಯನ್ನು ವಿವರಿಸಲು ಒಂದು ಉತ್ತಮ ನಿದರ್ಶನ ಇಲ್ಲಿದೆ. ಚಿಕಾಗೋ 
ನಗರದಲ್ಲಿ ಸ್ಪೆಕ್‌ ಎಂಬ ಯುವಕ ನರ್ಸ್‌ಗಳ ವಸತಿಗೃಹವೊಂದಕ್ಕೆ ನುಗ್ಗಿ ಹದಿಮೂರು ಮಂದಿ ನರ್ಸ್‌ 
ಗಳನ್ನು ಇರಿದು ಕೊಂದ. ಅದಕ್ಕೆ ಕಾರಣ ಬಹುಶಃ ಸ್ಪಿಕ್‌ನಿಗೂ ತಿಳಿದಿರಲಾರದು. ಈ ಘಟನೆಗೆ ಅಮೆರಿಕದ 
ವೃತ್ತಪತ್ರಿಕೆಗಳು, ತಡಿಯ ಟೆಲಿವಿಷನ್‌ಗಳು ವ್ಯಾಪಕ ಪ್ರಚಾರವನ್ನು ಕೊಟ್ಟುವು. ಜನ ಈ 
ಘಟನೆಯ ವಿವರಗಳನ್ನು ಓದಿದರು; ಅದಕ್ಕೆ ಜಾಗಾ ಚಿತ್ರಗಳನ್ನು ನೋಡಿದರು. ಇದಾದ ಕೆಲವು 
ತಿಂಗಳುಗಳಲ್ಲಿ ವಿಟ್‌ಮನ್‌ ಎನ್ನುವ ಇನ್ನೊಬ್ಬ ಯುವಕ ಟೆಕ್ಸಾಸ್‌ ವಿಶ್ವ ವಿದ್ಯಾನಿಲಯದ ಗೋಪುರದ 
ಮೇಲಿನಿಂದ. ಕೆಳಗೆ ಹೋಗುತ್ತಿದ್ದ ಹದಿನಾರು ಜನರನ್ನು ಗುಂಡಿಕ್ಕಿ ಖ್ಯ ಆಗಲೂ ಅಮೆರಿಕದ 
ಸಾಮೂಹಿಕ ಸಂಪರ್ಕ ಮಾಧ್ಯ ಮಗಳು ವೆ ೈವಿಧ್ಯಪ್ಪ ಪೂರ್ಣ ವಿವರಣೆ ಬರುವು ಇದಾದ ಕೆಲವು ದಿನಗಳ 
ಅನಂತರ ನಡೆದ ಇನ್ನೊಂದು ಘಟನೆ ಸುಂ ಆಸಕ್ತಿ ಕೆರಳಿಸುವಂಥದೂ ಮಹತ್ವಪೂರ್ಣದ್ದೂ ಆಗಿದೆ. 
ಈ ಬಾರಿ ಸ್ಮಿತ್‌ ಎಂಬ ಇನ್ನೊಬ್ಬ ಯುವಕ ದಕ್ಷಿಣದ ಯಾವುದೋ ಒಂದು ಪಟ್ಟ ಣದಲ್ಲಿ ಅಂಗಡಿಯಲ್ಲಿ 
ವ್ಯಾಪಾರ ಮಾಡುತ್ತಿ ದ್ದ ಐದು ಜನ ಮಹಿಳೆಯರನ್ನು ಸಾಲಾಗಿ ನಿಲ್ಲುವಂತೆ ಆಜ್ಞಾ ಪಿಸಿ, "ಅವರೆಲ್ಲರನ್ನೂ 
ನಿಮಿಷಮಾತ್ರ ದಲ್ಲೇ ಗುಂಡಿಕ್ಕಿ ಸಾಯಿಸಿದ. ಅನಂತರ ಸ್ಮಿತ್‌ ಈ ಅಪರಾಧಕ್ಕಾಗಿ ನ್ಯಾಯಾಲಯದ 
ಮುಂದೆ ಬಂದಾಗ, ಅವನು ನೀಡಿದ ಹೇಳಿಕೆ ತುಂಬ ಗಮನಾರ್ಹವಾದದ್ದು: ತಾನು ಸ್ಟಿಕ್‌ ವಿಟ್‌ಮನರ 
ಸಾಹಸಕೃತ್ಯ ಗಳನ್ನು ಕಂಡು, ಕೇಳಿದಾಗಿನಿಂದ, ತಾನೂ ಅಂಥದೇ ಸಾಹಸಕ್ಕತ್ಯ ಎಸಗಿ 'ಪ್ರಖ್ಯಾತನಾಗುವ 
ಹಂಬಲ. ತನನ್ನು ಕಾಡುತ್ತಿತ್ತೆಂದೂ ಸರಿಯಾದ ಅವಕಾಶಕ್ಕಾಗಿ ಜು ಇಷ್ಟು ದಿನ ಕಾಯುತ್ತಿದ್ದು 
ಹ ಸ್ಮಿತ್‌ ತ್‌ ಹೇಳಿಕೆ ನೀಡಿದ! ಸ್ಮಿತ್ತನ ಈ ಕೃತ್ಯ ಸಾಮಾಜಿಕ ಕಲಿಕೆಯ ಸುಂದರ ನಿದರ್ಶನ; 

ಸ್ಮಿತ್ತನಿಗೆ ಸ್ಟಿಕ್‌ ಮತ್ತು ವಿಟ್‌ಮನ್‌ ಮಾದರಿಯಾದರು; ಅವರನ್ನು ಅವನು ಅನುಕರಿಸಿದ. 


ನಮ್ಮ ಸಮಾಜದಲ್ಲಿ ಕೂಡ ಇಂಥ ಸ್ಪಿಕ್‌-ವಿಟ್‌ಮನ್‌ಗಳು ಹೇರಳವಾಗಿದ್ದಾ ರೆ; ಆದರೆ ನಮ್ಮ 
ಸ್ರಿ ಕ್‌-ವಿಟ್‌ಮನ್‌ಗಳು ಬೇರೆ ಬಗೆಯ ಸಮಾಜ ವಿರೋಧೀ ಕೃತ್ಯಗಳಲ್ಲಿ ತೊಡಗುತ್ತಾರೆ. ನಮ್ಮ 
ರಾಜಕಾರಣಿಗಳನ್ನು ಹಾಗೂ ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಮೇಲಿನ ಹೇಳಿಕೆಯ ಅರ್ಥ 

ಷ್ಟವಾದೀತು. ನಮ್ಮ ರಾಜಕೀಯ ಸಭೆಗಳಲ್ಲಿನ ಗೊಂದಲಗಳು, ಅಲ್ಲಿಯ ಮುಷ್ಟಿಕಾಳಗಗಳು, 
ಚಪ್ಪಲಿ ಎಸೆತ, ಸದಸ ರು ಬಳಸುವ ಭಾಷೆ, ಅವರಲ್ಲಿ ಕಾಣಬರುವ ಅಶಿಸ್ತು ಮತ್ತು ಆಕ್ರ ಮಣಕಾರಿ 
ಕೃತ್ಯ (ಗಳು-ಇವೆಲ್ಲ ನಮ್ಮ ಸ್ಪಿಕ್‌-ವಿಟ್‌ಮನ್‌ಗಳು ತೋರುವ ಮಾದರಿ ವರ್ತನೆಗಳು. ಈ ವಿವರಗಳನ್ನು 
ನಮ್ಮ ವಿದಾ ಬರ್ಥಿಗಳು ಪತ್ರಿ ಕೆಗಳಲ್ಲಿ ಓದುತ್ತಾರೆ; ರೇಡಿಯೋದಲ್ಲಿ ಕೇಳುತ್ತಾರೆ. ಸಹಜವಾಗಿಯೇ ಸ್ಮಿತ್‌ 
ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ನಾಯಕಪಟ್ಟ ವನ್ನು ಸಂಪಾದಿಸಲು ತಮ್ಮ ಹಿರಿಯರನ್ನು 
ಮಾದರಿಗಳನ್ನಾಗಿ ಒಪ್ಪಿ ಕೊಂಡು ಅವರ ನಡತೆಯನ್ನೇ ಅನುಕರಿಸುತ್ತಾ ರೆ. ಈ ವಾದದ ಸಾರಾಂಶ ಇಷ್ಟು: 
ವಿದ್ಯಾರ್ಥಿಗಳು ತೋರುವ ಅಶಿಸ್ತು, ಆಕ್ರಮಣಕಾರಿ ಹಾಗೂ ವಿನಾಶಕಾರಿ ವರ್ತನೆಗಳು ನಮ್ಮ ರಾಷ್ಟ್ರ ದ 


ಸಾಮಾಜಿಕ ಅನಾರೋಗ್ಯದ ಪ್ರತಿಬಿಂಬ. 


ಆಶಾಭಂಗ 

ವಿದಾ ್ಯರ್ಥಿಗಳ ವರ್ತನೆ ಅವರು ನಿತ್ಯ ಜೀವನದಲ್ಲಿ ಅನುಭವಿಸುವ ಆಶಾಭಂಗಗಳಿಗೆ ಅನುಕ್ರಿಯೆ 
ಯಾಗಿ ಸಂಭವಿಸುತ್ತದೆ. ಈ ದಿನಗಳಲ್ಲಿ ಆಶಾಭಂಗಕ್ಕೆ ಹಲವು ಮೂಲಗಳಿವೆ. ಇಲ್ಲಿ ಸಹ ಸಾಮೂಹಿ 
ಸಂಪರ್ಕ ಮಾಧ್ಯಮಗಳು ತಮ್ಮ] ದೇ ಆದ ಪಾತ್ರ ಹೊಂದಿವೆ. "ಲೈ ೈಫ್‌' ಅಥವಾ "ಲುಕ್‌" ಪತ್ರಿಕೆಯನೊ 
ಇಂಗ್ಲಿಷ್‌ ಸಿನೆಮಾವೊಂದನ್ನೋ ನೋಡಿದಾಗ ವಿದ್ಯಾರ್ಥಿಗೆ “ತನ್ನ ದಲ್ಲದ ಬೇರೊಂದು ಪ್ರಪಂಚ 
ಅರಿವು ಮೂಡುತ್ತದೆ. ಯಾವುದೇ ಪತ್ರಿಕೆಯಲ್ಲಿ ತನ್ನ ವಯಸ್ಸಿನ ಯುವಕನೊಬ್ಬ -ಪಕ್ಕದಲ್ಲಿ "ಯುವ 


೧೧೨ ಮಾನವಿಕ ಕರ್ಣಾಟಕ 


ಯೊಬ್ಬಳನ್ನು ಕೂಡಿಸಿಕೊಂಡು-'ಕೋಕ ಕೋಲಾ' ಕುಡಿಯುವ ಜಾಹಿರಾತು ನೋಡುತಾನೆ. ಅದನ್ನು : 
ನೋಡಿದಾಗ, ಅವನಿಗೆ ಕನಸಿನ ಲೋಕವೊಂದರ ಚಿತ್ರ ಕಣ್ಣ ಮುಂದೆ ಸುಳಿಯುತದೆ. ತನಗಾದರೋ 
ಎಲ್ಲಿಯ “ಕೋಕ ಕೋಲಾ'! ಹಾಳಾದ ಯುವತಿಯ ಮಾತಂತೂ ಒತ್ತಟ್ಟಿಗಿರಲಿ! ಎಂದರೆ ಸಾಮೂಹಿಕ 3 
ಸಂಪರ್ಕ ಮಾಧ್ಯ ಮಗಳು ಅದರಲ್ಲೂ ಮುಖ್ಯ ವಾಗಿ ಸಿನೆಮಾ--ಸಂಪದ್ಭ ರಿತವೂ ವರ್ಣಮಯವೂ ' 
ಆದ, ಬೇರೆಲ್ಲಿಯೋ ಇರುವ ಪ್ರಪಂಚವನ್ನು ನಮ್ಮ ಮುಂದಿರಿಸುತ್ತದೆ. ಅದರಿಂದಾಗಿ ನಮ್ಮ ಆಕಾಂಕ್ಷೆ 
ಗಳು ಹೆಚ್ಚಾಗುತ್ತವೆ. ಆಗೆ; ಎಲ್ಲ ಆಕಾಂಕ್ಷೆ ಗಳನ್ನೂ ಪೂರೈಸುವುದು ಮಾತ್ರ ಸಾಧ್ಯ ವಾಗಿಲ್ಲ. 4 
ಕಾಲೇಜಿನಲ್ಲಿರುವಾಗ “ಕೋಕ ಕೋಲಾ' ಸಮಸ್ಯೆ: ಕಾಲೇಜು ಬಿಟ್ಟ ಮೇಲೆ ನಿರುದ್ಯೋಗ "ಸಮಸ್ಯೆ. | 
ಗೊತ್ತುಗುರಿ ಕಾಣದ ಅನಿಶ್ಚಿತ ಬದುಕು. 


ಹೀಗೆ ವ್ಯಕ್ತಿ ಆಶಾಭಂಗಕ್ಕೆ ಗುರಿಯಾದಾಗ, ಅವನ ಸಹಜ ಅನುಕ್ರಿಯೆ ಆಕ್ರಮಣವೇ ಆಗಿರುತ್ತದೆ. * 
ಆಕ್ರಮಣದ ಗುರಿ ಆಶಾಭಂಗಕ್ಕೆ ನೇರವಾಗಿ ಕಾರಣವಾದ ವ್ಯಕ್ತಿ ಆಗಬಹುದು ಅಥವಾ ಇನ್ನು ಯಾರಾ 
ದರೂ ಆಗಲಿಕ್ಕೂ ಸಾಧ್ಯ. ಆಶಾಭಂಗವಾದ ವಿದಾ ರ್ಥಿಯೊಬ್ಬ ನಿಗೆ ತನ್ನ ಪ್ರತಿಕ್ರಿ ಯೆಯನ್ನು ವ್ಯಕ್ತ 4 
ಪಡಿಸಲು ಕಡೆಗೆ ಒಬ್ಬ ಬಸ್‌ ಕಂಡಕ್ಟರ್‌ ಸಾಕು; ಬತತ ಬೀದಿಯ 'ದೀಪೆಗಳೋ ಕಿಟಕಿಯ ಗಾಜುಗಳೋ 
ಪ್ರಯೋಗಶಾಲೆಯ ಪ್ರ ನಾಳಗಳೋ ಆದರಂತೂ ತೀರಾ ಸುಲಭವೇ ಆಯಿತು. 


ಮಾನಸಿಕ ಅಸಮತೋಲನ 


ಬಹುಮಟ್ಟಿನ ವಿದ್ಯಾರ್ಥಿ ಅಶಾಂತಿಗೆ ಕಾರಣವಾಗಿರಬಹುದಾದ ಅಂಶ ನಮ್ಮ ವಿದ್ಯಾರ್ಥಿಗಳು ' 
ಅನುಭವಿಸುವ ಮಾನಸಿಕ ಅಸಮತೋಲನ. ಮಾನಸಿಕ ಅಸಮತೋಲನ ಎಂದರೆ ಅವರ ನಿರೀಕ್ಷ ಣೆಗಳು 
ಮತ್ತು ವೀಕ್ಷ ಣೆಗಳ (ಗ್ರಹಿಕೆಗಳ) ನಡುವಣ ಅಸಂಬದ್ಧತೆ ತೆ. ನಮ್ಮ ಸಮಾಜದಲ್ಲಿ ತುಂಬ ದ್ವಂದ್ವ ಗಳಿವೆ. 
ಚಿಕ್ಕ ಮಕ್ಕಳಿಗಾಗಿ ನಾವು ರಾಮ, ಹರಿಶ್ಚ ೦ದ್ರರ ಕಥೆ ಕೇಳುತ್ತೆ ವೆ. ಈ ಸಮಾಜೀಕರಣದ ಅವಧಿಯಲ್ಲಿ 
ನಮೆಗೆ ಅತ್ಯು ನ್ನತ ಮೌಲ್ಯಗಳನ್ನೂ ಧ್ಯೆ ಯಗಳನ್ನೂ ತಿಳಿಯಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ನಾವು ' 
ಘೋ ಷಣೆಗಳಲ್ಲೂ ಪ್ರವೀಣರು: ನಮ್ಮ ದು ಪ್ರಜಾಪ್ಪಭುತ್ವ; ನಾವು ಸಮಾಜವಾದದ ಪ್ರೇಮಿಗಳು; | 
ಇತ್ಯಾದಿ. ನಮ್ಮ ಯುವಕರು ಈ ಬಗೆಯ ಸಮಾಜೀಕರಣ. ಮತ್ತು ಘೋಷಣೆಗಳ ಪ್ರಭಾವಕ್ಕೆ ಸಿಕ್ಕಿ 
ನಮ್ಮ ಸಮಾಜದ ಬಗ್ಗೆ ಏನೇನೋ ಕಲ್ಪಿಸಿಕೊಳ್ಳುತ್ತಾರೆ; ಮತ್ತೆ ಏನನ್ನೋ ನಿರೀಕ್ಷಿ: ಸುತ್ತಾರೆ. ಆದರೆ 
ವಾಸ್ತವ ಜೀವನ ಅವರ ನಿರೀಕ್ಷೆಗಳನ್ನು ಸುಳ್ಳಾ ಗಿಸುತ್ತದೆ. ನಿಜಜೀವನದಲ್ಲಿ ರಾಮ, ಹರಿಶ್ಚಂದ್ರರ 
ದರ್ಶನ ಆಗುವುದೇ ಇಲ್ಲ! ಪ್ರಜಾಪ್ರಭುತ್ವ. ಸಮಾಜವಾದ ಮುಂತಾದ ಘೋಷಣೆಗಳು ನಿತ್ಯಜೀವನ 
ದಲ್ಲಿ ಅರ್ಥರಹಿತವಾಗುತ್ತವೆ. ಇದಕ್ಕೆ ಪುನಃ ಉತ್ತಮ ನಿದರ್ಶನವೊಂದು ನೆನಪಿಗೆ ಬರುತ್ತದೆ; "ಎರಡು 
ಮೂರು ವರ್ಷಗಳ ಹಿಂದೆ ಪತ್ರಿಕೆಗಳಲ್ಲಿ ವರದಿಯಾದ ಸಂಗತಿ. ಸಮಾಜವಾದದಲ್ಲಿ ನಂಬಿಕೆ ಇದೆ ಎಂದು 
ಹೇಳುವ ರಾಜಕೀಯ ಪಕ್ಷವೊಂದರ ಶಾಸಕರ ಮಗಳ ಮದುವೆಯ ಮಾತು. ಆ ಮದುವೆಯಲ್ಲಿ ತುಪ್ಪ 
ಒಂದರ ಬಾಬ್ತು ಖರ್ಚಾದ ಹಣ ಇಪ್ಪತ್ತೇಳು ಸಾವಿರ ರೂಪಾಯಿಗಳು! ಆ ಮದುವೆಗೆ ವಿದ್ಯುತ್‌ 
ಪೂರೈಕೆ ಮಾಡುವ ಸಲುವಾಗಿ ಸಾರ್ವಜನಿಕರಿಗೆ ವಿದ್ಯುಚ್ಛಕ್ತಿಯನ್ನು ನಿಲ್ಲಿಸಲಾಯಿತು! ಇನ್ನು ಆ 


$= WW ಆ ಕೂಟ ಇಲ್ಲೆ ತ್ನ My 


ಮಹನೀಯರು ಉಡುಗೊರೆಗಳಾಗಿ ಪಡೆದ ಪಟ್ಟಿಯಲ್ಲಿ ಕಾರುಗಳೂ ಸೇರಿದ್ದುವು! ಇದು ಸಮಾಜವಾದಿ 
ಯೊಬ್ಬರ ಮಗಳ ಮದುವೆಯ ವೈಖರಿ! 

ಎಂದರೆ ನಾವು ಆಡುವ ಮಾತಿಗೆ ಮಾಡುವ ಕೃತಿಗೆ ಏನೇನೂ ಸಂಬಂಧವಿಲ್ಲ. ನಮ್ಮ ವೀಕ್ಷಣೆಗಳು * 
ನಮ್ಮ ನಿರೀಕ್ಷಣೆಗಳೊಂದಿಗೆ ಸರಿದೂಗದಿದ್ದರೆ, ಒಂದು ಬಗೆಯ ಮಾನಸಿಕ ಅಸಮತೋಲನಕ್ಕೆ ಗುರಿ 
ಯಾಗುತ್ತೇವೆ. ಈ ಅಸಮತೋಲನ ತೀರಾ ತಾಪದಾಯಕ (8೯6580) ಸ್ಥಿತಿ. ವ್ಯಕ್ತಿ ಆ | 
ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಎಲ್ಲ ಪ್ರಯತ್ನವನ್ನೂ ಮಾಡುತ್ತಾನೆ. 

ಬಹುಶಃ ನಮ್ಮ ವಿದ್ಯಾರ್ಥಿಗಳಲ್ಲೂ ಇದೇ ಆಗುತ್ತಿದೆ. ಅವರು ರಾಮ, ಹರಿಶ್ಚಂದ್ರರ ಕಥೆ | 
ಕೇಳಿದವರು; ಬುದ್ಧ, ಗಾಂಧಿಯರ ಜೀವನವನ್ನು ಓದಿದವರು; ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿ ಸಮಾಜ ' 


ವಿದ್ಯಾರ್ಥಿ ಅಶಾಂತಿ ೧೧೩ 


ವಾದವನ್ನು ಅನುಸರಿಸಲಿಕ್ಕೆ ಆಶೆಪಟ್ಟವರು. ಆದರೆ ದಿನನಿತ್ಯದ ಆಗುಹೋಗುಗಳು: ಅವರನ್ನು 
ಭ್ರಮನಿರಸನಗೊಳಿಸುತ್ತವೆ. ತಮ್ಮ ಮಾನಸಿಕ ಅಸಮತೋಲನ ಸ್ಥಿತಿಯನ್ನು ನೀಗಿಕೊಳ್ಳಲು ಸಮಾಜದ 
ರಚನೆಯಲ್ಲಿ ತೀವ್ರ ಬದಲಾವಣೆಗಳಾಗಬೇಕೆಂದು ನಿರೀಕ್ಷಿಸುತ್ತಾರೆ. ಅದಕ್ಕಾಗಿಯೇ ಎಲ್ಲ ಬಗೆಯ 
ವಿನಾಶಕಾರಿ, ಆಕ್ರಮಣಕಾರಿ ಕೃತ್ಯಗಳಿಗೆ ಮಾರುಹೋಗುತ್ತಾರೆ. ಭೌತಿಕವಾಗಿ ಸನ್ನಿವೇಶವನ್ನು 
ಬದಲಾಯಿಸುವ ಮೂಲಕ ತಮ್ಮ ನಿರೀಕ್ಸಣೆ ಹಾಗೂ ಪರಿವೀಕ್ಷಣೆಗಳ ನಡುವೆ ಸಾಮರಸ್ಯವನ್ನು ಕಂಡು 
ಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂಥ ಬದಲಾವಣೆ ಸಾಂಪ್ರದಾಯಕ ಸಂಸ್ಥೆಗಳ ಮೂಲಕ ಅಸಾಧ್ಯ 
ವಾದಾಗ ಸಾಮೂಹಿಕ ವರ್ತನೆಗೆ ಎಡೆಯಾಗುತ್ತದೆ ಎಂಬ ಸ್ಮೆಲ್ಲರನ ಅಭಿಪ್ರಾಯಕ್ಕೆ ಇದು ಒಳ್ಳೆಯ 
ನಿದರ್ಶನ ಎಂದು ತೋರುತ್ತದೆ. 


ಕೊನೆಯ ಮಾತು 


ನಮ್ಮ ಸಮಾಜರಚನೆಯಲ್ಲಿ,. ಅದರ ಕಾರ್ಯವಿಧಾನದಲ್ಲಿ, ಅಲ್ಲಿನ ರಾಜಕೀಯ ಆರ್ಥಿಕ ಸ್ಥಿತಿಗತಿಗಳಲ್ಲಿ 
ಮೂಲಭೂತವಾದ ಕೊರತೆಗಳಿವೆ; ವಿದ್ಯಾರ್ಥಿ ಅಶಾಂತಿಗೆ ಅವು ಮೂಲಾಧಾರವಾಗಿವೆ. ಈ ಅಂಶವನ್ನು 
ಮರೆತು ವಿದ್ಯಾರ್ಥಿ ಅಶಾಂತಿಗೆ ಸುಲಭ ಕಾರಣ, ವಿವರಣೆಗಳನ್ನು ಹುಡುಕುವುದು, ಅಥವಾ ಎಲ್ಲ 
ತಪ್ಪುಗಳನ್ನೂ ವಿದ್ಯಾರ್ಥಿಗಳಲ್ಲಿಯೇ ಅರಸುವುದು ಆತ್ಮವಂಚನೆಯಾಗುತ್ತದೆ. 


ಪುಸ್ತಕಲೋಕ 


ಅರ್ಥಶಾಸ್ತ್ರ ದ ಮೂಲತತ್ವಗಳು; ಲೇ: ಎಂ. ಎಸ್‌. ಹಳ್ಳೂರ ಮತ್ತು ಕೆ. ಡಿ. ಬಸವಾ; ಪ್ರ: 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ; ಪುಟಗಳು ೪೮೬; ಬೆಲೆ: ರೂ. ೧೦.೫೦ 

ಈ ಪುಸ್ತಕ ಕರ್ನಾಟಕ ವಿಶ್ವವಿದ್ಯಾಲಯದ ಬಿ. ಕಾಂ. ಭಾಗ-೧ಕ್ಕೆ ಪಠ್ಯಪುಸ್ತಕ. ಬಿ.ಕಾಂ. ಪಠ್ಯ 
ಕ್ರಮವನ್ನನುಸರಿಸಿ ಗ್ರಂಥವನ್ನು ರಚಿಸಲಾಗಿದೆ. ೧೧ ಅಧ್ಯಾಯಗಳಿಂದ ಕೂಡಿರುವ ಈ ಗ್ರಂಥದ 


ಪರಿಶಿಷ್ಟವಾಗಿ ಮಾದರಿ ಪ್ರಶ್ನೆಗಳು ಮತ್ತು ಪಾರಿಭಾಷಿಕ ಪದಗಳನ್ನು ಕೊಡಲಾಗಿದೆ. ಅರ್ಥಶಾಸ್ತ್ರದ 


ಸ್ವರೂಪ ಮತ್ತು ಅದರ ವ್ಯಾಪ್ತಿಯ ವಿವರಣೆಯಿಂದ ಆರಂಭವಾಗುವ ಗ್ರಂಥ ರಾಷ್ಟ್ರೀಯ ಆದಾಯ 
ವಿವರಣೆಯಲ್ಲಿ ಮುಕ್ತಾಯವಾಗುತ್ತದೆ. ಸಂಕ್ಷಿಪ್ತತೆ ಮತ್ತು ಸರಳತೆ ಈ ಗ್ರಂಥದ ಉದ್ದಕ್ಕೂ ಕಂಡು 


ಬರುವ ವೈಶಿಷ್ಟ್ಯ. ಉತ್ಪಾದನೆ ಮತ್ತು ಬೆಲೆ ನಿರ್ಧಾರದ ಅಧ್ಯಾಯಗಳನ್ನು ಅತ್ಯಂತ ಯಶಸ್ವಿಯಾಗಿ 


ನಿರ್ವಹಿಸಲಾಗಿದೆ. ಆರ್ಥಿಕ ತತ್ತ್ವ ವಿಶ್ಲೇಷಣೆಯನ್ನು ವಿದ್ಯಾರ್ಥಿಗಳಿಗೆ ಹಂತಹಂತವಾಗಿ ಬೋಧಿಸ 
ಬೇಕಾಗಿರುವುದರಿಂದ ಈ ಅಂಶವನ್ನು ಲೇಖಕರು ಮೊದಲಿನಿಂದಲೂ ಮನಸ್ಸಿನಲ್ಲಿಟ್ಟುಕೊಂಡು ಗ್ರಂಥ 
ವನ್ನು ರಚಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಈ ಗ್ರಂಥ ಬಹಳ ಲಾಭದಾಯಕವಾಗಿದೆ. ಿ 

ಪಾರಿಭಾಷಕ ಪದಗಳ ವಿಷಯದಲ್ಲಿ ಈ ಗ್ರಂಥದಲ್ಲಿ ಹೆಚ್ಚಿನ ಮಟ್ಟಿಗೆ ಕರ್ನಾಟಕದ ಉಳಿದ ವಿಶ್ವ 
ವಿದ್ಧಾನಿಲಯಗಳ ಗ್ರಂಥಕರ್ತರು ಬಳಸುವ ಪದಗಳನ್ನೇ ಬಳಸಿರುವುದರಿಂದ ಮೈಸೂರು ಮತ್ತು 
ಬೆಂಗಳೂರು ವಿಶ್ವವಿದ್ಯಾಲಯಗಳ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೂ ಈ ಗ್ರಂಥ ಅತ್ಯಂತ ಉಪಯುಕ್ತ 
ವಾದುದಾಗಿದೆ. 

ಇಬ್ಬರು ಅನುಭವಿ ಅಧ್ಯಾಪಕರಿಂದ ರಚಿತವಾಗಿರುವ ಈ ಗ್ರಂಥ ಕೇವಲ ಪಠ್ಯಕ್ರಮದಲ್ಲಿ ಸೂಚಿತ 
ವಿಷಯಗಳಿಗೆ ಸೀಮಿತವಾಗದೆ, ಅದನ್ನು ಒಳಗೊಂಡಂತೆ ವ್ಯಾಪಕವಾದ ಆರ್ಥಿಕ ತತ್ತ್ವಶಾಸ್ತ್ರ ನಿರೂಪ 
ಣೆಯ ಒಂದು ಗ್ರಂಥವಾಗಿದ್ದರೆ ಇದರ ಉಪಯುಕ್ತತೆ ಬಹುಮಟ್ಟಿಗೆ ಹೆಚ್ಚುತ್ತಿತ್ತೆಂಬುದರಲ್ಲಿ ಯಾವ 
ಸಂದೇಹವೂ ಇಲ್ಲ. ಈ ಗ್ರಂಥದ ಒಂದು ಕೊರತೆಯೆಂದರೆ ಹೆಚ್ಚಾಗಿ ರೇಖಾಚಿತ್ರ ಮತ್ತು ಸಾಮಾನ್ಯ 
ಗಣಿತ ನಿರೂಪಣೆಯನ್ನು ಬಳಸಿಕೊಳ್ಳದಿರುವುದು. ಉದಾಹರಣೆಗೆ ಸ್ಥಿತಿಸ್ಥಾಪಕತ್ವ ಮಾಪನವನ್ನು ಗಣಿತ 
ಪದ್ಧತಿಯಲ್ಲಿ ನಿರೂಪಿಸುವಾಗ ಗಣಿತ ಸೂತ್ರವೊಂದನ್ನು ಬಳಸಿಕೊಂಡಿದ್ದರೆ ಹೆಚ್ಚು ಸೂಕ್ತವಾಗುತ್ತಿತ್ತು. 
ಅರ್ಥಶಾಸ್ತ್ರದ ತತ್ವಗಳನ್ನು ನಿರೂಪಿಸುವಾಗ ಇತ್ತೀಚಿನ ದಿನಗಳಲ್ಲಿ ಗಣಿತವನ್ನು ಬಳಸಿಕೊಂಡು 
ವಿದ್ಯಾರ್ಥಿಗಳನ್ನು ಅರ್ಥಶಾಸ್ತ್ರ ಪ್ರಪಂಚಕ್ಕೆ ಪ್ರವೇಶಗೊಳಿಸದಿದ್ದರೆ ನಮ್ಮ ಜವಾಬ್ದಾರಿಯನ್ನು 
ಪೂರ್ಣವಾಗಿ ನಿರ್ವಹಿಸಿದಂತಾಗುವುದಿಲ್ಲ. ಇನ್ನುಮುಂದಾದರೂ ಆರ್ಥಿಕತತ್ತ್ವ ನಿರೂಪಣೆಯ ಗ್ರಂಥಗಳು 
ಈ ಬಗ್ಗೆ ಗಮನನೀಡಬೇಕಾಗುತ್ತದೆ. 

ಒಟ್ಟಿನಲ್ಲಿ ಈ ಗ್ರಂಥ ಮೂರೂ ವಿಶ್ವವಿದ್ಯಾನಿಲಯಗಳ ಕನ್ನಡ ಮಾಧ್ಯಮ ಅರ್ಥಶಾಸ್ತ್ರ ವಿದ್ಯಾರ್ಥಿ 
ಗಳಿಗೆ ಅಮೂಲ್ಯವೂ ಅತ್ಯಂತ ಉಪಯುಕ ವೂ ಆದುದಾಗಿದೆ. ಲೇಖಕರು ತಮ್ಮ ಪ್ರಯತ್ನದಲ್ಲಿ 
ತುಂಬ ಯಶಸ್ಸನ್ನು ಸಾಧಿಸಿದ್ದಾರೆ. ಈ ಲೇಖಕದ್ವಯರಿಂದ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚಿನ ಗ್ರಂಥಗಳನ್ನು 
ನಿರೀಕ್ಷಿಸಬಹುದು. ಕ 

— ಸಿ, ಕೆ, ರೇಣುಕಾರ್ಯ 


ಆಧುನಿಕ ಭಾರತದ ಅರ್ಥಿಕ ಸಮಸ್ಯೆಗಳು ಭಾಗ-೧. ಭಾಗ-೨: ಲೇ: ಭಾಗ-೧ : ಕೃಷ್ಣ 
ನಾಯಕ್‌, ಭಾಗ-೨: ಡಾ. ಟಿ. ಎನ್‌. ವಿಜಯಪ್ಪ; ಪ್ರಕಾಶಕರು: ಪ್ರಕಟನ ಮತ್ತು ಪ್ರಚಾರೋಪನ್ಮಾಸ 


ಪುಸ್ತಕಲೋಕ ೧೧೫ 


ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು: ಪುಟಗಳು: ಬಾಗ-೧: ೪೮೯, ಭಾಗ-೨: ೨೮೦; 
ಬೆಲೆ: ಭಾಗ-೧: ರೂ. ೭.೦೦; ಭಾಗ-೨: ರೂ. ೪.೫೦ 


ಬೆಂಗಳೂರು ವಿಶ್ವವಿದ್ಯಾಲಯದ ಬಿ. ಎ. ತರಗತಿಯ ಪಠ್ಯಕ್ರಮಕ್ಕನುಸಾರವಾಗಿ ಈ ಗ್ರಂಥ 
ಗಳೆರಡನ್ನೂ ರಚಿಸಲಾಗಿದೆ. ವಿದಾ ಬರ್ಥಿಗಳ ಅನುಕೂಲ ಮತ್ತು ಪುಟಗಳ" ಸಂಖ್ಯೆಯ ದೃಷ್ಟಿಯಿಂದ 
ಆಧುನಿಕ ಭಾರತದ ಆರ್ಥಿಕ ಸಮಸ್ಯೆ ಗಳನ್ನು ಎರಡು ಭಾಗಗಳಾಗಿ ಯಾಚಕ ಮೊದಲನೆಯ 
ಭಾಗದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ, ಜನಸಂಖ್ಯೆ, ಕೃಷಿ, ಕೈಗಾರಿಕೆ ಮತು ಸಾರಿಗೆಗಳಿಗೆ 
ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲಾಗಿದೆ. ಎರಡನೆಯ ಭಾಗದಲ್ಲಿ ಭಾರತದ ವಾಣಿಜ್ಯ, ಹಣ 
ಮತ್ತು ವಿನಿಮಯ, ಬ್ಯಾಂಕಿಂಗ್‌ ಪದ್ಧತಿ, ಸಾರ್ವಜನಿಕ ಹಣಕಾಸು, ರಾಷ್ಟ್ರೀಯ ವರಮಾನ. ಮತ್ತು 
ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲಾಗಿದೆ. 


ಭಾರತದಂಥ ರಾಷ್ಟ್ರದ ಪ್ರಚಲಿತ ಆರ್ಥಿಕ ಸಮಸ್ಯೆಗಳ ನಿರೂಪಣೆ ಬಹಳ ಕ್ಲಿ ನವಾನಿ ವಿಷಯ. 
ಈ ಎರಡೂ ಗ ಸಂಥಗಳಲ್ಲೂ ಲೇಖಕರು ಬಹಳ ಅಚ್ಚು ಕಟ್ಟಾ ಗಿ ನಮ್ಮ ದೇಶದ ಫದ ಸೈಗಳನು 
ಚರ್ಚಿ ಸಿದ್ದಾರೆ. ಐತಿಹಾಸಿಕವಾಗಿ ಸಮಸ್ಯೆಗಳು ಹೇಗೆ ಬೆಳೆದು ಬಂದಿವೆ ಎಂಬುದನ್ನು ಗ ಆ 
ಸಮಸ್ಯೆ ಗೆ ಪ್ರಸ್ತುತ ಪರಿಸ್ಥಿತಿಯನ್ನು 'ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಾಧ್ಯ ವಾದಷ್ಟು ಮಟ್ಟಿ ಗೂ 
ಇತ್ತಿ ಚಿನ ಅಂಕಿ-ಅಂಶಗಳನ್ನು ವಿದಾ ರ್ಥಿಗಳಿಗೆ ದೊರಕಿಸಿಕೊಡುವ ಪ ಪ್ರ "ಯತ್ನ ವನ್ನು ಅವರು ನಡೆಸಿದ್ದ ರೆ. 
ಪ್ರತಿಯೊಂದು ಸಮಸ್ಯೆಯನ್ನೂ ಪಂಚವಾರ್ಷಿಕ ಯೋಜನೆಗಳ ಚೌಕಟ್ಟಿ ನೊಳಕ್ಕೆ ತಂದು ಅದರ 
ಪ್ರಗತಿಯನ್ನು ಸಮಾಕ್ಷಿ 3 ಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳ ಚಿಪು ಚೆನ್ನಾಗಿ ಮೂಡುವುದು' 
ಸಾಧ್ಯ ವಾಗಿವೆ. 


ಆಧುನಿಕ ಭಾರತದ ಆರ್ಥಿಕ ಸಮಸ್ಯೆ ಗಳನ್ನು ಅಚು ಕಟ್ಟಾಗಿ ಸಮಾಕ್ಷಿಸಿರುವ ಪ್ರಥಮ ಪ್ರಯತ್ನ 
ಎದು. ಪಠ [ಪುಸ್ತ ಕದ ದೃಷ್ಟಿ ಯಿಂದ ರಚಿಸಿದ್ದ ರೂ ಆರ್ಥಿಕ ಸಮಸ್ಯೆಗಳ ಅಧ್ಯ ಯನದಲ್ಲಿ ಆಸಕ್ತಿ ಇರುವೆ 
ಎಲ್ಲ ಜನರಿಂದಲೂ ಓದಿಸಿಕೊಳ್ಳುವ ಸಾಮಥ್ಯ ೯ವನ್ನು ಈ ಗ್ರಂಥಗಳು ಪಡೆದುಕೊಂಡಿವೆ. ಇಂಗ್ಲಿಷ್‌ 
ಪಾರಿಭಾಷಿಕ ಶಬ್ದ ಗಳನ್ನು ಅಗತ್ಯ ವಿರುವ ಕಡೆಗಳಲ್ಲಿ ಕೊಟ್ಟಿ ರುವುದರಿಂದ ವಿದ್ಯಾ ರ್ಥಿಗಳಿಗೆ ಬಹಳ 
ಅನುಕೂಲವಾಗಿದೆ. ಕೆಲವೊಂದು ರವಾ ಶಬ್ದ ಗಳು ಅಷ್ಟೇನೂ ಸಮಪರ್ಕವೆನಿಸುವುದಿಲ್ಲವೆನಿಸುತ್ತ ದೆ. 
ಉದಾಹರಣೆಗೆ “ Optimum Theory “of Population ” ಎಂಬುದನ್ನು “ಅತ್ಯಂತ 
ಅನುಕೂಲ ಸಂತಾನಾಭಿವೃದ್ಧಿ ನಿಯಮ”ವೆಂದು ಹೇಳುತ್ತಾರೆ. ಆದರೆ “optimum foveal 
ಎಂಬ ಶಬ್ದಕ್ಕೆ ಆದರ್ಶಮಟ್ಟ ಎಂದು ಹೇಳುತ್ತಾರೆ. ಹಾಗೆಯೆ “Dear Money Policy” 
* ಎಂಬುದಕ್ಕೆ “ತುಟ್ಟ ಹಣನೀತಿ “ಎಂಬುದು ಬಳಕೆಯಲ್ಲಿರುವುದರಿಂದ ಅದನ್ನು ಉಪಯೋಗಿಸುವುದು” 
ಹೆಚ್ಚು ಸೂಕ್ತ ವೆನಿಸುತ್ತ ದೆ. 
ಒಟ್ಟಿನಲ್ಲಿ ಲೇಖಕರು ಬಹಳ ಅಭಿನಂದನಾರ್ಹರು. ಅವರೇ ಹೇಳುವಂತೆ, “ವಿದ್ಯಾರ್ಥಿಗಳಿಗೆ 
ಅಗತ್ಯ ವಾದಷ್ಟು ವಿಷಯಗಳನ್ನು ಒಂದು ವ್ಯ ವಸ್ಥಿ ತ ರೀತಿಯಲ್ಲಿ ಕೊಡುವ ಪ್ರ ಯತ್ನವನ್ನು ಮಾಡಿದ್ದೇವೆ. 
ಅವುಗಳ ನಿರೂಪಣೆಯನ್ನು ಸಾಧ್ಯ ವಾದಷ್ಟು ಸುಲಭಗೊಳಿಸ ದ್ದೆ ವೆ. ಇದರಿಂದ ನಮ್ಮ ನಾಡಿನ ಯುವ 
ಜನರಿಗೆ ಪ ಪ್ರಯೋಜನವಾದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ.” ಈ ಮಾತುಗಳ ದೃಷ್ಟಿಯಿಂದ 
ನೋಡುವಾಗ ಲೇಖಕರು ತಮ್ಮ ಪ್ರ ಯತ್ನದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಿದ್ದಾರೆಂದು ಹೇಳಬೇಕು. 


ಸಿ, ಕೆ. ರೇಣುಕಾರ್ಯ 


ಪತ್ರವ್ಯವಹಾರ 


ಮಾನವಿಕ ಕರ್ಣಾಟಕ ೩-೨ರಲ್ಲಿ ಸೇಡಿಯಾಪು ಕೃಷ್ಣಭಟ್ಟ ರು "ಪಾಂಡಿ ಮತ್ತು ಪಾಂಡ್ಮರು' ಎಂಬ 
ಲೇಖನದಲ್ಲಿ ಪಾಂಡಿ ಎಂಬುದು ದೊಡ್ಡ ಸರಕು ಗ ದೋಣಿಯ ಹೆಸರೆಂದು, ಸಂಸ್ಕೃ ತರ್ದಿದ ಇದು 
ಬಂದಿರಬಹುದೆಂದು ಹೇಳಿದ್ದಾರೆ. ಇದಕ್ಕೆ ಸಮರ್ಥನೆ ಕೊಡುವಂತೆ ಕಾಣುವ ಫೂಟ್‌ ಹೆಸರು ನನಗೆ 
ನೆನಪಾಯಿತು. ಅದನ್ನು ಇಲ್ಲಿ ಬರೆದಿದ್ದೆ ನೆ. 
ಸಿಂಹಳದ ರಾಜಧಾನಿಯಾದ ಅನುರಾಧಪುರವನ್ನು ಕ್ರಿ.ಪೂ. ೩೭೦ರಲ್ಲಿ “ಪಾಂಡುಕಾಭಯ' 
ಎಂಬ ರಾಜ ಕಟ್ಟಿದನೆಂದು ಇತ್ಯಾದಿ ಚರಿತ್ರೆ, ಹೇಳುತ್ತದೆ. ಈ ಪಾಂಡುಕಾಭಯನ "ಹೆಸರೂ ಸೇಡಿಯಾಪು 
ಕೃಷ್ಣಭಟ್ಟರ ಅಭಿಪ್ರಾ ಯಕ್ಕೆ ಮನ್ನ ಣೆಯನ್ನೀಯುತ್ತದೆ. ಏಕೆಂದರೆ ಸಿಂಹಳ ಆ ಕಾಲದಲ್ಲಿ ಶತ್ರುಗಳ 
ದಾಳಿಯನ್ನು ಎದುರಿಸುತ್ತಿ ಈ ದ್ವೀಪವನ್ನು ಮುತ್ತಬೇಕಾದರೆ ದೋಣಿ ಅಥವಾ ಹಡಗು ಬೇಕಿತ್ತು. 
ಹೀಗೆ ದೋಣಿ ಅಥವಾ ಹಡಗಿನಲ್ಲಿ ಬಂದು (ಪಾಂಡಿಯಲ್ಲಿ ಬಂದು) ಶತ್ರುಗಳಿಂದ ಜನರನ್ನು ರಕ್ಷಿಸಿದ್ದರಿಂದ 
ಅವನಿಗೆ ಪಾಂಡುಕಾಭಯ ಎನ್ನುವ ಹೆಸರು ಬಂದಿರಬೇಕು. ಅಭಯ ಎನ್ನುವ ಶಬ್ದ ಪೂರ್ಣ ಸಂಸ್ಕ ಸೈತ. 
ಆದ್ದರಿಂದ ಪಾಂಡಿ ಕೂಡ ಸಂಸ್ಕ ತವಾಗಿರಬೇಕು; ಅಥವಾ ಸಂಸ್ಕ ತದಿಂದ ಹುಟ್ಟಿ ರಬೇಕು ತ 
ಅನಿಸುತ್ತ ದೆ 


— ಆರ್‌. ಸುಬ್ಬರಾಯ 


3 
ತ್ರೆ 
pt 
§ 
4 
೫ 


ah le 


ಮೈಸೂರು ರಿಠ್ಶವಿದ್ಯಾನಿಲಯದ ಕ್ರಿಮಾಸಿಕಗಳು 


ಹ ಮಾನವಿಕ ಕರ್ಣಾಟಕ 
ರೆ ಪ್ರಬುದ್ಧ ಕರ್ನಾಟಿಕ 


ರ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 
ಫ.ತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ 
(ಪ್ರ ಸ ಕ್ಟ ಸೇರಿ) 


ವಿದ್ಯಾರ್ಥಿಗಳಿಗೆ ---- ನಾಲ್ಕು ರೂಪಾಯಿ 
ಇತರರಿಗೆ ೨.೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ೨.೨... ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ರೈರೆಕ್ಟೈರ್‌ 
"ಪ್ರ |) ಸಾರಾಂಗ 4 
ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ 


